ಟಿ. ಆರ್ . ಅನಂತರಾಮು 


ಆ ದಿನೇತ್ರ 


ದಿವ್ಯನೇತ್ರ 


ವಿಜ್ಞಾನ ಪ್ರಬಂಧಗಳು 


ಟಿ . ಆರ್ . ಅನಂತರಾಮು 


( VE ) 


ವರ್ಷ ಎಂಟರ್‌ಪ್ರೈಸಸ್ 

ಬೆಂಗಳೂರು 


DIVYANETHRA - A collection of Science essays by 
T.R . Anantharamu , Published by Varsha Enterprises , # 1208 , 
1st Floor, 26th Main , 41st Cross , 9th Block , Jaynagar, 
Bangalore - 560 069 . 


ಪ್ರಥಮ ಮುದ್ರಣ : 2005 


ಪುಟಗಳು : 184 


ಬೆಲೆ : 95 / 


ಮುಖಚಿತ್ರ :ಶ್ರೀಪಾದ್ 


ಹಕ್ಕುಗಳು : ಲೇಖಕರದು 


ಮುದ್ರಣ: ಅಶ್ವಿನಿ ಪ್ರಿಂಟರ್ , ಬೆಂಗಳೂರು - 53. 


ನಿಮ್ಮೊಡನೆ 


ಹದಿಮೂರು ವಿಜ್ಞಾನ ಪ್ರಬಂಧಗಳ ಸಂಕಲನ ' ದಿವ್ಯನೇತ್ರ' ವನ್ನು ಓದುಗರ 
ಕೈಗಿಡಲು ಹರ್ಷಿಸುತ್ತೇನೆ. ಇಲ್ಲಿನ ಲೇಖನಗಳೆಲ್ಲವೂ ಬಿಡಿಬಿಡಿಯಾಗಿ ನಾಡಿನ ವಿವಿಧ 
ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಸಂಪಾದಕರು ಸಾಂದರ್ಭಿಕವಾಗಿ ಹೇಳಿ ಬರೆಸಿದ 
ಲೇಖನಗಳೂ ಇಲ್ಲಿವೆ. ಪ್ರಕಟಿತ ಲೇಖನಗಳೆಲ್ಲವನ್ನೂ ಪುಸ್ತಕ ರೂಪದಲ್ಲಿ ಹೊರತರುವ 
ಹುಮ್ಮಸ್ಸಿಗೆ ಇಂಬು ದೊರೆತಿರುವುದು ಪ್ರಕಾಶಕರ ಒತ್ತಾಸೆಯಿಂದ. ಲೇಖನಗಳನ್ನು 
ಜೊಪಾಸನೆ ಮಾಡುವ ನನ್ನ ಇರಾದೆಯೂ ಇದರಿಂದಾಗಿ ಕೈಗೂಡಿದೆ. ಇಲ್ಲಿನ 
ಹದಿಮೂರುಲೇಖನಗಳು ವರ್ತಮಾನಕ್ಕೆ ಸ್ಪಂದಿಸುತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 
ಆಗಾಗ ಚರ್ಚೆಗೆ ಒಳಗಾದವು. ಬದುಕಿನ ನಿಗೂಢಕ್ಕೆ ಸ್ಪಂದಿಸುವಂತೆಯೇ ವಿಶ್ವದ 
ಆಗುಹೋಗುಗಳಿಗೆ ಕನ್ನಡಿ ಹಿಡಿಯುತ್ತ ಒಂದಷ್ಟು ಚಿಂತನೆಗೆ ಹಚ್ಚುವ ಕೆಲಸವನ್ನೂ 
ಮಾಡುತ್ತವೆ. ವಿಜ್ಞಾನ, ಮಾನವ ಪ್ರಯತ್ನಕ್ಕೆ ಒದಗಿ ಬಂದಿರುವ ವೇದಿಕೆ . ಬೌದ್ಧಿಕ 
ಕಸರತ್ತನ್ನು ಮಾಡುವ ಹಂತದಲ್ಲೇ ಸಮಾಜಮುಖಿಯಾಗುವ ವಿರಳ ಗುಣ ವಿಜ್ಞಾನಕ್ಕಿದೆ. 
ಎಂದಿನಂತೆ ಈ ಸಂಕಲನವನ್ನೂ ಕನ್ನಡದ ಓದುಗ ಬಂಧುಗಳು ಆತ್ಮೀಯವಾಗಿ 
ಸ್ವಾಗತಿಸುತ್ತಾರೆಂಬ ನಂಬಿಕೆ ನನ್ನದು. 
- ಎಂ . ಆರ್. ಎಲ್. ಪ್ರಕಾಶನ ಸಂಸ್ಥೆಯ ಗೆಳೆಯ ಶ್ರೀ ಮೋಹನ್‌ಕುಮಾರ್ ಈ 
ಸಂಕಲನವನ್ನು ಪ್ರಕಟಿಸಲು ಉತ್ಸಾಹ ತೋರಿದ್ದಾರೆ. ಇಲ್ಲಿ ಬಳಸಿರುವ ಚಿತ್ರಗಳನ್ನು 
ಪ್ರೀತಿಯಿಂದ ನನಗೆ ನೀಡಿದವರು ಕಿರಿಯ ಮಿತ್ರ ಬಿ. ಕಾರ್ತಿಕ್ , ಮಡದಿ ಅನ್ನಪೂರ್ಣ 
ನಿರ್ವ್ಯಾಜ ಪ್ರೇಮದಿಂದ ಕಂಪ್ಯೂಟರ್ ನೆರವು ನೀಡಿ ನನ್ನ ಶ್ರಮವನ್ನು 
ಹಗುರಗೊಳಿಸಿದ್ದಾಳೆ. ಇಲ್ಲಿ ಸೇರಿಸಿರುವ ಲೇಖನಗಳನ್ನು ಮೊದಲು ಪ್ರಕಟಿಸಿದ ಸುಧಾ, 
ಪ್ರಜಾವಾಣಿ, ತರಂಗ, ಉದಯವಾಣಿ, ಸೂರ್ಯೋದಯ , ವಿಜಯ ಕರ್ನಾಟಕ 
ಪತ್ರಿಕೆಯ ಸಂಪಾದಕರುಗಳಿಗೆ ನಾನು ವಿಶೇಷವಾಗಿ ಋಣಿ. ರಾಮು 
ಅಸೋಸಿಯೇಟ್ಸ್‌ನ ಎಸ್ . ಸತೀಶ್‌ರವರು ಕೃತಿಯನ್ನು ಮುದ್ರಣಕ್ಕೆ ಅಣಿಮಾಡಿದ್ದಾರೆ. 

ಇವರೆಲ್ಲರಿಗೆ ನಾನು ಆಭಾರಿ. 
ಸೆಪ್ಟೆಂಬರ್ 28 , 2005 

ಟಿ. ಆರ್ . ಅನಂತರಾಮು 


ಅಂತರಂಗದಲ್ಲಿ 


1 . ಕಂಡೂ ಕಾಣದ ನಿತ್ಯ ನಿಗೂಢಗಳು 


2 . ಹಬಲ್‌ : ವಿಶ್ವರೂಪಕ್ಕೆ ದಿವ್ಯನೇತ್ರ 


3 . ಮಂಗಳ ಗ್ರಹಕ್ಕೆ ಮರುಭೇಟಿ 


4. ಮಾನ್ಸೂನ್ ಎಂಬ ಐಲುದೊರೆ. 


5. ಮಲೇರಿಯ ನಿರ್ಮೂಲನದಲ್ಲಿಡಿಡಿಟಿ ವಿಫಲವಾದದ್ದೇಕೆ? 
6. ಸುನಾಮಿ : ಕಡಲ ಹಾಲಾಹಲ 


7 . ನಮ್ಮ ಪೀಠಭೂಮಿ ಎಷ್ಟುಸ್ಥಿರ? 


8. ಭಾರತದ ಜುರಾಸಿಕ್ ಪಾರ್ಕ್ 


9. ಬರ್ಮುಡಾ ಟೈಯಾಂಗಲ್ : ಏನಡಗಿದೆ ಇಲ್ಲಿ? 


110 


10 . ಹಳದಿ ಲೋಹ ಎಂಥ ಮೋಹ? 


127 


11 . ಸೀಸ: ಒಡಲೊಳಗೆ ವೈರಿ ! 


152 


12 . ಲವಣ ಪುರಾಣ 


164 


13. ಚಂದ್ರ ಶಿಲೆಯ ಚೋರರ ನೀವುಕಂಡಿರಾ ? 


173 . 


ಕಂಡೂ ಕಾಣದ ನಿತ್ಯ ನಿಗೂಢಗಳು 


ಎಲ್ಲಕ್ಕೂ ವಿಜ್ಞಾನದಲ್ಲಿ ಉತ್ತರ ಸಿಗದಿದ್ದಾಗ ನಕ್ಕು ಮುಂದೆ ಹೋಗಬಹುದು. 
ಒಂದಷ್ಟು ಹುಡುಕಬಹುದು ಅಥವಾ ಹುಡುಕಾಟ ಮಾಡಿದವರ ಬೆನ್ನು, 
ಹತ್ತಬಹುದು. ಆದರೆ ಹುಡುಕಿದ್ದೆಲ್ಲ ಫಲಕೊಡುವುದಿಲ್ಲ. ಎಷ್ಟೋ ಬಾರಿ ಅರ್ಥ 
ಕಾಣದೆ ಗಲಿಬಿಲಿಯನ್ನೇ ಬದುಕಿನ ಪರಿ ಎಂದು ಪರಿಗಣಿಸುವ 
ಸಂಶೋಧಕರಿದ್ದಾರೆ. ಅಂಥ ಕೆಲವು ವಿಸ್ಮಯ, ನಿಗೂಢಗಳು ಇಲ್ಲಿವೆ. 


ನಮ್ಮ ನಿತ್ಯ ಬದುಕಿನಲ್ಲಿ ನೂರಾರು ಪ್ರಶ್ನೆಗಳು ಎದುರಾಗಬಹುದು. 
ಕೆಲವಕ್ಕೆ ಪರಿಹಾರವನ್ನು ನಾವೇ ಹುಡುಕಬಹುದು; ಮತ್ತೆ ಕೆಲವು ಯಕ್ಷ 
ಪ್ರಶ್ನೆಗಳಾಗಿಯೇ ಉಳಿಯುತ್ತವೆ. ಆದರೆ ಅವಕ್ಕೆ ಉತ್ತರಿಸಲು ನೀವೇನೂ 
ಧರ್ಮರಾಯನಾಗಬೇಕಾಗಿಲ್ಲ. ಧಾವಂತದ ಇಂದಿನ ಬದುಕಿನಲ್ಲಿ ನಮ್ಮ 
ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ನೂರಾರು ರಕಲುಗಳಿವೆ. ನಮ್ಮ 
ಆರ್ಥಿಕ ಸಂಕಷ್ಟಗಳು, ಸಾಮಾಜಿಕ ತೊಡಕುಗಳು, ಮಕ್ಕಳ ವಿದ್ಯಾಭ್ಯಾಸ, 
ಉದ್ಯೋಗ, ಕಚೇರಿ ಕಿರಿಕಿರಿ , ಮನೆಮಠ ಈ ಬದುಕಿನ ಪದಬಂಧ 
ಬಿಡಿಸುವುದರಲ್ಲಿ ಇಡೀ ಜೀವಮಾನವೇ ಮುಗಿದು ಹೋಗುತ್ತದೆ. ಒಂದರೆಕ್ಷಣ 
ಯೋಚಿಸಿ ನೋಡಿ, ಇವಕ್ಕೆ ಹೊರತಾದ ಪ್ರಶ್ನೆಗಳಿಲ್ಲವೆ ? ಇವೆ. ವಾಸ್ತವವಾಗಿ 
ಅವನ್ನು ಕೇಳುವ ವ್ಯವಧಾನವಿರುವವರೂ ಕಡಿಮೆ , ಉತ್ತರಿಸುವವರು ಇನ್ನೂ 
ವಿರಳ. ಏಕೆಂದರೆ ಅಂಥ ಪ್ರಶ್ನೆಗಳನ್ನು ಎತ್ತದೆಯೇ , ಎದುರಿಸದಯೇ ನಾವು 
ನಮ್ಮ ಬದುಕಿನ ನೌಕೆಯನ್ನು ದೂಡಬಹುದು. ಪ್ರಜ್ಞೆ ಕುರಿತು ನೀವು 
ಯೋಚಿಸುತ್ತೀರಿ ಎನ್ನೋಣ. 'ನಿಮಗೆ ಪ್ರಜ್ಞೆ ಇದೆಯೆ ?' ಎಂದು ಯಾರನ್ನಾದರೂ 
ಕೇಳಬಹುದೆ? ಕೇಳಿದರೂ ಪ್ರತಿಕ್ರಿಯೆಯನ್ನು ನೀವೇ ಊಹಿಸಬಹುದು. ಅದು 
ನಿಮ್ಮ ಅಹಮಿಕೆಯಾಗುತ್ತದೆ; ಪರನಿಂದನೆಯಾಗುತ್ತದೆ. ಒಬ್ಬ ರೋಗಿ ಕುರಿತು 
ಪ್ರಜ್ಞೆ ಬಂದಿದೆಯೆ ? ಎಂದು ಕೇಳಿದರೆ ಅದು ನಿಮ್ಮ ದಯಾಪರತೆಯ 
ದ್ಯೋತಕವಾಗುತ್ತದೆ. ಮಾನವೀಯ ಅನುಕಂಪದ ಪ್ರತೀಕವಾಗುತ್ತದೆ. ವಿಜ್ಞಾನ 
“ ಪ್ರಜ್ಞೆ ಎಂಬುದನ್ನು ಅರ್ಥೈಸುವುದು ಜಾಗೃತ ಸ್ಥಿತಿಯ ಮನಸ್ಸು ಕುರಿತು 
ಅಷ್ಟೇ , ಶಬ್ದಾರ್ಥ, ಭಾವಾರ್ಥ ಆಯಾ ಸಂದರ್ಭಕ್ಕೆ ಸೇರಿದ್ದು. 

'ಸೆಕ್ಸ್ ' ಹೆಸರು ಕೇಳಿದರೆ ಮೂಗು ಮುರಿದು ದೊಡ್ಡವರೂ ಮಾರು 
ದೂರ ಹೋಗಬಹುದು. ಪುಟ್ಟ ಮಗು ' ನಾನು ಹೇಗೆ ಹುಟ್ಟಿದೆ ?' ಎಂದು 
ತನ್ನ ಅಮ್ಮನನ್ನು ಕೇಳಿದರೂ ಅತ್ಯಂತ ಜಾಣ ತಾಯಿ ಕೂಡ ಜಾರಿಕೊಳ್ಳುವ 
ಉತ್ತರವನ್ನೇ ಕೊಟ್ಟಾಳು. ಬಹುಶಃ ಗಾಂಧೀಜಿಯನ್ನು ಕೇಳಿದ್ದರೂ ಅವರು 
ಆ ವಯಸ್ಸಿನ ಮಗುವಿಗೆ ಸುಳ್ಳನ್ನೇ ಹೇಳಬೇಕಾಗುತ್ತಿತ್ತು! ಯಾವುದೇ ತರಪೇತಿ 
ಇಲ್ಲದೆ ಮನುಷ್ಯನೂ ಸೇರಿದಂತೆ ಎಲ್ಲ ಪ್ರಾಣಿಗಳಿಗೂ ವಂಶಪಾರಂಪರ್ಯವಾಗಿ 
ಬಂದ ಕಲೆ - ಲೈಂಗಿಕ ಕ್ರಿಯೆ. ' ಇದಕ್ಕೆ ಎಂಥ ಉಪದೇಶ ಬೇಕು?' ಎಂದು 


ದಿವ್ಯನೇತ್ರ - 6 


ಮರುಪ್ರಶ್ನೆ ಹಾಕುವವರು ಈ ಮಾತನ್ನೇ ಬದಿಗೆ ತಳ್ಳಿಬಿಡುತ್ತಾರೆ. ಎಲ್ಲ 
ಅನುಭವಿಸಿದ ನಂತರ ಈ ಕಾಮವನ್ನು ಅರಿಷಡ್ವರ್ಗಕ್ಕೆ ಸೇರಿಸಿ ಅದನ್ನು 
ಗೆಲ್ಲಿ ಎಂದು ವಯಸ್ಸಾದಂತೆ ಉಪದೇಶ ಮಾಡುತ್ತಾರೆ. ಆದರೆ ವಿಜ್ಞಾನ 
ಇವೆಲ್ಲವನ್ನೂ ಬದುಕಿನ ಅದ್ಭುತಗಳು ಎಂದೇ ಪರಿಗಣಿಸುತ್ತದೆ. ಅದ್ಭುತ 
ಏಕೆಂದರೆ ವಿಜ್ಞಾನವೂ ಸುಲಭವಾಗಿ ವಿವರಿಸದ ಅನೇಕ ವಿದ್ಯಮಾನಗಳು 
ನಮ್ಮಲ್ಲೇ ಆಗುತ್ತಿವೆ; ನಮ್ಮೊಳಗೆ - ನಮ್ಮ ಹೊರಗೆ; ತತ್ತ್ವದ ಪರಿಧಿಗೆ ತರದೆ 
ಇದ್ದದ್ದನ್ನು ಇದ್ದಹಾಗೆ ಒಪ್ಪಿಸುವ ನಿರ್ಭಿಡೆ ತೋರುವುದು ವಿಜ್ಞಾನಕ್ಕೆ ಮಾತ್ರ 
ಸಾಧ್ಯ . ನಮಗೆ ಅದು ಪಥ್ಯವೋ , ಅಪಥ್ಯವೋ , ಸಹ್ಯವೋ , ಅಸಹ್ಯವೋ 
ಅದು ಅಪ್ರಸ್ತುತ. 

“ಏನಾದರೂ ಆಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು 
ಮಾನವನಾಗು' ಎಂದರು ನಮ್ಮ ಕಾವ್ಯಾನಂದ , ' ನಾವೇನೋ ಈಗ 
ಮಾನವರಾಗಿದ್ದೇವೆ, ಮುಂದೆ ಏನಾಗುತ್ತೇವೆಂದು ಹೇಳುವುದು ಊಹೆಗೆ 
ಸೇರಿದ್ದು' ಎಂದು ವಿಜ್ಞಾನಿಗಳೂ ಈಗ ಕೈಚೆಲ್ಲಿ ಕುಳಿತಿದ್ದಾರೆ. ನಾವೂ ಧ್ಯಾನ 
ಮಾಡಬಹುದು, ಆದರೆ ಏಕಾಂತದಲ್ಲಿ ಮೂಗು ಹಿಡಿದುಕೊಂಡು ಇಹವನ್ನೆಲ್ಲ 
ಸೊನ್ನೆಗೆ ಇಳಿಸಿ ಪರದಲ್ಲಿ ತೇಲಾಡುವ ಧ್ಯಾನ ಮಾಡಬೇಕಾಗಿಲ್ಲ. ಧ್ಯಾನ 
ಎನ್ನುವುದು ಓಡಲೆಳೆಸುವ ಜೀವಕ್ಕೆ ಶ್ರೀರಕ್ಷೆಯಲ್ಲ, ಪಲಾಯನವಾದವೂ 
ಅಲ್ಲ, ಇಲ್ಲದನ್ನು ಸಾಕ್ಷಾತ್ಕಾರಗೊಳಿಸುವುದೂ ಅಲ್ಲ. ನೀವು ಸ್ಕೂಟರ್ ಸವಾರಿ 
ಮಾಡುತ್ತಿರಬಹುದು, ಕಾರು ಚಾಲನೆ ಮಾಡುತ್ತಿರಬಹುದು , ಶೇವ್ 
ಮಾಡಿಕೊಳ್ಳುತ್ತಿರಬಹುದು, ಕಾರಶೇವೆ ತಿನ್ನುತ್ತಿರಬಹುದು ಅಥವಾ ಕಸ 
ಗುಡಿಸುತ್ತಿರಬಹುದು. ಆಗಲೂ ಧ್ಯಾನಮಾಡಲು ಅವಕಾಶವಿದೆ' - ಜಿಡ್ಡು 
ಕೃಷ್ಣಮೂರ್ತಿಹೇಳಿದ ತರಹ. ಅದ್ಭುತವೆಂದೊಡನೆ ಅದು ಗೀಜಾದ ಪಿರಮಿಡ್ಡು, 
ಬ್ಯಾಬಿಲೋನಿಯದ ತೂಗು ಉದ್ಯಾನ , ಮುಸಲ್ಲೋಸನ ಸಮಾಧಿ, 
ಒಲಂಪಿಯಾದ ಜ್ಯೂಸ್ ದೇವತೆ, ಎಫೆಸೋಸ್‌ನ ಆರ್ತೆಮಿಸ್ ಫಲದೇವತೆ , 
ರೋಡ್ಸ್ ದ್ವೀಪದ ಕಲೋಸಸ್ ಪ್ರತಿಮೆ, ಅಲೆಕ್ಸಾಂಡ್ರಿಯದ ದೀಪಸ್ತಂಭ ಈ 
ಏಳು ಅದ್ಭುತಗಳಷ್ಟೇ ಅಲ್ಲ , ಇತ್ತೀಚೆಗೆ ಮರುವ್ಯಾಖ್ಯಾನ ಮಾಡಿರುವ 
ತಾಜಮಹಲ್, ಐಫೆಲ್ ಗೋಪುರವೂ ಅಲ್ಲ, ನಮ್ಮ ಪ್ರಜ್ಞೆ ಲೈಂಗಿಕತೆ, 


ಕಂಡೂ ಕಾಣದ ನಿತ್ಯ ನಿಗೂಢಗಳು •7 


ಹುಟ್ಟು, ಮುಪ್ಪು, ವಿಕಾಸ, ಬುದ್ಧಿಮತ್ತೆ ಅಷ್ಟೇಕೆ ನಾವು ಪ್ರಯೋಗ ಮಾಡದೆ 
ಬದುಕಿನ ಒಂದು ಭಾಗವೇ ಆಗಿ ನಿತ್ಯ ಅನುಭವಿಸುವ ನಿದ್ದೆ ಕೂಡ ವಿಸ್ಮಯದ 
ಪಟ್ಟಿಗೆ ಸೇರುತ್ತದೆ. ಎಲ್ಲಕ್ಕೂ ವಿಜ್ಞಾನದಲ್ಲಿ ಉತ್ತರ ಇದೆ ಎಂದಲ್ಲ, 
ಅರ್ಥವಾಗದಿದ್ದಾಗ ನಕ್ಕು ಮುಂದೆ ಹೋಗಲು ಅವಕಾಶವಿದೆ. ಅಭಿನವ 
ಕೊಲಂಬಸ್‌ರಾಗಿ ಒಂದಷ್ಟು ಹುಡುಕಾಟ ಮಾಡಬಹುದು. ಅಥವಾ ಹುಡುಕಾಟ 
ಮಾಡಿದವರ ಬೆನ್ನುಹತ್ತಬಹುದು. ಆದರೆ ಹುಡುಕಿದ್ದೆಲ್ಲ ಫಲ ಕೊಡುವುದಿಲ್ಲ. 
ಕೋಲಂಬಸ್ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಹೋಗಿ ಮಾರ್ಗ 
ಮಧ್ಯದಲ್ಲಿ ಕಂಡ ಕಂಡ ದ್ವೀಪಕ್ಕೆಲ್ಲ ಇಂಡಿಸ್ ಎಂಬ ಹೆಸರು ಕೊಟ್ಟ. 
ಸ್ಥಳೀಯ ನಿವಾಸಿಗಳನ್ನು ಇಂಡಿಯನರೆಂದ, ನಮ್ಮ ಸಂಶೋಧಕರೂ ಹಾಗೆಯೇ 
ನಮ್ಮ ಬದುಕಿನ ಅನೇಕ ವಿದ್ಯಮಾನಗಳ ಶೋಧಕ್ಕಿಳಿದಿದ್ದಾರೆ , ಎಷ್ಟೋ 
ಬಾರಿ ಅರ್ಥ ಕಾಣದೆ ಗಲಿಬಿಲಿಗೊಂಡಿದ್ದಾರೆ, ಗಲಿಬಿಲಿಯನ್ನೇ ಬದುಕಿನ 
ಪರಿ ಎಂದು ಪರಿಗಣಿಸುತ್ತ ಮತ್ತೆ ಧ್ಯಾನಾಸಕ್ತರಾಗಿದ್ದಾರೆ. ಅಂಥ ಕೆಲವು 
ವಿಸ್ಮಯಗಳಿಗೆ ನಿಮಗೂ ಪ್ರವೇಶವಿದೆ. ಡ್ರಮ್‌ಗೆ ನೀರು ತುಂಬುತ್ತಲೇ ಅಥವಾ 
ಚೌಡಯ್ಯನವರ ಪೀಟೀಲು ನಾದ ಸವಿಯುತ್ತಲೇ ನೀವೂ ಧ್ಯಾನಾಸಕ್ತರಾಗ 
ಬಹುದು ಈ ನಿಗೂಢಗಳ ಕುರಿತು. 
ನಮಗೆ ನಿದ್ದೆ ಏಕೆ ಬೇಕು ? 
- ನಿದ್ದೆ ಕುರಿತು ಇಗ ನಿದ್ದೆಗೆಡುವಷ್ಟು ಸಂಶೋಧನೆಗಳಾಗಿವೆ. ಒಬ್ಬ ವ್ಯಕ್ತಿಗೆ 
ಪ್ರತಿದಿನ ಎಷ್ಟು ಸಮಯ ನಿದ್ದೆ ಬೇಕು ಎನ್ನುವುದರ ಬಗ್ಗೆ ಒಮ್ಮತವಿಲ್ಲ. 
ಒಂದು ಅಂಶವಂತೂ ನಿಜ. ನಿರಂತರವಾಗಿ ನಿದ್ದೆ ಕೆಟ್ಟರೆ ಅದು ಹಸಿವು 
ಕೊಲ್ಲುವುದಕ್ಕಿಂತ ಬೇಗ ನಮ್ಮನ್ನು ಕೊಲ್ಲುತ್ತದೆ. ನಾವೂ ಸೇರಿದಂತೆ ಎಲ್ಲ 
ಪ್ರಾಣಿ ಪಕ್ಷಿಗಳಿಗೂ ನಿದ್ದೆ ಬೇಕು. ಎಷ್ಟು ಹೊತ್ತು? ವೈದ್ಯರು ಶಿಫಾರ: . 
ಮಾಡುವಂತೆ ಕೊನೆಯ ಪಕ್ಷ ಏಳು ೧ಟೆ. ಆದರೆ ಇದನ್ನು ಸುಳ್ಳು 
ಮಾಡುವ ಉದಾಹರಣೆಗಳೂ ನಮ್ಮೆದುರಿಗೆ ಇದೆ . ಪಂಡಿತ್ ಜವಾಹರ್‌ಲಾಲ್ 
ನೆಹರೂ ಅವರು ದಿನಕ್ಕೆ ನಾಲೈದು ಗಂಟೆಗಳಿಗಿಂತ ಹೆಚ್ಚು ನಿದ್ದೆ 
ಮಾಡುತ್ತಿರಲಿಲ್ಲ. ತಮ್ಮ ದಿನಚರಿಯಲ್ಲಿ ರಾಬರ್ಟ್ ಫಾಸ್ಟ್ ಬರೆದ 'ಮೈಲ್ಸ್ 


ಇಣ 


* * * * * * 


* * 


ದಿವನೇತ್ರ 9 8 


* 


* 


ಟು ಗೋ ಬಿಫೋರ್ ಐ ಸ್ಥಿಪ್' ಎಂಬ ಸಾಲನ್ನು ಬರೆದಿಟ್ಟುಕೊಂಡಿದ್ದರು. 
ಮಿತನಿದ್ರೆ ಎಂದೂ ಅವರ ದೈನಂದಿನ ಚಟುವಟಿಕೆಗಳಿಗೆ ಬಾಧಕವಾಗಲಿಲ್ಲ. 
ದಣಿದ ದೇಹ ವಿರಮಿಸಿಕೊಳ್ಳಲು ನಿದ್ದೆ ಬೇಕೇ ಬೇಕು. ಸ್ಮರಣೆಯ ಪ್ರಕ್ರಿಯೆ 
ನಡೆಯುವುದೇ ನಿದ್ದೆಯಲ್ಲಿ ಎಂದು ಕೆಲವು ಸಂಶೋಧಕರ ಅಂಬೋಣ. 
ನಿದ್ದೆಯ ಉದ್ದೇಶದ ಬಗ್ಗೆ ವಾದಗಳಿವೆ. ಅದನ್ನೇ ಸಾಧಿಸುವ ವಾದಿರಾಜರಿದ್ದಾರೆ. 
ರೋಗ ರುಜಿನಗಳಿಂದ ಬಾಧಿತರಾದವರು ನಿದ್ದೆಯಲ್ಲೇ ಸಾವು ಬಯಸುತ್ತಾರೆ. 
ಇದಕ್ಕಿಂತಲೂ ಇನ್ನೊಂದು ಮುಖ್ಯ ಅಂಶವಿದೆ. ಅದು ನಿದ್ರೆಯ ಎರಡು 
ಅವಸ್ಥೆಗಳಿಗೆ ಸಂಬಂಧಿಸಿದ್ದು, ನೀವು ಹಾಸಿಗೆಗೆ ಒರಗುತ್ತೀರಿ, ಆದರೆ ಒಡನೆಯೇ 
ಕನಸು ಕಾಣುವುದಿಲ್ಲ . ಕನಸು ಕಾಣುವ ಹಂತವನ್ನು ಮನೋ ವಿಜ್ಞಾನಿಗಳು 
ಆರ್.ಇ. ಎಂ . ಹಂತ ಎನ್ನುತ್ತಾರೆ . ಕ್ಯಾಪಿಡ್ ಐ ಮೂವ್‌ಮೆಂಟ್ ಎನ್ನುವುದರ 
ಸಂಕ್ಷಿಪ್ತ ಹೆಸರು ಇದು. ಕಣ್ಣು ಗುಡ್ಡೆಗಳು ತ್ವರಿತವಾಗಿ ಹೊರಳುವ ಈ 
ಹಂತದ ನಂತರ ಇನ್ನೊಂದು ಹಂತ ಪ್ರಾರಂಭವಾಗುತ್ತದೆ. ಅದನ್ನು ನಾನ್ 
ಆರ್. ಇ. ಎಂ . ಎನ್ನುತ್ತಾರೆ. ಆಗ ಕಣ್ಣು ಗುಡ್ಡೆಗಳು ಹೊರಳಾಡುವುದಿಲ್ಲ. 
ಅದನ್ನು ಪ್ರಜ್ಞಾಶೂನ್ಯ ಸ್ಥಿತಿ ಎನ್ನಿ . ಒಂದರ ನಂತರ ಇನ್ನೊಂದು - ಹೀಗೆ 
ಇಡೀ ರಾತ್ರಿ ಐದು ಬಾರಿಯಾದರೂ ಪುನರಾವರ್ತಿಸುವ ಚಕ್ರ ಇದು. 
ನಿದ್ರಾವಸ್ಥೆಯಲ್ಲಿ ಮಿದುಳಿಗೆ ಸ್ವಲ್ಪ ವಿರಾಮ ಸಿಕ್ಕುತ್ತದೆ. ನಮ್ಮ ಸ್ನಾಯು, 
ಯಕೃತ್ತು ಹೃದಯಗಳಿಗೆ ಮಾತ್ರ ಸದಾ ಒವರ್ ಟೈಂ ಕೆಲಸ. ನಾವು ಯಾವ 
ವೈದ್ಯಕೀಯ ಓದಿರದಿದ್ದರೂ ಒಂದು ಸರಳ ಪ್ರಶ್ನೆ ಹಾಕಿಕೊಳ್ಳಬಹುದು. 
ನಿದ್ರೆಗೆ ಈ ಎರಡೂ ಅವಸ್ಥೆ ಏಕೆ ಬೇಕಿತ್ತು ? ನಿಜ ಹೇಳಬೇಕೆಂದರೆ ಈ 
ಕುರಿತು ಉತ್ತರ ಕೊಡಲು ಮಿದುಳು ತಜ್ಞರೇ ತಿಣುಕಾಡುತ್ತಿದ್ದಾರೆ. ಆರ್. ಇ. ಎಂ . 
ಹಂತದಲ್ಲಿ ಕನಸು ಬೀಳುತ್ತವೆ. ಅದೇ ಸಾಕಾಗಿತ್ತಲ್ಲ! ಏಕೆಂದರೆ ಇಂಥ 
ಕನಸಿನಲ್ಲೇ ಎಷ್ಟೋ ಶೋಧಕರಿಗೆ ಹೊಸ ಹೊಳಹು ಕಂಡಿದೆ. ಆವರ್ತ 
ಕೋಷ್ಟಕ ರೂಪಿಸಿದ ಮೆಂಡಲೀವ್‌ಗೆ ಧಾತುಗಳನ್ನು ಯಾವ ಕ್ರಮದಲ್ಲಿ 
ಜೋಡಿಸಬೇಕು ಎಂದು ಗೊತ್ತಾದದ್ದೇ ಕನಸಿನಲ್ಲಿ ತನ್ನ ಬಾಲವನ್ನು ನೇ 
ತಿನ್ನುತ್ತಿರುವ ಹಾವನ್ನು ಕನಸಿನಲ್ಲಿ ಕಂಡಾಗ ಕೆಕುಲೆಗೆ ಬೆಸ್ಟೀನ್ ರಚನೆ 
ಹೊಳೆಯಿತಂತೆ. ಇದೆಲ್ಲ ಬುದ್ದಿಜೀವಿಗಳ ಮಾತಾಯಿತು. ನಮ್ಮಂಥ 


30000000000000000 


ಕಂಡೂ ಕಾಣದ ನಿತ್ಯ ನಿಗೂಢಗಳು ೦ ', 2000000000000000000 


ಸಾಮಾನ್ಯರಿಗೆ ಕಾಮ , ಕ್ರೋಧ, ಮೋಹ ಲೋಭ, ಮದ- ಮಾತ್ಸರ್ಯಗಳನ್ನು 
ಹತ್ತಿಕ್ಕಿದರೂ ಹೆಡೆ ಎತ್ತಿ ಬುಸುಗುಟ್ಟುತ್ತ ಎದ್ದು ಬರುವ ಸಮಯ ಇದು. 
ಈ ಒಂದೊಂದೂ ತಮ್ಮ ಇಚ್ಛೆಯನ್ನು ಅನಿಯಂತ್ರಿತವಾಗಿ ಪೂರೈಸಿಕೊಳ್ಳುತ್ತವೆ 
ಕನಸಿನಲ್ಲಿ. ಕನಸಿಲ್ಲದ ಹಂತ ಏಕೆ ಬೇಕಿತ್ತು ನಮಗೆ ನಿದ್ರಾವಸ್ಥೆಯಲ್ಲಿ? ಈ 
ಕುರಿತು ತಜ್ಞರು ನಿದ್ದೆ ಕೆಡಿಸಿಕೊಂಡು ಸಂಶೋಧನೆಗೆ ಇಳಿದಿದ್ದಾರೆ. ಅಲ್ಲೂ 
ಅದೆಂಥದೋ ಗೋಜಲು. ನಮ್ಮ ಆಹಾರ ಪಚನ ಕ್ರಿಯೆಯಲ್ಲಿ ಉಂಟಾಗುವ 
ರಾಸಾಯನಿಕ ನಂಜುಗಳನ್ನು ಈ ಅವಧಿಯಲ್ಲಿ ರಿಪೇರಿ ಮಾಡಿಕೊಳ್ಳಲು 
ಮಿದುಳು ಸಜ್ಜಾಗುತ್ತದಂತೆ. ಬೇರೆಯ ಅಂಗಗಳಾದರೋ ಗಾಸಿಯಾದ 
ಕೋಶಗಳನ್ನು ಸ್ಥಳಾಂತರ ಮಾಡಲೋ ಅಥವಾ ರಿಪೇರಿ ಮಾಡಿಕೊಳ್ಳಲೋ 
ಅವಕಾಶವಿದೆ. ಆದರೆ ಮಿದುಳಿಗೆ ಈ ಸೌಭಾಗ್ಯವಿಲ್ಲ. ಎಂದೇ ಈ ನಾನ್ 
ಆರ್. ಇ . ಎಂ . ಅವಧಿಯಲ್ಲಿ ಮಿದುಳು ಸ್ವಿಚ್ ಆಫ್ ಮಾಡಿಕೊಂಡು, ಜಗವೆಲ್ಲ 
ಮಲಗಿದ್ದಾಗ ತಮ್ಮದೇ ಆದ ದೀಪವ್ಯವಸ್ಥೆ ಮಾಡಿಕೊಂಡು ಹೆದ್ದಾರಿ ರಿಪೇರಿ 
ಮಾಡುವ ಜನರಂತೆ ಇದು ಆಗ ತನ್ನ ಕಾಯಕದಲ್ಲಿ ತೊಡಗಿರುತ್ತದೆ. ಈ 
ಅವಧಿಯಲ್ಲಿ ಕನಸು ಕಾಣಲು ಏನು ಅಡ್ಡಿ? ತಜ್ಞರು ಹೇಳುತ್ತಾರೆ : 
ಎನ್ .ಆರ್ . ಇ . ಎಂ . ನಿದ್ರಾಸ್ಥಿತಿಯಲ್ಲಿ ಮಿದುಳು ಏನೇನು ರಿಪೇರಿ 
ಮಾಡಿಕೊಂಡಿರುತ್ತದೋ ಅದನ್ನು ಪರೀಕ್ಷಿಸಲೋಸುಗ ಕಣ್ಣುಗುಡ್ಡೆ ಹೊರಳುವ 
ನಿದ್ರಾ ಸ್ಥಿತಿ ಇದೆಯಂತೆ - ಕನಸಿನ ಗೋಪುರ ಕಟ್ಟಲೆಂದಲ್ಲ; ಮಿದುಳಿನ ಈ 
ಸ್ಥಿತಿ ಕುರಿತು ನಮ್ಮ ಕನಸುಗಳಂತೂ ಭಗ್ನವಾಗಿವೆ. ಇದನ್ನು ಎಲ್ಲರೂ 
ಒಪ್ಪುವುದಿಲ್ಲ. ಒಂದರ ನಂತರ ಇನ್ನೊಂದು ಅವಸ್ಥೆಯನ್ನು ಮಿದುಳು 
ಅದರ ವಿಕಾಸದ ಪ್ರಾರಂಭದ ಸ್ಥಿತಿಯಲ್ಲೇ ರೂಢಿಸಿಕೊಂಡಿದೆ ಎನ್ನುವವರೂ 
ಉಂಟು. ಈ ಕುರಿತು ಒಬ್ಬೊಬ್ಬರ ಮಿದುಳು ಒಂದೊಂದು ಬಗೆಯಲ್ಲಿ 
ಚಿಂತಿಸುತ್ತಿದೆ. “ಕನಸಿರದ ಬದುಕು ಬದುಕೆ ? ” ಕವಿ ನಿಸಾರರು ಕೇಳುತ್ತಾರೆ! 
ಯಯಾತಿಯಾಗಲಾರೆವು ಏಕೆ ? 

'ನೋಡು ಮರಿ, ತಾತ ಬಂದ್ರು. ಯಾವಾಗ ಬಂದ್ರಿ ಅಂತ ಕೇಳು? 
ಎಂದು ಮೊಮ್ಮಗುವಿಗೆ ನನ್ನ ಅಣ್ಣನ ಮಗಳು ಹೇಳುತ್ತಲೇ ಒಂದು ಕ್ಷಣ 


2000 


ದಿವ್ಯನೇತ್ರ •10 . 


ಭೂಕಂಪನವಾದಂತೆ ಒಳಗೊಳಗೇ ನಡುಗಿದ್ದೆ, ಸಾವರಿಸಿಕೊಂಡಿದ್ದೆ . ಈಗಷ್ಟೇ 
_ 50 ದಾಟಿದ ನನಗೆ ಈ ಪರಿಯ ಸಂಶೋಧನೆ ಮುಜುಗರ ತಂದಿತ್ತು . 
ಹಲ್ಲು ಕಿರಿದು "ಏನು ಪಟ್ಟಾ' ಎಂದೆ. ನನಗೂ ಗೊತ್ತು ಆ ಪಟ್ಟನಿಗೆ 
ಮಾತು ಬರುತ್ತಿರಲಿಲ್ಲ. ನನ್ನಂಥ ಅಕಾಲಿಕ ತಾತ ಎನ್ನಿಸಿಕೊಂಡವರ ಸಂಖ್ಯೆ 
- ಈ ಜಗತ್ತಿನಲ್ಲಿ ಸಹಸ್ರ ಸಹಸ್ರವಿರಬಹುದು - ಅವರ ಒಳ ತುಡಿತ 
ನನ್ನದರಂತೆಯೇ , ಒಳಗುಟ್ಟಿಷ್ಟೇ , ನಮಗಾರಿಗೂ ವಯಸ್ಸಾಗುವುದು ಬೇಡ. 
ಹೇರ್ ಡೈಯಿಂಗ್ ಕಂಪನಿಗಳು ತಮ್ಮ ನೌಕರರಿಗೆ ಹೆಚ್ಚು ಹೆಚ್ಚು ಬೋನಸ್ 
ಕೊಡುತ್ತಿರುವುದೇ ಸಾಕ್ಷಿ ನಮ್ಮ ಮನೋಗತಕ್ಕೆ . 

ಪುರಾಣದ ಮಾರ್ಕಂಡೇಯ ಗೊತ್ತಲ್ಲ ? ಅವನಿಗೆ ಹದಿನಾರು ವರ್ಷವಷ್ಟೇ 
ಜೀವಿತಾವಧಿ. ಶಿವನಿಗೆ ಮೊರೆಹೋದ. ತನ್ನ ಆಯುಷ್ಯ ವೃದ್ಧಿಯಾಗಿಸುವ 
ವರ ಪಡೆದ, ನಮಗೆ ಅಂಥ ಅವಕಾಶವಿಲ್ಲ ತಾನೆ? ಚಂದ್ರ ವಂಶದ ರಾಜ , 
ನಹುಷನ ಮಗ ಯಯಾತಿಗೆ ಶರ್ಮಿಷ್ಠೆಯ ಬಗೆಗೆ ಒಲವು, ದೇವಯಾನಿಗೋ 
ಸವತಿ ಮಾತ್ಸರ್ಯ. ಅಪ್ಪ ಶುಕ್ರಾಚಾರ್ಯನಿಗೆ ದೂರು ಹೋಯಿತು. 
ಯಯಾತಿಗೆ ಅಕಾಲ ವೃದ್ದಾಪ್ಯ ಬರಲೆಂದು, ಮುನಿದ ಈ ಮುನಿ ಶಾಪ 
ಕೊಟ್ಟ, ಕೊನೆಗೆ ಯಯಾತಿಯ ಮಗ ಮೂರುವು ಅಪ್ಪನ ವೃದ್ದಾಪ್ಯವನ್ನು ತನ್ನ 
ದೇಹಕ್ಕೆ ಬರಿಸಿಕೊಂಡ. ನಮ್ಮ ನಿಮ್ಮ ಬದುಕಿನಲ್ಲಿ ಇದೂ ಸಾಧ್ಯವಿಲ್ಲ ತಾನೆ? 
ಬೈಬಲ್‌ನ ಆದಿಕಾಂಡ ಹೇಳುತ್ತದೆ ಆಡಮ್ 930 ವರ್ಷ ಬದುಕಿದ ಎಂದು. 
ಅವನ ಹತ್ತನೇ ಒಂದು ಭಾಗದಷ್ಟು ನಾವು ಜೀವಿಸಲಾರೆವು, ಅಲ್ಲವೆ? 

ಇಂದಿನ ಬದುಕಿಗೆ ಕೊಂಚ ಹಿಂತಿರುಗೋಣ. ಇದಾವೋ 
ವಿಶ್ವವಿದ್ಯಾಲಯದ ಸ್ಟೀವನ್ ಆಸ್ಪಂಡ್ ಎಂಬ ಸಂಶೋಧಕ ಭಾರಿ ಪಣ 
ಒಡ್ಡಿದ್ದಾನೆ. '2001ರಲ್ಲಿ ಬದುಕಿದ ಯಾವುದೇ ವ್ಯಕ್ತಿ 2150ಕ್ಕೆ ಕಾಲಿರಿಸುವುದಾದರೆ 
ಆ ವ್ಯಕ್ತಿಗೆ 500 ಮಿಲಿಯನ್ ಡಾಲರ್ ಕೊಡಲು ಈಗಲೇ ವ್ಯವಸ್ಥೆ 
ಮಾಡುತ್ತೇನೆ.' ಆತ ನಸುನಗುತ್ತಾನೆ. ಯಾವೊಬ್ಬ ವ್ಯಕ್ತಿಯೂ ಒಂದೂವರೆ 
ಶತಮಾನದ ಹತ್ತಿರ ಹತ್ತಿರ ಬಂದ ಉದಾಹರಣೆ ಕೂಡ ನಮ್ಮೆದುರಿಗಿಲ್ಲ. 
ಮಾನವ ತಳಿ ನಕ್ಷೆ ಈಗ್ಗೆ ಐದು ವರ್ಷಗಳ ಹಿಂದೆ ಸಿದ್ದವಾದಾಗ ನಮ್ಮ 
ಬದುಕಿನ ಭಾಷ್ಯ ಎನಿಸಿದ ಜೀನ್‌ಗಳ ಎಲ್ಲ ಕರಾಮತ್ತು ಗೊತ್ತಿದೆ ಎಂದು 


ಸದರು 
ಕಂಡೂ ಕಾಣದ ನಿತ್ಯ ನಿಗೂಢಗಳು •11 


ನಮ್ಮ ವಿಜ್ಞಾನಿಗಳು ಕುಣಿದಾಡಿದ್ದರು. ನಮ್ಮ ದೇಹದ 350 ಕೋಟಿಜೀನುಗಳಲ್ಲಿ 
ಯಾವುದು ನಮ್ಮ ಮುಸುಡಿಗಳನ್ನು ಅಗಲಮಾಡಿದೆ, ಮೂಗನ್ನು 
ಚೂಪುಮಾಡಿದೆ, ಹಲ್ಲನ್ನು ಹುಳುಕುಮಾಡಿದೆ ಎಂಬುದನ್ನೆಲ್ಲ ಬೊಟ್ಟು ಮಾಡಿ 
ತೋರಿಸಿ, ಅದನ್ನೆಲ್ಲ ರಿಪೇರಿಮಾಡಿ ಸ್ವಸ್ಥ ಜಗತ್ತನ್ನೇ ನಿರ್ಮಿಸುತ್ತೇವೆಂದು 
ಬೀಗಿದ್ದರು. ನಮ್ಮನ್ನು ಮುದಿತನಕ್ಕೆ ದೂಡುವ ಜೀವಿಗಳನ್ನು ತದುಕಿ 
ಹುಟ್ಟಡಗಿಸುತ್ತೇವೆ ಎಂದಿದ್ದರು. ಇವೆಲ್ಲ ಆಗುವುದೇ ಆದರೆ ನಾವೇ ಕೊಡುತ್ತೇವೆ 
ವರ , ನೀವು 200 ವರ್ಷ ಬದುಕಬಹುದು ಎಂದಿದ್ದರು. ಅವರಲ್ಲೊಬ್ಬ 
ಇದನ್ನು 200 ರ ಬದಲು 600 ವರ್ಷ ಎಂದು ತಿದ್ದಿಕೊಳ್ಳಿ ಎಂಬ ವಿಶ್ವಾಸ 
ತೋರಿಸಿದ್ದೂ ಉಂಟು. ನಮ್ಮ ದೇಹದ ವಾರಂಟಿ ಮತ್ತು ಗ್ಯಾರಂಟಿ 
ಪೀರಿಯಡ್ಡನ್ನು ಇನ್ನೂ ಒಂದು ಶತಮಾನದಷ್ಟು ಮುಂದೂಡಿದ್ದರು. 
- ಮುಪ್ಪು ಎಂದೊಡನೆ ಎದ್ದು ಕಾಣುವ ಚಹರೆ ಸುಕ್ಕುಗಳು, ಹಣ್ಣು 
ಹಣ್ಣು ಮುದುಕ ಎನ್ನುವಾಗಲೂ ನಮ್ಮ ಕಣ್ಣೆದುರಿಗೆ ಮೂಡುವ ಚಿತ್ರಣ 
ಸುಕ್ಕುಗಟ್ಟಿದ ಮುಖ , ಕೈಕಾಲುಗಳು, ಮುಪ್ಪಿನ ಮೇಲೆ ಸಾರಿದ ಮೊದಲ 
ಸಮರವೆಂದರೆ ಅಂಥ ಸುಕ್ಕಿನ ಸೊಕ್ಕನ್ನೇ ಅಡಗಿಸುವುದು. 'ಬೇಡವಾದ 
ಕೂದಲನ್ನು ತೊಡೆದುಹಾಕಿ' ಎಂದು ಜಾಹೀರು ಮಾಡುತ್ತಿದ್ದ ಕಂಪನಿಗಳು 
“ಬೇಡವಾದ ಸುಕ್ಕನ್ನು ನೀಗಿಕೊಳ್ಳಿ' ಎಂಬ ವಿಶೇಷ ಆಕರ್ಷಣೆ ಒಡ್ಡಿದವು. 
ಸುಕ್ಕೆಂದರೆ ಅದು ಮಾಂಸಖಂಡಗಳ ಸಂಕೋಚನ , ಮುದುರಿದ ಬಟ್ಟೆಯ 
ಹಾಗೆ, ಅತಿಹೆಚ್ಚು ಕ್ರಿಯಾಶೀಲವಾದ ಮಾಂಸಖಂಡಗಳು ಚರ್ಮವನ್ನು 
ಹೀಗೆ ಮಡಿಸಿ, ಮಡಿಸಿ ಹಪ್ಪಳ ಒತ್ತುತ್ತಿರುವಾಗ ಅದು ಸೆಟೆದು ನಿಲ್ಲುವಂತೆ 
ಮಾಡಬೇಕು. ಅದಕ್ಕಾಗಿ ಬಾಟಕ್ಸ್ ಎಂಬ ಔಷಧಿ ಬಂತು. ಆಹಾರ 
ನಂಜುಮಾಡಿ ವಿಷಾಹಾರ ಮಾಡುವ ಬ್ಯಾಕ್ಟಿರಿಯದ ನಂಜೇ ಈ ಬಾಟಕ್ಸ್ , 
ಅದನ್ನು ಯುಕ್ತ ರೀತಿಯಲ್ಲಿ ಮಾಂಸಖಂಡಕ್ಕೆ ನೀಡಿದರೆ ಅದರ 
ಸಂಕೋಚನವನ್ನು ತಪ್ಪಿಸಬಹುದು. ಅರ್ಥಾತ್ ಸುಕ್ಕಿದ ಮುಖಗಳನ್ನು 
ಬಟ್ಟೆಯನ್ನು ಇಸ್ತಿ ಮಾಡಿದಂತೆ ಗರಿಗರಿ ಮಾಡಬಹುದು. ಚರ್ಮಕ್ಕೇನೋ | 
ಸರಿ, ಆದರೆ ದೇಹವೆಂದರೆ ಚರ್ಮವಷ್ಟೇ ಅಲ್ಲವಲ್ಲ. ನಮ್ಮ ಶರೀರವನ್ನು 
ಯಂತ್ರಕ್ಕೆ ಹೋಲಿಸುವುದು ಚರ್ವಿತ ಚರ್ವಣ ಉಪಮೆ . ಸವೆದ ಭಾಗವನ್ನು 


0000000000000000000000000 


ದಿವ್ಯನೇತ್ರ •12 


ಬದಲಾಯಿಸಿಯೋ , ರಿಪೇರಿಯೋ ಮಾಡಿ ಇನ್ನಷ್ಟು ದಿನ ಬಾಳಿಕೆ ಬರುವಂತೆ 
ಮಾಡಬಹುದು. ಹಳೆಯದಾದಷ್ಟೂ ದುರಸ್ತಿ ಕಷ್ಟ, ನಾವಂದುಕೊಂಡಂತೆ 
ನಮ್ಮ ಬದುಕಿನ ಶೈಲಿಯಷ್ಟೇ ಮುಪ್ಪಿಗೆ ಕಾರಣವಲ್ಲ. ನಾವು ನಿತ್ಯ ಅಪಾಯಕಾರಿ 
ಕಿರಣಗಳಿಗೆ ಒಡ್ಡಿಕೊಳ್ಳುತ್ತೇವೆ, ಹೊಗೆ, ರಾಸಾಯನಿಕಗಳಷ್ಟೇ ನಮ್ಮ 
ಆಯುಷ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮ ದೇಹದೊಳಗೆ ಸದಾ ಜರಗುವ 
ಕೋಶಗಳ ಸಂಕಲನ, ವ್ಯವಕಲನದಲ್ಲಿ ಯಾವುದೋ ಹಂತದಲ್ಲಿ ಅದರ 
ಕೇಂದ್ರ ಭಾಗದಲ್ಲಿರುವ ವರ್ಣ ತಂತುಗಳು ನಕಲು ಮಾಡಿಕೊಳ್ಳುವ 
ಕ್ರಿಯೆಯಲ್ಲಿದ್ದಾಗ ಯಾವುದಾದರೊಂದು ಎಡವಟ್ಟಾಗಬಹುದು. ಅದು ಯಾವ 
ಅಂಗಾಂಗಗಳನ್ನು ಮುಂದೆ ಜಖಂ ಮಾಡುತ್ತದೋ ಈಗಲೂ ಅಸ್ಪಷ್ಟ. 
ಹಾಗೆಂದ ಮಾತ್ರಕ್ಕೆ ದುರಸ್ತಿಗೆ ಅವಕಾಶವಿಲ್ಲವೆಂದಲ್ಲ. ನಮ್ಮ ಒಡಲೊಳಗೆ 
ಒಬ್ಬ ಮೆಕ್ಯಾನಿಕ್ ಕುಳಿತಿದ್ದಾನೆ. ಒಡಲೊಳಗೆ ಕಾಲಕಾಲಕ್ಕಾಗುವ ಕೆಲವು 
ಕುಂದುಕೊರತೆಗಳನ್ನು ಒಂದಷ್ಟು ರಿಪೇರಿ ಮಾಡಿ ನಮ್ಮ ಬಾಡಿ ಎನ್ನುವ 
ಗಾಡಿ ಒಂದಷ್ಟು ದೂರ, ಒಂದಷ್ಟು ಕಾಲ ಓಡಿಸಬಲ್ಲ. ಇವೆಲ್ಲದರ ಅರ್ಥ 
ಇಷ್ಟೇ , ನಮ್ಮ ಶರೀರಕ್ಕಾಗುವ ಆಘಾತ, ಗಾಸಿಗಳು ಒಂದೆಡೆ , ಅವನ್ನು 
ರಿಪೇರಿ ಮಾಡುವ ತಂತ್ರ ಇನ್ನೊಂದೆಡೆ. ಇವೆರಡರ ನಡುವಿನ ತಾಕಲಾಟ , 
ಜಟಾಪಟಿ ನಮ್ಮ ಆಯುಷ್ಯವನ್ನು ನಿರ್ಧರಿಸುತ್ತದೆ. ಮುಪ್ತಿಗಾಗಿ ಇಂಥದೇ 
ಜೀನ್ ಇದೆ ಎಂದು ನಮ್ಮೊಳಗಿನ ಆ ನಾಜೂಕಯ್ಯನನ್ನು ಯಾವ ಜೀನಿಯಸ್ 
ಕೂಡ ಕಂಡುಹಿಡಿದಿಲ್ಲ. ಒಂದುವೇಳೇ ಆದರೂ ನಮ್ಮ ಶರೀರದ ಎಲ್ಲ 
ಪಾರುಪತ್ಯವನ್ನು ಅದೊಂದೇ ನಿಯಂತ್ರಿಸಲಾರದು. ಯಯಾತಿ ಅಥವಾ 
ಮಾರ್ಕಂಡೇಯ ಸದ್ಯಕ್ಕೆ ಪುರಾಣಗಳಲ್ಲಿ ಮಾತ್ರ ವಾಸ್ತವತೆ ಬೇರೆಯೇ ಇದೆ. 
ಜೀವಿ ವೈವಿಧ್ಯ - ಎಷ್ಟೊಂದು ಭೇದ 
* ಬೆಳಗಿನ ಜನಸಂದಣಿ ಸ್ವಲ್ಪ ಕರಗಿತ್ತು. ಲಾಲ್‌ಬಾಗ್ ಎಂಬ ನಿತ್ಯ ಸಂತೆ, 
ಮನುಷ್ಯರ ತರಹೇವಾರಿ ನಡೆಯನ್ನು ಅಧ್ಯಯನ ಮಾಡಲು ಹೇಳಿ ಮಾಡಿಸಿದ 
ಜಾಗ, ಸರಸರ ನಡೆಯುವವರು , ಏದುಸಿರು ಬಿಡುವವರು , ತಲೆಕೆಳಗಾಗಿ 
ನಿಂತು ಜಗತ್ತನ್ನು ನೋಡುವವರು , ತಮ್ಮ ಅಂಗೋಪಾಂಗಗಳ ಮೂರೂ 


ಕಂಡೂ ಕಾಣದ ನಿತ್ಯ ನಿಗೂಢಗಳು •13 


ಆಯಾಮಗಳನ್ನು ಪ್ರದರ್ಶಿಸುವವರು , ಮಂದಗಾಮಿನಿಯರು ಹೀಗೆ ಮನುಷ್ಯ 
ವರ್ಗವನ್ನೇ ಇಲ್ಲಿ ವರ್ಗೀಕರಿಸಬಹುದೋ ಏನೋ , ಆದರೆ ಬೆಳಗಿನ 
ಒಂಬತ್ತೂವರೆ ಹೊತ್ತಿಗೆ ಸರ್ಕಸ್ಸಿನ ಮೊದಲ ಷೋ ಮುಗಿದಿರುತ್ತದೆ. 

ಕೆರೆಯ ಏರಿ ಹಿಡಿದು ಗೇಟ್ ಕಡೆಗೆ ಬರುವಾಗ ಗೆಳೆಯ ನವೀನ್‌ಗೆ 
ಅಲ್ಲಿನ ಪೊದೆಗಳ ಮೇಲೆ ಕಣ್ಣು. ಅಲ್ಲಿದೆ ನೋಡಿ, “ನೀವು ಹುಡುಕುತ್ತಿರುವ 
ಪತಂಗ' ಎಂದೆ ಒಮ್ಮೆ , “ ಅದು ಬ್ಲೂ ಟೈಗರ್ ಇರಬಹುದೇ ' ಎಂದೆ. ಏನೋ 
ಕಂಡು ಹಿಡಿದ ಉತ್ಸಾಹದಲ್ಲಿ. ' ಅದು ಪತಂಗವಲ್ಲ , ಚಿಟ್ಟೆ' ಎಂದು ಚುಟುಕಾಗಿ 
ಅತ್ತಿಗೆ ಕೊಟ್ಟರು ನವೀನ್. ನಾನು ಕ್ಲೀನ್ ಬೌಲ್ಡ್ ಆಗಿದ್ದೆ. ನಮ್ಮಂಥ 
ಸಾಮಾನ್ಯರಿಗೆ ಚಿಟ್ಟೆ, ಪಾತರಗಿತ್ತಿ, ಪತಂಗ ಎಲ್ಲವೂ ಒಂದೇ . ' ಪತಂಗಗಳು 
ಬಹುತೇಕ ನಿಶಾಚರಿಗಳು. ಅವು ಗಿಡದ ಮೇಲೆ ಕೂರುವಾಗ ಅವುಗಳ ರೆಕ್ಕೆ 
ನೆಲಕ್ಕೆ ಸಮಾಂತರವಾಗಿರುತ್ತವೆ. ಚಿಟ್ಟೆಗಳು ಮಡುಚಿಕೊಂಡು ಕೂಡುತ್ತವೆ 
ಎಂದರು ಅವರೆಡರ ನಡುವಿನ ವ್ಯತ್ಯಾಸದ ಒಂದಂಶವನ್ನು ಬಹಿರಂಗಪಡಿಸುತ್ತ. 
ಚಿಟ್ಟೆಗಳಿಗೆ ಉದಯರಾಗ ಪ್ರಾರಂಭವಾಗುವುದೇ ಬೆಳಗಿನ ಒಂಬತ್ತೂವರೆಯ 
ನಂತರ, ಅವಕ್ಕೆ ಸಾಕಷ್ಟು ಬೆಳಕು ತಾಕಿದಮೇಲೆಯೇ ಎಚ್ಚೆತ್ತುಕೊಳ್ಳುತ್ತವಂತೆ. 
ಈ ಅಕೌಂಟೆಂಟ್ 90 ಬಗೆಯ ಚಿಟ್ಟೆ, ಪತಂಗಗಳನ್ನು ಕೌಂಟ್ ಮಾಡುತ್ತ 
ಹೋದರು . ಭಾರತದಲ್ಲೇ 1501 ಪ್ರಭೇದಗಳಿವೆಯಂತೆ. ವಿಶ್ವಕೋಶಗಳು 
ಹೇಳುತ್ತವೆ ಚಿಟ್ಟೆಗಳಲ್ಲೇ ಸುಮಾರು ಒಂದು ಲಕ್ಷ ಪ್ರಭೇದಗಳಿವೆ. ನಮ್ಮ 
ಪುರಂದರರೂ ಕೂಡ ಜೀವ ಜಗತ್ತಿನ ಒಂದು ಅಂದಾಜು ಕೊಟ್ಟಿದ್ದಾರೆ. 
- ಫಲ, ಮರ, ಗಿಡ, ಬಳ್ಳಿ ಕುಲದಲ್ಲಿಪ್ಪತ್ತು ಲಕ್ಷ ,- ಜಲ ಜೀವದೊಳಗೆ 
ಒಂಬತ್ತು ಲಕ್ಷ, ಅಳಲಿ, ಏಕಾದಶ ಲಕ್ಷ ಕ್ರಿಮಿಗಳಲ್ಲಿ- ತೊಳಲಿ, ಬಳಲಿದೆ 
ನಂಡಜದೊಳು ದಶಲಕ್ಷ. 

ಈ ನವಕೋಟಿ ನಾರಾಯಣ ಮಾಡಿದ ಈ ಜೀವಜಗತ್ತಿನ 
ವರ್ಗೀಕರಣದಲ್ಲಿ ಏಕಾದಶ ಲಕ್ಷ ಕ್ರಿಮಿಗಳೆಲ್ಲ ಚಿಟ್ಟೆ, ಪತಂಗಗಳಲ್ಲೇ ಮುಗಿದು 
ಹೋಗಿವೆ. ' ಈ ಪ್ಯಾರೆಟ್‌ಗಳೂ ಇಲ್ಲೇ ಧಾರಾಳವಾಗಿವೆಯಲ! ಎಂದೆ 
ತುಸು ಧೈರ್ಯಮಾಡಿ, ' ಅವು ಪ್ಯಾರೆಟ್‌ಗಳಲ್ಲ, ಪ್ಯಾರಕೀಟ್‌ಗಳು' ಎಂದು 
ಆ ನಮ್ಮ ಮುದ್ದು ಗಿಳಿಗಳತ್ತಲೇ ಕೈ ತೋರಿಸಿದರು. ಭಾರತದಲ್ಲಿ ಪ್ಯಾರೆಟ್‌ಗಳೇ 


ದಿವ್ಯನೇತ್ರ •14 


ಇಲ್ಲವಂತೆ. ಅವೇನಿದ್ದರೂ ಅಮೆರಿಕ, ಆಸ್ಟ್ರೇಲಿಯದಲ್ಲಿ ಎಂದರು. ಮತ್ತೆ 
ನಾನು ಗಿಳಿ ಎನ್ನುತ್ತೇವಲ್ಲ ಎಂದು ಗಿಳಿಪಾಠ ಒಪ್ಪಿಸಿದೆ. ಇರಬಹುದು ಅವು 
ಆಡುಮಾತು ಅಷ್ಟೇ ಎಂದರು. ಪ್ರಾಣಿ, ಪಕ್ಷಿ , ಗಿಡ , ಮರ, ಬಳ್ಳಿಗಳಿಗೆ ನಾವು 
ಆಡು ಮಾತಿನ ಹೆಸರು ಬಳಸಿದರೆ ವಿಜ್ಞಾನ ಅದನ್ನು ಮಾನ್ಯ ಮಾಡುವುದಿಲ್ಲ. 
ಅವೇನಿದ್ದರೂ ಸ್ಥಳೀಯ ಅನುಕೂಲತೆಗಳಿಗಾಗಿ ಅಷ್ಟೇ . ಟ್ಯಾಮರಿಂಡಸ್ 
ಇಂಡಿಕ ಎಂದರೆ ಇಡೀ ಜಗತ್ತಿಗೇ ಗೊತ್ತಾಗುತ್ತದೆ ಅದು ನಮ್ಮ ಇಂಡಿಯದ 
ಹುಣಿಸೇಮರ ಎಂದು. ಈ ದ್ವಿನಾಮ ಪದ್ದತಿಯನ್ನು ಜಾರಿಗೆ ತಂದ ಕೆರೋಲಿಸ್ 
ಲಿನಿನಸ್ ಎಂಬಾತ ಎರಡೂವರೆ ಶತಮಾನಗಳ ಹಿಂದೆಯೇ ಲಕ್ಷಾಂತರ 
ಜೀವಿಗಳಿಗೆ ನಾಮಕರಣ ಮಾಡಿದ್ದಾನೆ. ಆಗಿನಿಂದಲೇ ಶುರುವಾಯಿತು ಜೀವಿ 
ಪ್ರಪಂಚದಲ್ಲಿ ಏನಿವೆ, ಎಷ್ಟಿವೆ ಎಂಬ ಲೆಕ್ಕಾಚಾರ. ಅದು ಇಂದಿಗೂ ಮುಗಿದಿಲ್ಲ. 
ಸದ್ಯ ಹದಿನೇಳು ಲಕ್ಷ ಪ್ರಭೇದಗಳಿಗೆ ನಾಮಕರಣವಾಗಿದೆ. ಇನ್ನೂ ನಡೆದೇ 
ಇದೆ. ಹೋಟೆಲ್ ಮಾಣಿ ನಿಮ್ಮ ಮುಂದೆ ಮೆನು ಕಾರ್ಡ್ ತಂದುಕೊಟ್ಟ 
ಹಾಗೆ ಈ ಭೂ ಗ್ರಹದಲ್ಲಿ ಇಂತಿಂಥ ಜೀವಿಗಳಿವೆ ಎಂದು ಕರಾರುವಾಕ್ಕಾಗಿ 
ಪಟ್ಟಿ ಹೇಳುವ ಧೈರ್ಯ ಯಾವ ಜೀವಿ ವಿಜ್ಞಾನಿಗೂ ಇಲ್ಲ. ಹಾಗಾದರೆ 
ಊಹಿಸಬಹುದಲ್ಲ!ಊಹಿಸಿದ್ದಾರೆ ನಿಜ. ಆದರೆ ಅಜಗಜಾಂತರ ಈ ಊಹೆಯಲ್ಲಿ. 
ಒಂದು ವರ್ಗದ ವಿಜ್ಞಾನಿಗಳು 50 ಲಕ್ಷ ಪ್ರಭೇದಗಳಿವೆ ಎಂದು ಅಂಕೆ ಅಂಶ 
ಮುಂದಿಟ್ಟರೆ ಇನ್ನೊಂದು ವರ್ಗ ಏಕಾಏಕಿ ಈ ಸಂಖ್ಯೆಯನ್ನು 100 ಲಕ್ಷಕ್ಕೆ 
ವಿಸ್ತರಿಸುತ್ತದೆ. ಈ ಇರುವೆಗಳ ಪ್ರಭೇದವನ್ನೇ ನೋಡಿ. ಮೈಸೂರು 
ವಿಶ್ವವಿದ್ಯಾಲಯ ವಿಶ್ವಕೋಶದ ಎರಡನೇ ಸಂಪುಟ ತಯಾರಿಸುವಾಗ 
ಇರುವೆಗಳಲ್ಲಿ ಎಂಟೂ ಮುಕ್ಕಾಲು ಸಾವಿರ ಪ್ರಭೇದಗಳಿವೆ ಎಂದು ವಿಜ್ಞಾನಿಗಳು 
ಎಣಿಸಿದ್ದರು. 14ನೇ ಸಂಪುಟ ಬರುವ ಹೊತ್ತಿಗೆ ಇವು ಹನ್ನೊಂದೂ ಮುಕ್ಕಾಲು 
ಸಾವಿರ ಎಂದು ಅಂದಾಜು ಮಾಡಿದ್ದಾರೆ. ಅರ್ಥವಿಷ್ಟೆ, ಸಂಶೋಧನೆಗಳು 
ಮುಂದುವರಿದಂತೆ ಈ ಲೆಕ್ಕದಲ್ಲೂ ವ್ಯತ್ಯಾಸವಾಗುತ್ತದೆ. 
- ಜೀವಿ ವಿಕಾಸದ ಬೆನ್ನು ಹತ್ತಿದ ಜೀವಿ ವಿಜ್ಞಾನಿಗಳೇ ಈ ಅಂಕೆ 
ಸಂಖ್ಯೆಯಿಂದ ವಿಚಲಿತರಾಗಿದ್ದಾರೆ. ಪನಾಮದ ಮಳೆ ಕಾಡುಗಳಿಗೆ ಹೋಗಿ 
ಒಬ್ಬ ವಿಜ್ಞಾನಿ ಹತ್ತೊಂಬತ್ತು ದೈತ್ಯ ಮರಗಳಿಗೆ ಕ್ರಿಮಿನಾಶಕ ಹೊಡೆದು 


ಕಂಡೂ ಕಾಣದ ನಿತ್ಯ ನಿಗೂಢಗಳು •15 ಜನರ 


ಅಲ್ಲಿರುವ ಕೀಟಗಳನ್ನೆಲ್ಲ ಪಟಪಟ ಧರೆಗುರುಳಿಸಿ ಎಣಿಸಿ ಆತ ಹೇಳಿದ 30 
ದಶಲಕ್ಷಕ್ಕೂ ಮೀರಿ ಕೀಟಗಳಿವೆ ' ಎಂದು. ಅವನ ಜೊತೆಯವರೇ ಹೇಳಿದರು 
' ಅವೇ ತೀಟ ಬೇರೆ ಮರದಲ್ಲೂ ಕೂರಬಹುದಲ್ಲ! ನಿನ್ನ ಲೆಕ್ಕಾಚಾರದಲ್ಲಿ 
ಎಡವಟ್ಟಾಗಿದೆ. ಐದು ಲಕ್ಷ ಎಂದರೆ ಸಾಕು ' ಎಂದರು. ಜೀವಿ ಜಗತ್ತಿನ 
ಆಳಗಳನ್ನು , ವೈವಿಧ್ಯ, ವಿಸ್ತಾರವನ್ನು ಅರಿಯಲು ಇಂದಿಗೂ ಸಾಧ್ಯವಾಗಿಲ್ಲ. 
ಹಸಿಹಸಿಯಾದ ನಿಮ್ಮ ಕರ್ಚೀಫ್ ಮಣ್ಣಿನ ನೆಲಕ್ಕೆ ಬೀಳುತ್ತದೆ . ಒಡನೆಯೇ 
ಅದನ್ನು ಎತ್ತಿ ಒಣಗಿ ಹಾಕಲು ಹೋದಾಗ ಅದರೊಂದಿಗೆ ಎಷ್ಟು ಬ್ಯಾಕ್ಟಿರಿಯ 
ಪ್ರಭೇದಗಳು ಅಂಟಿಕೊಂಡಿರುತ್ತವೆ ಗೊತ್ತೆ? 400 ರಿಂದ 38 ,000! 
ನಾವಿನ್ನೂ ವಿಕಾಸವಾಗುತ್ತಿದ್ದೇವೆಯೆ ? 

ಈಗ ಎಲ್ಲೋ ಅಡಗಿ ಕುಳಿತಿರುವ ಬಿನ್ ಲ್ಯಾಡೆನ್‌ನ ಧ್ವನಿಸುರುಳಿ 
ಕೇಳುವಾಗ, ವಿಕಟಾಟ್ಟಹಾಸ ಮೆರೆದ ವೀರಪ್ಪನ್‌ನ ಹುಟ್ಟಡಗಿದಾಗ ನಾವು 
ಯೋಚಿಸಲೇ ಬೇಕಾಗುತ್ತದೆ ಮನುಷ್ಯ ವಿಕಾಸನಾಗಿದ್ದಾನೆಯೇ ಎಂದು. 
ಶಾರೀರಿಕ ವಿಕಾಸ ಗಣನೆಗೆ ತೆಗೆದುಕೊಂಡಾಗ ಇವರೂ ಎರಡು ಕಾಲಿನ 
ಮನುಷ್ಯರ ಗುಂಪಿಗೆ ಬರುತ್ತಾರೆ - ಹೋಮೋಸೇಪಿಯನ್ ಎಂದರೆ ಮತಿವಂತ 
ಮಾನವರು. ಒಂದುಕ್ಷಣ ಇವರಿಬ್ಬರನ್ನೂ ಬದಿಗೆ ತಳ್ಳಿ, ಡಾರ್ವಿನ್ ಕಂಡ 
ಸತ್ಯದ ಎರಡು ತುಣುಕುಗಳನ್ನು ಕುರಿತು ಯೋಚಿಸೋಣ. ಮನುಷ್ಯ ಎರಡು 
ದಶಲಕ್ಷ ವರ್ಷಗಳಲ್ಲಿ ಸೊಂಟ ಎತ್ತಿ, ಎದೆ ಸೆಟೆಸಿ ಓಡುವುದನ್ನು ಕಲಿತ. 
ಇದೇ ಸರಿಯಾದ ಮಾನವ ಮಾಡೆಲ್ ಎಂದಿತು ನಿಸರ್ಗ , ಅವನ ಉಳಿವಿಗೆ 
ಅಸ್ತು ಎಂದಿತು. ಆಗ ಓಡುತ್ತಿದ್ದ ನಮ್ಮ ಪೂರ್ವಜರು ಏಪ್ ತರಹದ 
ಜೀವಿಗಳು - ಹೆಸರು ಅಸೋಲೊಪೋಪಿತಿಕಸ್‌ , ಈಗ ಬ್ರಹ್ಮಾಸ್ತ್ರಗಳನ್ನು 
ಬಿಟ್ಟು ಇಡಿ ಮನುಕುಲದ ನಾಶ ವನ್ನೇ ಮಾಡುವಷ್ಟು ನಾವು 
ಮುಂದುವರಿದಿದ್ದೇವೆ. ನಮ್ಮಲ್ಲಿ ಏನೇನು ಬದಲಾವಣೆಗಳಾಗುತ್ತಿವೆ ಎಂದು 
ನಾವು ಸದ್ಯ ಕಾಣಲಾರೆವು. ನಮ್ಮ ಬೆನ್ನು ನಮಗೆ ಕಾಣಿಸದು, ಇನ್ನೊಬ್ಬರ 
ಬೆನ್ನು , ಮುಖ ಕೂಡ ನಮಗೆ ಸತ್ಯವನ್ನು ಹೊರಗೆಡವಲಾರದು. ವಿಕಾಸದ 
ದಾರಿ ಬಲು ದೂರ, ಬಲು ದೀರ್ಘ, ಬಿಟ್ಟ ಕಣ್ಣು ಬಿಟ್ಟು ಅಳೆಯುವಂಥದ್ದಲ್ಲ. 


20ರಂದು ದಿವ್ಯನೇತ್ರ •16 ರಂದು 


ಈ ಮತಿವಂತ ಮಾನವ ಸಂತಾನೋತ್ಪತ್ತಿಯನ್ನು ಹತ್ತಿಕ್ಕಬಲ್ಲ, ಬೆಟ್ಟದಷ್ಟು 
ಆಸೆ ಹೊರಬಲ್ಲ, ಬಹುತೇಕ ವ್ಯಾಧಿಗಳಿಗೆ ಪರಿಹಾರೋಪಾಯ ಹುಡುಕಿ 
ಈಗ ಡಿ.ಎನ್.ಎ . ಎಂಬ ಬ್ರಹ್ಮ ಲಿಪಿಯನ್ನೇ ತಿದ್ದಲು ಹೊರಟಿದ್ದಾನೆ. ಮೆಲ್ಲ 
ಮೆಲ್ಲನೆ ವಿಕಾಸದ ಹಾದಿಯನ್ನೇ ಬದಲಿಸಲು ಮುಂದಾಗಿದ್ದಾನೆ. - ದಾರಿ 
ತಪ್ಪಿಸುವಷ್ಟು ಎನ್ನುತ್ತಾರೆ ಸಾಮಾಜಿಕ ಜೀವಿ ವಿಜ್ಞಾನಿಗಳು. 

ವಿಕಾಸದ ಮೂಲ ಬೀಜಗಳು ಎರಡು. ಒಂದು ಪಿತ್ರಾರ್ಜಿತ ಆಸ್ತಿಯ 
ತರಹ ಬರುವ ವಂಶವಾಹಿ , ಇನ್ನೊಂದು ಪರಿಸರ ನಮ್ಮೆದುರಿಗೇ ತೆರೆದಿಟ್ಟಿರುವ 
ಆಯ್ಕೆ . ಮೊದಲನೆಯದು ಬಹುತೇಕ ನಮ್ಮ ಕೈಲಿಲ್ಲ. ಆದರೂ ಅದರ 
ದಾರಿಯಲ್ಲಿ ತೊಡರು ಮಾಡಿದ್ದೇವೆ. ಎರಡನೆಯ ವಿಚಾರದಲ್ಲಿ ನಾವು 
ಸ್ವತಂತ್ರರು. ಹಿಂದೆಲ್ಲ ಕಾಲರ, ಕ್ಷಯ , ಸಿಡುಬು, ಇನ್‌ಫ್ಲಯೆನ್ಸ, ಪ್ಲೇಗುಗಳು 
ಕೋಟಿಕೋಟಿ ಜನಸಂಖ್ಯೆಯನ್ನು ಹಂತ ಹಂತದಲ್ಲಿ ಹೊಸಕಿ ಹಾಕಿದ್ದವು. 
ಈಗ ಜೀವ ರಕ್ಷಕ ಔಷಧಿಗಳು ಬಂದಿವೆ, ಸಂಪರ್ಕ ಕ್ರಾಂತಿಯಾಗಿದೆ. ಮಾರಿ 
ಮಸಣಮ್ಮಗಳನ್ನು ಸದ್ಯಕ್ಕೆ ಗಡಿಪಾರು ಮಾಡಿದ್ದೇವೆ. ಸಂತಾನೋತ್ಪತ್ತಿಯನ್ನೂ 
ನಾವೇ ನಿಯಂತ್ರಿಸ ಬಲ್ಲೆವು. ' ಬಲಿಷ್ಠನೇ ಬಾಳುತ್ತಾನೆ, ಸ್ಪರ್ಧೆಯಲ್ಲಿ ಗೆದ್ದವನೇ 
ಉಳಿಯುತ್ತಾನೆ' ಎನ್ನುವ ಡಾರ್ವಿನ್ ವಾದವನ್ನು ಅಲ್ಲಗಳೆಯಲು 
ಹೊರಟಿದ್ದೇವೆ. ಸಂಗಾತಿಯ ಆಯ್ಕೆಯಲ್ಲಿ ಆಕರ್ಷಣೆಯೊಂದೇ ಕೆಲಸಕ್ಕೆ 
ಬರುತ್ತಿಲ್ಲ. ಆಕರ್ಷಣೆಯಿರುವವರೆಲ್ಲರೂ ಅತ್ಯುತ್ತಮ ಸಂತಾನ ಕೊಡುತ್ತಾರೆಂಬ 
ಭರವಸೆಯೂ ಇಲ್ಲ. ದೃಷ್ಟಿದೋಷಕ್ಕೆ ಕನ್ನಡಕ ಕಂಡುಕೊಂಡಿದ್ದೇವೆ. 
ಹಾಲಿನಲ್ಲಿರುವ ಸಕ್ಕರೆಯ ಅಂಶ ಜೀರ್ಣಿಸಿಕೊಳ್ಳುವಷ್ಟು ನಮ್ಮ ಪಚನಾಂಗಗಳಿಗೆ 
ತರಪೇತಿ ಕೊಟ್ಟಿದ್ದೇವೆ. ನಮ್ಮ ಪೂರ್ವಜರು ಹೀಗೆಯೇ ಮಾಡಿದ್ದರು. 
ಕಲ್ಲಲ್ಲೇ ಆಯುಧ ಮಾಡಿ ತಮ್ಮ ಬಾಹುಬಲಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಟ್ಟರು. 
ಇಂತಹ ತಂತ್ರೋಪಾಯಗಳು ನಮಗರಿವಿಲ್ಲದೆ ನಮ್ಮ ದೇಹದ ಶ್ರಮವನ್ನು 
ಹಗುರಗೊಳಿಸಿವೆ. ಈ ಪರಿಸ್ಥಿತಿಯಲ್ಲಿ ನಮ್ಮೊಳಗಿನ ವಂಶವಾಹಿಗಳ ಸಂಚಯ 
ಎತ್ತ ಸಾಗಬೇಕೆಂದು ನಿರ್ದೇಶನವಿಲ್ಲದೆ ಕಕ್ಕಾಬಿಕ್ಕಿಯಾಗಿದೆ. ಜಿರಾಫ್‌ಗಳಿಗೆ 
ಮೊದಲು ಇಷ್ಟುದ್ದದ ಕತ್ತುಗಳಿರಲಿಲ್ಲ. ಯಾವುದೋ ಘಳಿಗೆಯಲ್ಲಿ ಅವುಗಳ 
ತಳಿಗುಣ ಬದಲಾಯಿತು. ಆರಾಳು ಎತ್ತರದ ಸೊಪ್ಪುಸೆದೆಗೆ ಅವು ಬಾಯಿ 


ರಂಗದ ಕಂಡೂ ಕಾಣದ ನಿತ್ಯ ನಿಗೂಢಗಳು •17 ರಂದರದಾಸರು 


ಹಾಕಿದವು, ಆಹಾರ ರಕ್ಷಣೆ ಸಿಕ್ಕಿತು. ನಿಸರ್ಗ 'ಸ್ವಸ್ತಿ' ಎಂದಿತು. 

ಎಂತೆಂಥ ಜೀನಿಯಸ್‌ಗಳಿದ್ದರೂ ನಮ್ಮ ಜೀನ್‌ಗಳನ್ನು ಸರಿಯಾಗಿ 
ನಿರ್ದೇಶಿಸಲಾರದಾಗಿದ್ದೇವೆ. ನಮ್ಮ ಸುತ್ತ ಇರುವುದು ನಿಜಕ್ಕೂ ವಿಷವರ್ತುಲವೇ . 
ಪರಿಸರ ತಜ್ಞರ ಮಾತಿನಲ್ಲಿ ' ನೀರಿಗೆ ವಿಷ, ಗಾಳಿಗೆ ವಿಷ ಹಾಕಿದ್ದೇವೆ. ನಮ್ಮೊ 
ಳಗಿನ ಜೀನ್ ಎಂದು ಕ್ಷಿಪ್ರ ಕ್ರಾಂತಿ ಮಾಡುತ್ತದೋ ಅರಿಯದು. ಎಂದು 
ತಿರುಗಿ ಬೀಳುತ್ತವೋ ಊಹಿಸಲಾರೆವು. ರಥದ ಬೀದಿಯಲ್ಲೇ ಸಲೀಸಾಗಿ ಸಾಗುತ್ತಿದ್ದ 
ರಥದ ಚಕ್ರಕ್ಕೆ ಸನ್ನೆ, ಬಡಿಗೆಗಳನ್ನು ಕೊಟ್ಟು ದಾರಿಬದಲಿಸಿದ ಹಾಗೆ . ನಾವು 
ವಿಕಾಸವನ್ನು ಅಡ್ಡದಾರಿ ಎಳೆಯುತ್ತಿದ್ದೇವೆ. ಸದ್ಯದಲ್ಲಿ ನಮ್ಮ ಪಯಣ ಎತ್ತಲೊ ? 
ಇನ್ನೂ ಅದು ಅಸ್ಪಷ್ಟ, ಪರೀಕ್ಷಿಸುವುದು, ಪಣಕ್ಕೊಡ್ಡುವುದು ಕಾಲಕ್ಕೆ ಸೇರಿದ್ದು. 
ಜೀವ ಮಿಡಿದ ಘಳಿಗೆ. 
- ನಮ್ಮ ಕೈಲಾಸಂ ಅವರು ಬಾಪು ಕುರಿತು ಬರೆದ ಕವಿತೆಯ ಎರಡು 
ಸಾಲು ನೋಡಿ : 

' ಮುಷ್ಟಿಯಲಿ ಹಿಡಿಸುವಷ್ಟು ಮೂಳೆ ಚರ್ಮಕ್ಕಿಷ್ಟು/ ಬೆರೆಸಿದರೆ ರಕ್ತಮಾಂಸ 
ಒಂದೌನ್ಸಿನಷ್ಟು." 

ಗಾಂಧಿಜೀಯವರ ಸರಳ ವ್ಯಕ್ತಿತ್ವದ ಸರಳ ಬದುಕಿನ ಚಿತ್ರಣ ಇದು; 
ಗಾಂಧೀಜಿಯ ಅನಾಟಮಿಯೂ ಅಲ್ಲ, ಫಿಸಿಯಾಲಜಿಯೂ ಅಲ್ಲ. ನಮ್ಮ 
ಶರೀರದ ಬಿಡಿಬಿಡಿ ಅಂಗಾಂಗಳೆಲ್ಲವನ್ನೂ ಡಬ್ಬದಲ್ಲಿಟ್ಟು ಅದಕ್ಕೆ ಆಕ್ಸಿಜನ್ 
ತುಂಬಿ ಕುಲುಕಿ ಬಿಟ್ಟರೆ ಆ ಅಂಗಾಂಗಗಳೆಲ್ಲ ಕೂಡಿಕೊಂಡು ಮನುಷ್ಯ 
ರೂಪದಲ್ಲಿ ಎದ್ದು ಬರಲು ಸಾಧ್ಯವೆ? ಮನುಷ್ಯ ಬರಿ ಮೂಳೆ ಮಾಂಸದ 
ತಡಿಕೆಯಲ್ಲ, ತೊಗಲಿನ ಹೊದಿಕೆಯೂ ಅಲ್ಲ. ಈ ತಡಿಕೆಯೊಳಗೆ ಜೀವವಿದೆ, 
ಅದು ಬಂದದ್ದಾದರೂ ಹೇಗೆ? ತರ್ಕದಿಂದ ಇದನ್ನು ಸಾಬೀತು ಪಡಿಸಲು 
ಆಗದು. ಭೂಮಿಗೆ 24 ಗಂಟೆ ವಯಸ್ಸಾಗಿದೆ ಎನ್ನಿ , ನಾವು ಅವತರಿಸಿದ್ದು 
ಯಾವಾಗ ಗೊತ್ತೆ? ಭೂಮಿಗೆ 23 ಗಂಟೆ, 59 ಮಿನಿಟುಗಳಾದಾಗ, ನಿಮ್ಮೆದುರಿಗೆ 
ಓಡಾಡುವ ಓತಿಕೇತಗಳು ಚಿತ್ತಾಕರ್ಷಕ ಚಿಟ್ಟೆಗಳು, ಗುಟುರು ಹಾಕುವ 
ಹಂದಿಗಳು, ನೀರಿನಿಂದ ನೆಲಕ್ಕೆ ಹಾರಿದ ಮಂಡೂಕಯ್ಯಗಳು, ಅರಳಿ, ಆಲಗಳು 


ಅದರ ದಿವ್ಯನೇತ್ರ ° 1800 


ನಮಗಿಂತಲೂ ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳ ಮೊದಲೇ ಈ ಭೂಮಿಯಲ್ಲಿ 
ಅವತರಿಸಿದವು. ಕಾಲಮಾಪಕದಲ್ಲಿ ನಮ್ಮಿರುವನ್ನು ಅಥವಾ ಬರುವನ್ನು 
ಅಳೆಯಲೂ ಆಗದಷ್ಟು ನಗಣ್ಯ ನಮ್ಮ ಅವತಾರ. ಸೌರವ್ಯೂಹದ ಯಾವುದೇ 
ಗ್ರಹಕ್ಕಿಲ್ಲದ ಪ್ರಾಶಸ್ಯ , ಜೀವ ಹೆರುವ ಸುಮುಹೂರ್ತ ನಮ್ಮ ಧರೆಗೆ 
ಬಂದದ್ದಾದರೂ ಹೇಗೆ? ಕೇವಲ ಹತ್ತಿಪ್ಪತ್ತು ವರ್ಷಗಳ ಹಿಂದಿನ ಸಂಗತಿಗಳನ್ನೇ 
ಎಷ್ಟೋ ವೇಳೆ ನಮ್ಮ ಮಿದುಳು ಅಳಿಸಿ ಹಾಕುವಾಗ 350 ಕೋಟಿ ವರ್ಷಗಳ 
ಹಿಂದೆ ನಡೆದ ಘಟನೆಯನ್ನು ಸೆರೆಹಿಡಿಯುವುದು ಹೇಗೆ? ಇಲ್ಲಿದೆ ತರ್ಕ , 
ತ , ವಿಜ್ಞಾನ , ಇತಿಹಾಸ, ಊಹೆ ಎಲ್ಲವೂ . ಜೀವಿ ವಿಜ್ಞಾನಿಗಳೆಲ್ಲವೂ 
ಒಪ್ಪಿಕೊಂಡಿರುವ ಸತ್ಯವೊಂದಿದೆ. ಅದು ಅಮೈನೋ ಆಮ್ಲ ಎಂಬ ಜೀವರಸ. 
ಇಂಥ ಜೀವರಸವನ್ನೇ ಒಬ್ಬ ಭೂಪ ತಯಾರಿಸಿದ್ದಾನೆ. ಅಮೈನೋ ಆಮ್ಲ 
ಒಂದೇ ಏಕಾಏಕಿ ಗರ್ಭ ಧರಿಸಿ ನಮ್ಮ ಜೀವಾಂಕುರಕ್ಕೆ ಕಾರಣವಾಗಿರದು. 
ಈ ಸೂಪ್‌ನಲ್ಲಿ ಡಿ.ಎನ್.ಎ. ಎಂಬ ಬ್ರಹ್ಮಗಂಟು ಬಂದದ್ದು ಹೇಗೆ? ಅದರಲ್ಲಿ 
ಜೀನ್ ಎಂಬ ಲಿಪಿ ತೂರಿಕೊಂಡದ್ದು ಹೇಗೆ? ಪ್ರೊಟೀನು ಜೀನನ್ನು ನಕಲು 
ಮಾಡಿತೋ , ಅಥವಾ ಜೀನ್ ಪ್ರೋಟಿನನ್ನು ನಕಲು ಮಾಡಿತೋ ' ನನ್ನೊಳು 
ನೀನೋ ನಿನ್ನೊಳುನಾನೊ ?* ಮೊಟ್ಟೆ ಮೊದಲೋ , ಕೋಳಿ ಮೊದಲೋ 
ಎಂಬ ಹಳೆಯ ಪ್ರಶ್ನೆಯನ್ನೇ ಇದೂ ಎತ್ತುತ್ತದೆ. ವಿಜ್ಞಾನಿಗಳಲ್ಲೇ ಎಂತೆಂಥದೋ 
ವರ್ಗದವರಿದ್ದಾರೆ. ಒಂದು ವರ್ಗ ಈ ಧರೆಯ ಬಸುರಿಗೆ ಆಕಾಶ ತೋರಿಸುತ್ತದೆ. 
ಜೀವ ಬೀಜವನ್ನು ಹೊತ್ತುಧೂಮಕೇತುಗಳೋ ಉಲ್ಕೆಗಳೋ ಕ್ಷುದ್ರಗ್ರಹಗಳೋ 
ಈ ಭೂಮಿಗೆ ಅಪ್ಪಳಿಸಿದಾಗ ಬಂತು ಆ ಸುಮುಹೂರ್ತ. ನಾವೆಲ್ಲ ಅನ್ಯಗ್ರಹ 
ಮೂಲದವರು ಎಂದು ಹೇಳುವುದರಲ್ಲೇ ಹೆಮ್ಮೆಪಡುತ್ತಾರೆ. ಇದಕ್ಕೂ 
ಪ್ರತ್ಯಕ್ಷದರ್ಶಿಗಳಿಲ್ಲವಲ್ಲ. ಎಲ್ಲ ಸಾಕ್ಷಿಗಳೂ ಊಹೆಯ ಮೇಲಷ್ಟೇ ನಿಂತಿವೆ. 
ನಾವಂತೂ ಧರೆಯಲ್ಲವತರಿಸಿದ್ದೇವೆ. ಹೇಗೆ ಬಂದೆವು ಎನ್ನುವುದು 
ಅರಿವಿಲ್ಲದಿದ್ದರೂ - ಸದ್ಯದಲ್ಲಿ ನಾವು ಎಲ್ಲಿಂದಲೋ ಬಂದವರು. 
ಲೈಂಗಿಕ ಸಂಪರ್ಕ ಯಾಕಾಗಿ ? . 

ಈ ಪ್ರಶ್ನೆಯನ್ನು ಯಾವ ಯತಿ, ಬ್ರಹ್ಮಚಾರಿ ಕೇಳುತ್ತಿಲ್ಲ . ಇದು 


ಕಂಡೂ ಕಾಣದ ನಿತ್ಯ ನಿಗೂಢಗಳು •19 ಸಂಸದರು 


ಪ್ರವಚನಕಾರರ ಭಾಷಣದ ತುಣುಕೂ ಅಲ್ಲ, ಅಥವಾ ನಪುಂಸಕರು ಈ 
ಪ್ರಶ್ನೆ ಕೇಳುತ್ತಿದ್ದಾರೆಂದು ಅರ್ಥೈಸಬೇಡಿ. ಜೀವಜಗತ್ತಿನ ವಿಶಿಷ್ಟ 
ವಿದ್ಯಮಾನಗಳನ್ನು ವಿಕಾಸದ ದೃಷ್ಟಿಯಿಂದ ನೋಡಬಯಸುವ ಜೀವಿ 
ವಿಜ್ಞಾನಿಗಳು ಬದುಕಿನ ಬುಡಕ್ಕೆ ಕೈಹಾಕಿದ್ದಾರೆ. ಇದು ಹತಾಶೆಯ ನಿಲವಲ್ಲ, 
ತಲಮಟ್ಟದ ಶೋಧನೆ. ಆಡಂ ಮತ್ತು ಈವ್ ಈಡನ್ ತೋಟದಲ್ಲಿ ಎಂಥ 
ಹಣ್ಣು ತಿಂದರೋ ಅಂಥ ಸುಂದರ ಕಥೆಗಳು ಮನುಕುಲದ ಹುಟ್ಟನ್ನು 
ವಿವರಿಸಲು ಸಾಧ್ಯವಾಗಿಲ್ಲ. ಅರ್ಧನಾರೀಶ್ವರನನ್ನು ಅರೆಕ್ಷಣ ಪಕ್ಕಕ್ಕೆ ಸರಿ 
ಎನ್ನೋಣ, ಮೋಹಿನಿಯ ಹಿಂದೆ ಶಿವ ಓಡಿದ್ದನ್ನು ದೇವ ದೇವತೆಗಳ 
ದೌರ್ಬಲ್ಯ ಎನ್ನೋಣ. ಪ್ರಕೃತಿ - ಪುರುಷ ಎನ್ನುವ ಜಿಜ್ಞಾಸೆಗೂ ಸ್ವಲ್ಪ ಹೊತ್ತು 
ಕಿವುಡರಾಗೋಣ. ಅಸಲಿ ಏಕೆ ಬೇಕಿತ್ತು ಈ ಜೀವಜಗತ್ತಿಗೆ ಈ ಲೈಂಗಿಕ 
ಆಕರ್ಷಣೆ - ಈ ಕುರಿತು ನಿಶಿತಮತಿಗಳು ಹಲವು ಬಗೆಯಲ್ಲಿ ಯೋಚಿಸಿದ್ದಾರೆ. 
* ಯಾವ ಪುರುಷ ಸ್ತ್ರೀಯು ಕೂಡುವುದು ಪ್ರಥಮತಃ ಮಕ್ಕಳಾಗಲಿ 
ಎಂಬ ಮನೋಕಾಮನೆಯಿಂದಲ್ಲ ; ಮನೋಕಾಮದಿಂದ ಜೀವಿ ವಿಜ್ಞಾನಿಗಳು 
ಈ ಕ್ರಿಯೆಯನ್ನು ಐಹಿಕ ಸುಖದ ಪರ್ಯಾಪ್ತಿ ಎಂದು ಬೊಟ್ಟು ಮಾಡಿ 
ತೋರಿಸುವುದಿಲ್ಲ. ಅವರು ಹೇಳುತ್ತಿರುವುದು ಈ ಕ್ರಿಯೆಯ ಫಲಾಫಲಗಳ 
ಬಗ್ಗೆ, ಅವರು ಹೇಳುತ್ತಾರೆ - ಸಂತಾನಾಭಿವೃದ್ಧಿಯೇ ಹೆಣ್ಣು ಗಂಡುಗಳ 
ಕೂಡಿಕೆಯ ಮೊದಲ ಆಶಯ . ನಮ್ಮ ಜೀನ್‌ಗಳು ತಲೆಮಾರಿನಿಂದ ತಲೆಮಾರಿಗೆ 
ಹರಿಯಬೇಕು, ಸಂತತಿ ವೃದ್ಧಿಯಾಗಬೇಕು, ವೈವಿಧ್ಯವಾಗಿರಬೇಕು. ಜೀವಿಗಳು 
ಉಳಿಯಬೇಕಾದರೆ ಇದು ಅನಿವಾರ್ಯ ಎನ್ನುತ್ತಾರೆ. ಹಾಗಿದ್ದಲ್ಲಿ ಏಕಕೋಶ 
ಜೀವಿ ಅಮೀಬ ತನ್ನ ದೇಹವನ್ನೇ ತುಂಡರಿಸಿಕೊಂಡು ಒಂದು 
ಎರಡಾಗುವುದಿಲ್ಲವೆ ? ಎರಡು ನಾಲ್ಕಾಗುವುದಿಲ್ಲವೆ? ಅದು ವೃದ್ಧಿಯಲ್ಲವೆ? 
ವಂಶಾದ್ದೂರವಲ್ಲವೆ? ಮನುಷ್ಯರಲ್ಲೂ ಅದು ಏಕೆ ಜಾರಿಗೆ ಬರಬಾರದಾಗಿತ್ತು? 
ರಕ್ತಬೀಜಾಸುರನ ಸಂತತಿ ವೃದ್ಧಿಸಿದಂತೆ ಅಥವಾ ವಶಿಷ್ಠರ ಆಶ್ರಮದ 
ಕಾಮಧೇನುವನ್ನು ಹಿಡಿಯಲು ಹೋದಾಗ ಸಹಸ್ರ ಸಹಸ್ರ ರಾಸುಗಳನ್ನು 
ಮೈ ಕೊಡವಿ ಹುಟ್ಟಿಸಿದಂತೆ, ಅಥವಾ ಭಾರದ್ವಾಜ ಋಷಿ ದೊನ್ನೆಯಲ್ಲಿ 
ಬಿಟ್ಟ ವೀರ್ಯದಿಂದ ದ್ರೋಣ ಜನಿಸಿದ ಹಾಗೆ, ಮನುಷ್ಯರು ಅಲೈಂಗಿಕವಾಗಿ 


2000ದ 


000000000000000 


ದಿ 


ನೇತ್ರ • 20 


000000000000000000 


ಹುಟ್ಟಿದ್ದರೆ ಏನು ಕೇಡಾಗುತ್ತಿತ್ತು ? ಹೀಗೆಯೇ ಪ್ರಶ್ನೆಗಳನ್ನು ಕೇಳುತ್ತ 
ಹೋಗಬಹುದು. ಗಿಡದ ಹೇನಿನ ಕೆಲವು ಪ್ರಭೇದಗಳಿವೆ. ಅವು ಗಂಡಿನ 
ಸಂಪರ್ಕವಿಲ್ಲದೆ ಅಫಲಿತ ಅಂಡದಿಂದ ತಮ್ಮ ವಂಶೋದ್ಧಾರಕರನ್ನು 
ಹುಟ್ಟಿಸುತ್ತವೆ. ನಮ್ಮಲ್ಲೂ ಇದೇ ಕ್ರಮವಿದ್ದಿದ್ದರೆ ಏನಾಗುತ್ತಿತ್ತು ? ಸಂತಾನದಲ್ಲಿ 
ಕೇವಲ ಪುರುಷ ಸಾಮ್ರಾಜ್ಯ ಇಲ್ಲವೇ ಪ್ರಮೀಳಾ ಸಾಮ್ರಾಜ್ಯವಿರುತ್ತಿತ್ತು . 
ಆದರೆ ಅಂಥ ಸಂತಾನ ಬಲುಕಾಲ ಭೂಮಿಯಲ್ಲಿ ನಿಲ್ಲುತ್ತಿರಲಿಲ್ಲ. 
ಅಲ್ಪಾಯುವಾಗುತ್ತಿತ್ತು. ಶೃಂಗಾರ ಮಾಸವನ್ನು ಬೆಂಬಲಿಸುವ ಜೀವಿ ವಿಜ್ಞಾನಿಗಳು 
ಕಂಡಿರುವ ಸತ್ಯವೊಂದಿದೆ. ವಿಕಾಸದ ಯಾವುದೋ ಹಂತದಲ್ಲಿ ಜೀನ್‌ಗಳು 
ಕ್ರಾಂತಿ ನಡೆಸಿದಾಗ ಇಡೀ ತಳಿಯೇ ನೆಲಕಚ್ಚಬೇಕಾಗುತ್ತದೆ. ಎಂದೇ ಸೆಕ್ಸ್ 
ಇರಬೇಕು. ಭೋಗಕ್ಕಾಗಿಯಲ್ಲದಿದ್ದರೂ ಈ ಭುವಿಯ ಸಂತಾನ ಭಾಗ್ಯಕ್ಕಾಗಿ, 
ನಿಜ ಹೇಳಬೇಕೆಂದರೆ ಇದೂ ಕೂಡ ಮನಸ್ಸಿಗೊಪ್ಪುವ ವಾದ ಸರಣಿಯಲ್ಲ. 
ಏಕೆಂದರೆ ನೈಸರ್ಗಿಕ ಆಯ್ಕೆ ಎಂಬುದಕ್ಕೆ ಈ ಬಗೆಯ ಯಾವುದೇ ಮುಲಾಜು 
ಇಲ್ಲ. ಮುಂದಿನ ಸಂತಾನ ಹೇಗಿರಬೇಕು ಎಂಬ ನೀಲ ನಕ್ಷೆಯೂ ಅದಕ್ಕಿಲ್ಲ . 
' ತಾಕತ್ತಿದ್ದರೆ ಬದುಕು, ಇಲ್ಲದಿದ್ದರೆ ಇಲ್ಲ ಎಂದಷ್ಟೇ ಹೇಳಿ ಕೈಚೆಲ್ಲಿ 
ಕುಳಿತುಕೊಳ್ಳುವ ಅಗೋಚರ ವಿದ್ಯಮಾನ ಅದು. ಆದರೆ ಲೈಂಗಿಕತೆಗೆ ಪ್ರಬಲ 
ತಾಕತ್ತಿದೆ. ಮಿತಕಾಲದ ಆಕರ್ಷಣೆಗೆ ಅನುಕೂಲತೆಗಳೂ ಉಂಟು. ಎಂದೇ 
ನಿಸರ್ಗ ಅದನ್ನು ನಮ್ಮ ಕಣದಲ್ಲಿ ತುಂಬಿಬಿಟ್ಟಿದೆ. ಅದನ್ನು ಮೀರಿ ನಿಲ್ಲುವ 
ಭಪತಿ ಯಾರು ? ನಮ್ಮ ದೇಹದ ಅಂಗಾಂಗಗಳ ಜೊತೆಗೆ 
ಕಾಮೋದ್ದೀಪನವೂ ವಿಕಾಸಗೊಂಡಿದೆ. ಈ ಅರ್ಥದಲ್ಲಿ ನಾವೆಲ್ಲರೂ 
ಕಾಮರಾಜರು ಇಲ್ಲವೆ ಕಾಮಾಕ್ಷಿಗಳು! 
- ಅಂಡಾಣು, ವೀರ್ಯಾಣು ರೂಪಿಸುವ ಕೋಶಗಳು ದಿಢೀರೆಂದು 
ರಾತ್ರೋರಾತ್ರಿ ಮೈದಳೆಯಲಿಲ್ಲ. ನಿಸರ್ಗ ತನ್ನ ಜೀವಂತ ಪ್ರಯೋಗಾಲಯದಲ್ಲಿ 
ಹಲವು ಲಕ್ಷ ವರ್ಷಗಳ ಕಾಲ ನಿರಂತರ ಪ್ರಯತ್ನಶೀಲವಾಯಿತು. ತನ್ನ 
ಮಾಡೆಲ್ ಎಲ್ಲವನ್ನೂ ಪರೀಕ್ಷಿಸುತ್ತಲೇ ಹೋಯಿತು. ಕೊನೆಗೆ 'ನೀವೀಗ 
ಕೂಡಬಹುದು' ಎಂದಿತು. ಅದೂ ಎಷ್ಟೊಂದು ನಾಜೂಕು. ಒಂದು ಚಮಚ 
ವೀರ್ಯದಲ್ಲಿ ಎರಡು ಕೋಟಿವೀರ್ಯಾಣುಗಳು , ಅಷ್ಟೂ ಕೋಟಿ 


ಕಂಡೂ ಕಾಣದ ನಿತ್ಯ ನಿಗೂಢಗಳು ೦21 2000ದ 


ವೀರ್ಯಾಣುಗಳಲ್ಲಿ ಕಾಲುಭಾಗ ಹೆಣ್ಣಿನ ಅಂಡವನ್ನು ಫಲಿತಗೊಳಿಸುವಂತಿದ್ದರೆ 
ಒಂದೊಂದು ಸಾರಿ ಗಂಡು ಕೂಡಿದಾಗಲೂ 50 ಲಕ್ಷ ಜನ ಹುಟ್ಟಬೇಕಾಗಿತ್ತು; 
ಅಷ್ಟೊಂದು ಅಂಡಾಣುಗಳು ಹೆಣ್ಣಿನ ಗರ್ಭದಲ್ಲಿದ್ದರೆ, ಸದ್ಯ ಹಾಗಾಗಲಿಲ್ಲ. 
ಮಾರ್ಗದುದ್ದಕ್ಕೂ ಉಂಟು ವೀರ್ಯಾಣುಗಳಿಗೆ ತಡೆಗೋಡೆ, ಕೊನೆಗೆ ಟಿಕೆಟ್ 
ಸಿಕ್ಕುವುದು ಒಂದಕ್ಕೆ ಮಾತ್ರ. ವಾತ್ಸಾಯನ ಕಾಮಸೂತ್ರ ಈ ಗುಟ್ಟನ್ನು 
ನಿಮ್ಮ ಕಿವಿಯಲ್ಲಿ ಉಳಿಯುವುದಿಲ್ಲ - ವಿಜ್ಞಾನಿಗಳು ಕದ್ದು ನೋಡಿದ್ದಾರೆ. 
ಬೇಕೆ ಇದಕ್ಕಿಂತ ವಿಸ್ಮಯ - ನಮ್ಮ ಒಡಲೇ ಒಂದು ವಿಶ್ವ 
ಯಾರಲ್ಲಿ ? ಕೇಳಿಸುತ್ತಿದೆಯೆ ? 

ಮೆಲ್ಲನೆ ' ದಿ ವಾರ್ ಆಫ್ ದಿ ವರ್ಲ್ಡ್' ಪುಸ್ತಕವನ್ನು ಕಪಾಟಿನಲ್ಲಿ 
ಹಿಂದಕ್ಕೆ ಸರಿಸುತ್ತೇನೆ. ಮೊದಲು ಓದಿದಾಗ ನಾನು ಪಡ್ಡೆ ಹುಡುಗ, ಎದೆಯೆಲ್ಲಾ 
ಪುಲಕ, ಮಂಗಳಗ್ರಹದಿಂದ ಸಿಲಿಂಡರಿನಲ್ಲಿ ಅಲ್ಲಿನ ಜೀವಿಗಳು ಭೂಮಿಗೆ 
ಬಂದು ನಮ್ಮೊಡನೆ ಯುದ್ಧ ಮಾಡುವ ಪರಿ ಪುಟಪುಟಕ್ಕೂ ಕುತೂಹಲ 
ಬಿಚ್ಚುತ್ತ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು. 1898ರಲ್ಲಿ ಎಚ್. ಜಿ . ವೆಲ್ಸ್ 
ಬರೆದ ಈ ಕಾದಂಬರಿ ನನ್ನಂತೆಯೇ ಕೋಟಿಕೋಟಿ ಓದುಗರನ್ನು 
ರೋಮಾಂಚನಗೊಳಿಸಿದೆ. ಈ ಪುಸ್ತಕದ ಹಿಂದೆಯೇ ಇನ್ನೊಂದು ಪುಸ್ತಕಕ್ಕೆ 
ಕಪಾಟಿನಲ್ಲಿ ಹಿಂಬಡ್ತಿ ಕೊಡುತ್ತೇನೆ. ಅದು ವಾಲ್ ವೋಗ್‌ನ ' ದಿ ವರ್ಲ್ಡ್ 
ಆಫ್ ನಲ್ - ಎ ಇದೂ ಕೂಡ ಅರ್ಧ ಶತಮಾನದ ಹಿಂದೆ ಬರೆದದ್ದು. 
ಶುಕ್ರಗ್ರಹಕ್ಕೆ ಲಗ್ಗೆ ಹಾಕುವ ಸಾಹಸಿಗರ ಕಥೆ. ಆಗೆಲ್ಲ ಓದುವಾಗ ನಮ್ಮ ಎದೆಯೂ 
ಹಾರುತ್ತಿದ್ದವು ಗ್ರಹದಿಂದ ಗ್ರಹಕ್ಕೆ , ಈಗ ವಾಸ್ತವತೆ ನಮ್ಮ ಮುಂದೆ ನಗ್ನವಾಗಿದೆ. 
ಮಂಗಳ ಗ್ರಹದ ಶೋಧದಲ್ಲಿ ಬುದ್ದಿವಂತರ ಮಾತಿರಲಿ, ಒಂದು ಬ್ಯಾಕ್ಟಿರಿಯ 
ಕೂಡ ಸಿಕ್ಕಿಲ್ಲ. ಇನ್ನು ಜ್ಯೂಲ್ಸ್ ವರ್ನ್ನ 'ಎ ಜರ್ನಿ ಫ್ರಮ್ ದಿ ಅರ್ಥ್ ಟು 
ದಿ ಮೂನ್' ಎಂಬ ಕೃತಿ ಮೋಹನ ದಾಸ ಕರಮಚಂದ ಗಾಂಧಿ ಹುಟ್ಟುವುದಕ್ಕೆ 
ಇನ್ನೂ ನಾಲ್ಕು ವರ್ಷ ಬಾಕಿ ಇದ್ದಾಗ ಬರೆದದ್ದು. ಈಗ ಬಹುಶಃ ನಾಲ್ಕನೆ 
ಇಯತ್ತೆಯ ಮಕ್ಕಳು ಕೂಡ ಅದನ್ನು ಓದಿ ರಂಜನೆ ಪಡೆಯುವಂತಿಲ್ಲ. 
ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನನ್ನೇ ಮೆಟ್ಟಿ ಆಗಿದೆ , ಪುರುಷಾರ್ಥ 


20030190010280080೫ ದಿವ್ಯನೇತ್ರ °22 


ಸಾಧನೆಯಾಗಿದೆ. ಆ ಕಥೆಯಲ್ಲಿ ಯಾವ ಮುಲಕ ಉಳಿದೀತು? ಯಾವ 
ತಂತ್ರ ಫಲಿಸೀತು? ಎಂದೇ ಈ ಪುಸ್ತಕಕ್ಕೂ ನನ್ನ ಕಪಾಟಿನಲ್ಲಿ ಹಿಂಬಡ್ತಿ. 
ಇದರರ್ಥ ಇವರೆಲ್ಲ ಸಾಮಾನ್ಯ ಲೇಖಕರೆಂದಲ್ಲ. ಕೋಟಿಕೋಟಿ ಓದುಗರ 
ಹೃದಯ ಗೆದ್ದವರು ಆ ಕಾಲಕ್ಕೆ . ಈಗ ಕಾಲದೊಂದಿಗೆ ಶೋಧವೂ 
ಬದಲಾಗುತ್ತಿದೆ. ನಮಗೆ ಪರಿಚಿತವಿರುವ ಗ್ರಹಗಳಲ್ಲಿ ಜೀವಿಗಳಿವೆಯೆ ಎಂಬ 
ಪ್ರಶ್ನೆ ಬಂದಾಗಲೆಲ್ಲ 'ನೇತಿ, ನೇತಿ' ಎನ್ನುತ್ತಿದೆ ವಿಜ್ಞಾನ, ಅನ್ಯಗ್ರಹ ಜೀವಿಗಳ 
ಕುರಿತು ಈಗಲೂ ನಮ್ಮ ವಿಜ್ಞಾನಿಗಳು 'ಓ ' ಎಂದು ಕರೆಯುತ್ತಿದ್ದಾರೆ. 
ಮಾರುತ್ತರ ಕೊಡಿ ಎಂದು ಸಂದೇಶಗಳನ್ನು ಕಳಿಸುತ್ತಿದ್ದಾರೆ. ಆಕಾಶಕಾಯಗಳಲ್ಲಿ 
1,25,000 ಗ್ರಹ, ತಾರೆಗಳನ್ನು ಹುಡುಕಿ ಎಲ್ಲಾದರೊಂದು ಕಡೆ ಜೀವ 
ವಿಕಾಸವಾಗಿರಬಹುದೆಂದು ಎಣಿಸಿದ್ದಾರೆ. 

ಪೋರ್ಟರಿಕೋದ ಅರೆಸಿ ಎಂಬಲ್ಲಿ ಈ ಕ್ಷಣದಲ್ಲಿ ಏನಾಗುತ್ತಿದೆ ? 
ಜಗತ್ತಿನ ಅತಿ ದೊಡ್ಡ ರೇಡಿಯೋ ಟೆಲಿಸ್ಕೋಪು ಬಾನಿನೆಡೆಗೆ ಮುಖಮಾಡಿ 
ನಿಂತಿದೆ. ' ಯಾರಲ್ಲಿ, ಮಾತಾಡಿ' ಎಂದು ತನ್ನ ರಿಸೀವರನ್ನು ತೆರೆದಿಟ್ಟಿದೆ. 
ಶತಕೋಟಿಜ್ಯೋತಿರ್ವಷ್ರಗಳಾಚೆ ಬ್ರಹ್ಮಾಂಡಗಳ ಹುಟ್ಟು, ಸಾವು ಇದರಲ್ಲಿ 
ದಾಖಲಾಗುತ್ತಿದೆ. ಅಲ್ಲಿನ ಕಲಾಪಗಳನ್ನೂ ಸಂಜಯ ಮಹಾಭಾರತದ 
ಯುದ್ಧವನ್ನು ವರ್ಣಿಸಿದಂತೆ ಇದು ಸಂಜ್ಞೆಗಳ ಮೂಲಕ ವರ್ಣಿಸುತ್ತಿದೆ. 
ಇದರ ರೂವಾರಿಗಳು ಹೇಳುತ್ತಾರೆ ಇಂದಲ್ಲ ನಾಳೆ ಅನ್ಯಲೋಕದ ಜೀವಿಗಳು 
ನಮ್ಮೊಂದಿಗೆ ಸಂಭಾಷಿಸಬಹುದು ಅಥವಾ ನಿನ್ನೆ ಮೊನ್ನೆಯೇ ಪ್ರಯತ್ನ 
ಮಾಡಿರಬಹುದು. ಅವರೇನಾದರೂ ನಮ್ಮಷ್ಟೇ ಬುದ್ದಿವಂತರಾಗಿದ್ದರೆ 1420.4 
ಮೆಗಾ ಹರ್ಟ್ಸ್ ತರಂಗಾಂತರವನ್ನು ಆಯ್ಕೆಮಾಡಿಕೊಂಡು ನಮ್ಮೊಂದಿಗೆ 
ಸಂಭಾಷಿಸುತ್ತಾರೆ. ಏಕೆಂದರೆ ಈ ತರಂಗಾಂತರದಲ್ಲಿ ಹೈಡೋಜನ್ ಶಕ್ತಿಯನ್ನು 
ಬಿಟ್ಟುಕೊಡುತ್ತದೆ. ಇದೇ ಧಾತು ಎಲ್ಲ ಧಾತುಗಳಿಗಿಂತ ವಿಶ್ವದಲ್ಲಿ ಹೆಚ್ಚು 
ಸಮೃದ್ದ. ಹೀಗೆಂದು 40 ವರ್ಷಗಳಿಂದ ಆ ಕರ್ಣಾನಂದಕ್ಕಾಗಿ ಕಾಯುತ್ತಿದ್ದಾರೆ. 
ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಸಾಗಿದ್ದಾರೆ. ಈ ರೇಡಿಯೋ ಟೆಲಿಸ್ಕೋಪ್ 
ಸ್ವೀಕರಿಸುತ್ತಿರುವ ಸಂಜ್ಞೆಗಳನ್ನು ( ಮುದ್ರಿಸಿದರೆ ಇಡೀ ಭೂಮಿಯಲ್ಲಿ ಈಗ 
ಪ್ರಕಟಿಸಿರುವ ಎಲ್ಲ ಮುದ್ರಿತ ಪಂಕ್ತಿಗಳ ಎರಡೂವರೆ ಪಟ್ಟು) 226 ದೇಶದ 


20ರಿಂದ ಕಂಡೂ ಕಾಣದ ನಿತ್ಯ ನಿಗೂಢಗಳು ೦23 00000000000 


50 ಲಕ್ಷ ಕಾರ್ಯಕರ್ತರು ಡಿಕೋಡ್ ಮಾಡುತ್ತಿದ್ದಾರೆ. ಒಟ್ಟು ಒಬ್ಬ ವ್ಯಕ್ತಿ 
ಒಂದು ಸಾವಿರ ವರ್ಷಗಳಲ್ಲಿ ಸಂಗ್ರಹಿಸಬಹುದಾದ ಮಾಹಿತಿಯನ್ನು 
“SETI @ home' ಎಂಬ ಸೂಪರ್ ಕಂಪ್ಯೂಟರ್ ಸಂಗ್ರಹಿಸುತ್ತಿದೆ. ಇನ್ನು ಆ 
ಅನ್ಯಗ್ರಹ ಜೀವಿಗಳಿಗೆ ದಯೆ ಬಂದಂತಿಲ್ಲ! 

ಸದ್ಯದಲ್ಲಿ ಭೂಮ್ಯತೀತ ಬುದ್ಧಿಜೀವಿಗಳನ್ನು ಹುಡುಕುವ ಈ ಬಾಬತ್ತನ್ನು 
ಕೆಲವರು ಕತ್ತಲಿನ ಕೋಣೆಯಲ್ಲಿ ಕುರುಡ ಕರಿಬೆಕ್ಕೊಂದನ್ನು ಹುಡುಕುತ್ತಿರುವುದಕ್ಕೆ 
ಹೋಲಿಸುತ್ತಾರೆ. ವಿಸ್ಮಯವಲ್ಲವೆ? ನೀವು ಒಮ್ಮೆ ಧ್ಯಾನಾಸಕ್ತರಾಗಬಹುದು, 
ನಮ್ಮ ನಿತ್ಯ ಬದುಕಿನಲ್ಲಿ ಕಂಡೂ ಕಾಣದ ಈ ನಿಗೂಢ ಪ್ರಪಂಚ ಕುರಿತು 
ಬೋಧಿವೃಕ್ಷವನ್ನು ಹುಡುಕಿ ನೀವು ಹೋಗಬೇಕಾದ್ದಿಲ್ಲ. 


( ಸುಧಾ: ಯುಗಾದಿ ವಿಶೇಷಾಂಕ 2005) 


ದಿವ್ಯನೇತ್ರ • 24 ರಂದು 


ಹಬ್ .. 
ವಿಶ್ವರೂಪಕ್ಕೆ ದಿವ್ಯ ನೇತ್ರ 


ಭೂಮಿಯನ್ನು 97 ನಿಮಿಷಗಳಿಗೊಮ್ಮೆ ಸುತ್ತುತ್ತ ತಾರಾಲೋಕದ ಹುಟ್ಟು 
ಸಾವುಗಳನ್ನು ಅನಂತವಿಶ್ವದ ಅಗಣಿತ ಆಗುಹೋಗುಗಳನ್ನು ಎವೆಯಿಕ್ಕದೆನೋಡುತ್ತ 
ಕಂಡದ್ದನ್ನೆಲ್ಲ ಭೂಮಿಗೆ ರವಾನಿಸುತ್ತ ಹಲವುಕೋಟಿಜನರ ಗಗನಮಣಿಯಾಗಿದ್ದ 
ಹಬ್ ದೂರದರ್ಶಕಕ್ಕೆ ಈಗ ಅಕಾಲಸಾವು ಸಮೀಪಿಸುತ್ತಿದೆಯೆ ? 


ಮೂವತ್ತು ವರ್ಷಗಳ ಹಿಂದೆ ಚಿಪ್ಪೋ ಚಳುವಳಿ ಹೇಗೆ ಹುಟ್ಟಿತೆಂದು 
ಒಂದರೆಕ್ಷಣ ನಿಮ್ಮ ನೆನಪನ್ನು ಹಿಂದಕ್ಕೆ ಹೊರಳಿಸಿ, ಕ್ರಿಕೆಟ್ ಬ್ಯಾಟ್ ತಯಾರಿಸಲು 
ಬಳಸುವ ಬೂದಿ ಮರಗಳನ್ನು ಕಡಿಯಲು ಗುತ್ತಿಗೆದಾರರು ಉತ್ತರ ಪ್ರದೇಶದ 
ಹಿಮಾಲಯದ ದಟ್ಟ ಕಾಡಿಗೆ ಕೊಡಲಿ ಸಮೇತ ಬಂದಾಗ ಅಲ್ಲಿನ ಜನ 
ಮರ ತಬ್ಬಿ ನಿಂತರು. ಅವರ ತಲೆ ಕಡಿಯಲು ಸಾಧ್ಯವೆ ? ಸುಂದರ್ ಲಾಲ್ 
ಬಹುಗುಣ ಅವರ ಚಿಕ್ಕೋ ಚಳುವಳಿ ರಾಷ್ಟ್ರಾದ್ಯಂತ ವ್ಯಾಪಿಸಿ ಪಶ್ಚಿಮ 
ಘಟ್ಟದಲ್ಲಿ ಅದು ಅಪ್ಪಿಕೋ ಚಳುವಳಿಯಾಗಿ ಅನುರಣಿಸಿ, ನಮ್ಮಲ್ಲಿ ಪರಿಸರ 
ಪ್ರಜ್ಞೆಯನ್ನು ಜಾಗೃತಿ ಮಾಡಿದ್ದು ಈಗ ಹಳೆಯ ಕಥೆ. ಇದು ನೆಲದ 
ಮೇಲಿನ ಮಾತು. ಈಗ ಆಕಾಶದಲ್ಲೂ ಇಂಥದೇ ಒಂದು ಸಂಗತಿ. ಇಲ್ಲಿ 
ಮರ ತಬ್ಬಿದಂತೆ ಆಕಾಶದಲ್ಲಿ ದೂರದರ್ಶಕವನ್ನು ತಬ್ಬಲು ಸಾಧ್ಯವಿಲ್ಲ. 
ಭೂಮಿಯನ್ನು 97 ನಿಮಿಷಗಳಿಗೊಮ್ಮೆ ಸುತ್ತುತ್ತ ತಾರಾಲೋಕದ ಹುಟ್ಟುಸಾವು 
ಗಳನ್ನೂ ಅನಂತ ವಿಶ್ವದ ಅಗಣಿತ ಆಗುಹೋಗುಗಳನ್ನೂ ಎವೆಯಿಕ್ಕದೆ ನೋಡುತ್ತ 
ಕಂಡದ್ದನ್ನೆಲ್ಲ ಭೂಮಿಗೆ ರವಾನಿಸುತ್ತ ಹಲವು ಕೋಟಿ ಜನರ 
ಗಗನಮಣಿಯಾಗಿದ್ದ ಹಬ್ ದೂರದರ್ಶಕಕ್ಕೆ ಈಗ ಅಕಾಲ ಸಾವು 
ಸಮೀಪಿಸುತ್ತಿದೆ. ಅದು ಕೈಗೆಟುಕುವಂತಿದ್ದರೆ ಬಹುಶಃ ಅಮೆರಿಕದ ಖಗೋಳ 
ವಿಜ್ಞಾನ ಸಂಘದ 6,000 ಮಂದಿಯ ಜೊತೆಗೆ ಜಗತ್ತಿನ ಹಲವು ಲಕ್ಷ 
ಮಂದಿ ಕೈಜೋಡಿಸಿ ದೂರದರ್ಶಕವನ್ನು ತಬ್ಬಿ ನಿಲ್ಲುತ್ತಿದ್ದರೋ ಏನೋ . 

ಈ ವರ್ಷ ಅಮೆರಿಕದ ಬಾಹ್ಯಾಕಾಶ ಕಾರ್ಯಕ್ರಮ ಆರಂಭವಾಗಿದ್ದೇ 
ಮಂಗಳ ಗ್ರಹ ಯಾತ್ರೆಯಿಂದ ಎರಡು ರೋಬಾಟ್‌ಗಳನ್ನು ಕಳುಹಿಸಿ , ಅವು 
ಕಾರ್ಯಾರಂಭ ಮಾಡಿದ ಮೇಲೆ ನಾಸಾ ವಿಜ್ಞಾನಿಗಳ ಎದೆಯ ಡವಡವ 
ಈಗ ಕೊಂಚ ಇಳಿದಿದೆ. ಇದರ ಬೆನ್ನ ಹಿಂದೆಯೇ ಅಧ್ಯಕ್ಷ ಬುಷ್ , ಖಗೋಳ 
ಪ್ರೇಮಿಗಳ ಎದೆಗೆ ಒಂದೇ ಮಾತಿನಲ್ಲಿ ನೂರು ಬಾಣಗಳನ್ನು ನಾಟಿಸಿದ್ದಾರೆ. 
'ಹಬ್ ದೂರದರ್ಶಕವನ್ನು ಕೆಳಗಿಳಿಸಿ, ಅದರ ರಿಪೇರಿ ಮಾಡುವ ಮಾತನ್ನು 
ಮರೆತುಬಿಡಿ, ಅಂತಾರಾಷ್ಟ್ರೀಯ ಮೈಮನಿಲ್ದಾಣದ ನಿರ್ಮಾಣದ ಕಾರ್ಯ 
ಇನ್ನೂ ಪರಿಪೂರ್ಣವಾಗಿಲ್ಲ. ಅಮೆರಿಕ ಅದಕ್ಕೆ ಬದ್ಧವಾಗಿದೆ. ಮಂಗಳನತ್ತ 
ಮಾನವನನ್ನು ಕಳಿಸಲು ಇದು ಸಕಾಲ' ಎಂದಿದ್ದಾರೆ ಬುಷ್, 


ದಿವ್ಯನೇತ್ರ ° 26 


'ಹಬ್ ಉಳಿಸಿ' ಎಂಬ ಘೋಷಣೆಯೇ ವೆಬ್ ಸೈಟೊಂದರ ವಿಳಾಸವೂ 
ಆಗಿ, ಸಹಸ್ರಾರು ಇ - ಮೇಲ್‌ಗಳನ್ನು ಹಬ್ ಅಭಿಮಾನಿಗಳು ಸತತ ಕಳಿಸುತ್ತಿದ್ದಾರೆ 
ಈ ಕ್ಷಣವೂ , ತಮ್ಮ ಆಕ್ರೋಶ, ಅಸಂತೋಷಗಳನ್ನು ಪ್ರಕಟಪಡಿಸುತ್ತಲೇ 
ಬುಷ್ ತಳೆದ ಈ ನಿಲವನ್ನು ಜಗತ್ತಿನಾದ್ಯಂತ ಪ್ರತಿಭಟಿಸುತ್ತಿದ್ದಾರೆ. ಅವರೆಲ್ಲ 
ಹಬ್ ಸಾಧನೆಯ ಪಟ್ಟಿಮಾಡುತ್ತಿದ್ದಾರೆ, 'ಹಣ ಬೇಕೆ? ಇಗೋ ಪಾದಯಾತ್ರೆ 
ಮಾಡಿ ದೇಣಿಗೆ ಕೊಡುತ್ತೇವೆ' ಎನ್ನುತ್ತಿದ್ದಾರೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ 
ರಷ್ಯದ ಸಹೋದರರು ನಮ್ಮ ನೆರವಿಗೆ ಬರಲಾರರೆ? ಎನ್ನುತ್ತಿದ್ದಾರೆ. ಹಬ್ 
ಸುರಕ್ಷ ಅಲ್ಲ ಎನ್ನುವುದು ಎಂಥ ಜೋಕ್ ಎಂದು ಕೇಳುತ್ತಿದ್ದಾರೆ. ಹಾಗೆ 
ನೋಡಿದರೆ ಈ ದಿನಗಳಲ್ಲಿ ಸುರಕ್ಷಿತವಾಗಿ ಮನೆಗಳನ್ನು ತಲಪುವ 
ಭರವಸೆಯಾದರೂ ಏನು? ಎಂದು ಪ್ರಶ್ನಿಸುತ್ತಿದ್ದಾರೆ. ಹಬ್ ದೂರದರ್ಶಕವನ್ನು 
ಅದು ಕ್ರಿಯಾಶೀಲವಾಗಿರುವಾಗಲೇ ಧರೆಗೆ ಇಳಿಸುವುದೆಂದರೆ ಅದರಂಥ 
ಘೋರ ವಿಜ್ಞಾನ ಪಾತಕ ಈ ಶತಮಾನದಲ್ಲಿ ಬೇರೆ ಇರಲಾರದು ಎನ್ನುತ್ತ 
ಕಿಡಿಕಾರುತ್ತಿರುವ ಇ -ಮೇಲ್ ಸಂದೇಶಗಳು ನಾಸಾ ಅಧಿಕಾರಿಗಳನ್ನು ಸದ್ಯಕ್ಕೆ 
ಕಂಗಾಲಾಗಿಸಿವೆ . ಕಾರ್ಯನಿರತ ದೂರದರ್ಶಕವನ್ನು ನಿಷ್ಕ್ರಿಯ ಗೊಳಿಸಿದ 
ಉದಾಹರಣೆಯೇ ಖಗೋಳ ವಿಜ್ಞಾನದ ಚರಿತ್ರೆಯಲ್ಲಿಲ್ಲ ಎಂಬ ಬೊಟ್ಟು 
ಮಾಡಿ ತೋರಿಸುವ ಹಬ್ ಪ್ರೇಮಿಗಳಿದ್ದಾರೆ. ಕ್ಯಾಲಿಫೋರ್ನಿಯ ದ ಮೌಂಟ್ 
ವಿಲ್ಸನ್ ಎಂಬಲ್ಲಿ 1917ರಲ್ಲೇ ಸ್ಥಾಪಿಸಿದ 100 ಇಂಚು ದೂರದರ್ಶಕ 1948ರಲ್ಲಿ 
ಪಲೋಮರ್ ದೂರದರ್ಶಕವನ್ನು ಸ್ಥಾಪಿಸಿದ ನಂತರವೂ ಕೆಲಸ ಮಾಡುತ್ತಲೇ 
ಇತ್ತು. ಇಂಥ ಅಪಚಾರ ಏಕೆ ? ಸಿಟ್ಟಿಗೆದ್ದ ಖಗೋಳ ವಿಜ್ಞಾನಿಗಳೇ ಹೀಗೆ 
ಕೇಳುತ್ತಿದ್ದಾರೆ. 

ಹಬ್ ಏಕೆ ಇಂಥ ಕ್ರಾಂತಿಯ ಅಲೆಗಳನ್ನು ಎಬ್ಬಿಸಿದೆ? ಖಗೆಳ 
ತಂತ್ರಜ್ಞಾನದಲ್ಲಿ ಅದು ಪರಮೋಚ್ಚ ಮಾದರಿಯೆ ? ಹೌದೆನ್ನುತ್ತಾರೆ ಅದರಿಂದ 
ಮಾಹಿತಿ ಪಡೆದು ವಿಶ್ವ ರಚನೆಯ ಕುರಿತು ಮರುವ್ಯಾಖ್ಯಾನವನ್ನು ಮಾಡುತ್ತಿರುವ 
ನೂರಾರು ಖಗೋಳ ವಿಜ್ಞಾನ ಫಲಾನುಭವಿಗಳು. ಬಹುಶಃ ಅವರ ಈ 
ಅಭಿಪ್ರಾಯಗಳಲ್ಲಿ ಉತ್ತೇಕ್ಷೆಯೂ ಕಾಣದು. ಏಕೆಂದರೆ : 
1990ರಲ್ಲಿ ಅದು ಕಕ್ಷೆ ಸೇರಿದಾಗಿನಿಂದ ಈವರೆಗೆ 3,30,00G ಪತ್ಯೇಕ 


ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ ° 27 


ರಂದು 


ಅವಲೋಕನಗಳನ್ನು ಧರೆಗೆ ಕಳುಹಿಸಿಕೊಟ್ಟಿದೆ. ಬ್ರಹ್ಮಾಂಡಗಳನ್ನು ಕುರಿತಂತೆ 
25 ,000 ಗುರಿಗಳತ್ತ ತನ್ನ ದಿವ್ಯ ದೃಷ್ಟಿಯನ್ನು ಹರಿಸಿ, ನಿರಂತರವಾಗಿ ವರದಿ 
ಮಾಡುತ್ತಲೇ ಬಂದಿದೆ. ಈವರೆಗೆ 1.3 ಟೆಟ್ರಾ ಬೈಟ್‌ಗಳಷ್ಟು ಮಾಹಿತಿಗಳನ್ನು 
ಅದು ಸಂಗ್ರಹಿಸಿಕೊಟ್ಟಿದೆ. ಈ ಮಾಹಿತಿಯನ್ನು 10 ವರ್ಷಗಳ ಕಾಲ 
ನಿರಂತರವಾಗಿ ಪ್ರತಿ ದಿನ ನಿಮ್ಮ ಪಿ.ಸಿ.ಗಳಲ್ಲಿ ತುಂಬಬಹುದು. ಹಬ್ 
ದೂರದರ್ಶಕ ಕಳಿಸಿರುವ ಮಾಹಿತಿ ಆಧರಿಸಿ 2,663 ಸಂಶೋಧನಾ 
ಲೇಖನಗಳನ್ನು ವಿಜ್ಞಾನಿಗಳು ಬರೆದಿದ್ದಾರೆ. ಪ್ರತಿ 97 ನಿಮಿಷಕ್ಕೊಮ್ಮೆ 
ಭೂಮಿಯನ್ನು ಒಂದು ಬಾರಿ ಸುತ್ತುತ್ತಿರುವ ಈ ದೂರದರ್ಶಕ ಈಗಾಗಲೇ 
1.489 ಶತಕೋಟಿ ಮೈಲಿ ಪ್ರಯಾಣ ಮಾಡಿದೆ. ಇಷ್ಟು ದೂರವನ್ನು 
ಭೂಮಿಯಿಂದ ಕ್ರಮಿಸಿದ್ದರೆ ಯುರೇನಸ್ ಗ್ರಹವನ್ನೇ ತಲಪಬಹುದಾಗಿತ್ತು. 
ಈ ದೂರದರ್ಶಕದ ಆಯುಷ್ಯ ವೃದ್ಧಿಸಲು, ಅಶಕ್ತ ಸಾಧನಗಳನ್ನು ರಿಪೇರಿ 
ಮಾಡಲೆಂದೇ ಸೇವಾ ನೌಕೆಯಲ್ಲಿ ಅಲ್ಲಿಗೆ ಹೋಗಿ ಖಗೋಳ ವಿಜ್ಞಾನಿಗಳು 
93 ಗಂಟೆ ಅದಕ್ಕಾಗಿ ವಿನಿಯೋಗಿಸಿದ್ದಾರೆ . ಇಷ್ಟು ಸಾಲದೆ ಹಬ್ ಶ್ರೇಷ್ಠತೆಯನ್ನು 
ಸಾರಲು? 
ದಿವ್ಯ ದೃಷ್ಟಿ 

ಬಹುತೇಕ ಸಂದರ್ಭದಗಳಲ್ಲಿ ದಿವ್ಯ ದೃಷ್ಟಿಯೆಂದರೆ ಅದು ಭಾವೋದ್ದೀಪನ 
ಸಾರುವ ಕಾವ್ಯಮಯ ಉಪಮೆಯಾಗಬಹುದು. ಆದರೆ ಹಬ್ ವಿಚಾರದಲ್ಲಿ 
ದಿವ್ಯ ದೃಷ್ಟಿ ಎನ್ನುವುದಕ್ಕೆ ನಿರ್ದಿಷ್ಟವಾದ ಅರ್ಥವಿದೆ. ಸಾಧಾರಣ 
ದೂರದರ್ಶಕಗಳಿಗೆ ಹೋಲಿಸಿ ಇದನ್ನು ' ವಿಶ್ವದ ಕಿಟಕಿ' ಎನ್ನುವವರಿದ್ದಾರೆ. 
ಅದು 'ದಿವ್ಯ ನೇತ್ರ' ಎಂದು ಮನಸಾ ಒಪ್ಪಿಕೊಂಡವರಿದ್ದಾರೆ. ನಿನ್ನ ಸಾಧಾರಣ 
ಕಣ್ಣಿನಿಂದ ನನ್ನನ್ನು ನೀನು ನೋಡಲಾರೆ - ದಿವ್ಯಂ ದದಾಮಿ ತೇ ಚಕ್ಷುಃ - 
ದಿವ್ಯ ದೃಷ್ಟಿಯನ್ನು ನಿನಗೆ ಕೊಡುತ್ತೇನೆ, ಅದರಿಂದ ನೋಡು' ಎಂದು 
ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ವಿಶ್ವದ ವಿದ್ಯಮಾನಗಳಿಗೆ ವಿಜ್ಞಾನಿಗಳು ಹಬ್ 
ದೂರದರ್ಶಕವೆಂಬ ಕನ್ನಡಿ ಹಿಡಿದಿದ್ದಾರೆ. ಹಾಗಿದ್ದಲ್ಲಿ ಹಬ್ಗೆ ಸರಿಸಾಟಿಯಾದ 
ಯಾವುದೇ ದೂರದರ್ಶಕವಿಲ್ಲವೆ ? ಇವೆ. ಪ್ರಶ್ನೆ ಅದಲ್ಲ. ಬಹುತೇಕ 


ದಿವ್ಯನೇತ್ರ ° 28 


ದೂರದರ್ಶಕಗಳನ್ನು ನೆಲದ ಮೇಲೆ ಸ್ಥಾಪಿಸಿ ಆಕಾಶದ ವಿದ್ಯಮಾನಗಳನ್ನು 
ವೀಕ್ಷಿಸುವಾಗ, ಭೂಮಿಯ ವಾತಾವರಣ ಅನೇಕ ತಡೆಗಳನ್ನು ಒಡ್ಡುತ್ತದೆ, 
ಕಾಣುವ ಬಿಂಬ ಅಸ್ಪಷ್ಟವಾಗುತ್ತದೆ. ಬಾನೇ ಮುಸುಕು ತೆಗೆಯದ ಮಾಯಾವಿ 
ಆಗುತ್ತದೆ. ನಕ್ಷತ್ರಗಳು ಮಿನುಗಿದಂತೆ ಕಾಣುವುದು ಕೂಡ ಭೂವಾತಾವರಣ 
ಅಸ್ಥಿರತೆಯ ವಿದ್ಯಮಾನವೇ . ಇವಕ್ಕೆಲ್ಲ ಪರಿಹಾರವೆಂದರೆ ಭೂವಾತಾವರಣವನ್ನು 
ದಾಟಿ ಆಕಾಶದಲ್ಲೇ ದೂರದರ್ಶಕವನ್ನು ತೇಲಿ ಬಿಡುವುದು. ಹಬ್ ದೂರದರ್ಶಕ 
ಜನ್ಮ ತಳೆದದ್ದು ಒಂದು ವಿಶಿಷ್ಟ ಸಂದರ್ಭದಲ್ಲಿ . 

1920ರ ದಶಕ. ಅಮೆರಿಕದ ಖಗೋಳ ವಿಜ್ಞಾನಿ ಎಡ್ರಿನ್ ಹಬ್ (1889 
1953 ) ಖಗೋಳ ವಿಜ್ಞಾನದಲ್ಲೇ ಕ್ರಾಂತಿಕಾರಕ ಎನ್ನಬಹುದಾದ ಹೊಸ 
ಪರಿಕಲ್ಪನೆಯನ್ನು ಮುಂದಿಟ್ಟ, ಬ್ರಹ್ಮಾಂಡದ ಬಗ್ಗೆ ಅದು ಬರೀ ದೂಳಿನ 
ಮೋಡ ಎಂಬ ಕಲ್ಪನೆಗಳು ಆಗ ಇದ್ದವು. ಅದು ದೂಳಲ್ಲವೆಂದೂ ತಾರೆಗಳ 
ಗುಂಪೆಂದು ಕ್ಯಾಲಿಫೋರ್ನಿಯದ ವಿಲ್ಸನ್ ವೀಕ್ಷಣಾಲಯದಲ್ಲಿ ಎರಡೂವರೆ 
ಮೀಟರು ಉದ್ದದ ದೂರದರ್ಶಕದಲ್ಲಿ ಬ್ರಹ್ಮಾಂಡಗಳತ್ತ ಕಣ್ಣಿಟ್ಟು ಹಬ್ 
ಹೇಳಿದಾಗ ಅದು ಖಗೋಳ ವಿಜ್ಞಾನದ ಹೊಸ ಅಧ್ಯಾಯವನ್ನು ತೆರೆಯಿತು. 
ಆತ ಓದಿದ್ದು ಷಿಕಾಗೋ ಮತ್ತು ಇಂಗ್ಲೆಂಡಿನಲ್ಲಿ ಕಾನೂನು ಶಾಸ್ತ್ರ, ಬೆಂಬತ್ತಿದ್ದು 
ವಿಶ್ವ ಸೃಷ್ಟಿಯ ಕಾನೂನುಗಳನ್ನು ಆತ ಅಷ್ಟಕ್ಕೇ ನಿಲ್ಲಿಸಿದ್ದರೆ ಸಂಶೋಧನೆಯಲ್ಲಿ 
ಅದೂ ಒಂದು ಅಧ್ಯಾಯವಾಗಷ್ಟೇ ಉಳಿಯುತ್ತಿತ್ತೋ ಏನೋ . ಬ್ರಹ್ಮಾಂಡ 
ಮಸುಕು ಮಸುಕಾಗಿದ್ದರೆ ಅದು ದೂರ ದೂರ ಸರಿಯುತ್ತಿದೆ ಎಂದು 
ವ್ಯಾಖ್ಯಾನಿಸಿದ. ಬಲೂನಿನ ಮೇಲೆ ಚುಕ್ಕಿ ಇಟ್ಟು ಬಲೂನನ್ನು ಊದುತ್ತ 
ಹೋದರೆ, ಅದು ಹಿಗ್ಗುತ್ತ ಹಿಗ್ಗುತ್ತ ಅದರ ಮೇಲಿನ ಚುಕ್ಕೆಗಳು ಒಂದಕ್ಕೊಂದು 
ದೂರ ಸರಿಯುವಂತೆ ಇಡೀ ವಿಶ್ವವೇ ವ್ಯಾಕೋಚಿಸುತ್ತಿದೆ ಎಂದು ಹೇಳಿದ. 
_ 1923ರ ಸುಮಾರಿನಲ್ಲಿ ಜರ್ಮನಿಯ ಹರ್ಮನ್ ಒಬೆರ್ಥ್ ಎಂಬ ಖಗೋಳ 
ವಿಜ್ಞಾನಿ ' ಗ್ರಹಗಳ ತಾಣಕ್ಕೆ ರಾಕೆಟ್‌ಗಳು' ಎಂಬ ಪುಸ್ತಕ ಪ್ರಕಟಿಸಿ ಅದರಲ್ಲಿ 
ದೂರದರ್ಶಕವನ್ನು ಅಳವಡಿಸಿದ ಮೈಮನಿಲ್ದಾಣಗಳ ಬಗ್ಗೆ ಕಾಲ್ಪನಿಕ 
ಚಿತ್ರಣವನ್ನು ನೀಡಿದ್ದ . ಕ್ಷುದ್ರ ಗ್ರಹಗಳನ್ನೇ ಪ್ರೋಮನಿಲ್ದಾಣವಾಗಿ ಬಳಸಿ , 
ಅದರ ಮೇಲೆ ದೂರದರ್ಶಕವನ್ನು ಸ್ಥಾಪಿಸಿಬಹುದೆಂಬ ಸೂಚನೆಯನ್ನೂ 

ರ ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ – 29 


ಕೊಟ್ಟಿದ್ದ. ನಾಸಾ ಸಂಸ್ಥೆಗೆ ಈ ಪರಿಕಲ್ಪನೆಯ ಬಗ್ಗೆ ಸ್ಪಷ್ಟ ತಿಳಿವಿತ್ತು. ಆದರೆ 
1970ರವರೆಗೂ ಆ ಕಲ್ಪನೆಯನ್ನು ಸಾಕಾರಗೊಳಿಸಲಾಗಲಿಲ್ಲ. ಆದರೂ ಎರಡು 
ಪುಟ್ಟ ದೂರದರ್ಶಕಗಳನ್ನು ತೇಲಿಬಿಟ್ಟು ಈ ಪರಿಕಲ್ಪನೆಯು 
ಸಾಧ್ಯಾಸಾಧ್ಯತೆಯನ್ನು ನಾಸಾ ಸಂಸ್ಥೆ ಪರೀಕ್ಷಿಸಿತ್ತು. ಹಬ್ ದೂರದರ್ಶಕ 
ನಿರ್ಮಾಣಕ್ಕೆ ಇದೇ ಬೀಜವಾಯಿತು- ಬೀಜಮಂತ್ರವೂ ಆಯಿತು. ದಶಕಗಳ 
ಕಾಲ ಯೋಜನೆಗಳನ್ನು ಸಿದ್ಧಪಡಿಸುತ್ತ, ಸಂಕಲನ, ವ್ಯವಕಲನ ಮಾಡುತ್ತ 
ಕೊನೆಗೂ 1979ರಲ್ಲಿ ಹಬ್ ದೂರದರ್ಶಕ ಹೇಗಿರಬೇಕೆಂಬ ಬಗ್ಗೆ ನಾಸಾ 
ಸಂಸ್ಥೆ ಸ್ಪಷ್ಟ ರೂಪುರೇಖೆ ತಯಾರಿಸಿತ್ತು. 2.4 ಮೀಟರ್ ಉದ್ದದ ಪ್ರಾಥಮಿಕ 
ಕನ್ನಡಿಗಳನ್ನು ಬಳಸಿ 1986ರಲ್ಲಿ ಅದನ್ನು ಆಗಸಕ್ಕೇರಿಸಬೇಕೆಂಬ ಸಿದ್ಧತೆಯಲ್ಲಿ 
ತೊಡಗಿದ್ದಾಗಲೇ ಅಹಿತಕರ ಘಟನೆ ಎದುರಾಯಿತು. 1986ರ ಜನವರಿ 
28ರಂದು ಛಾಲೆಂಜರ್ ನೌಕೆ ಗಗನದಲ್ಲಿ ಸ್ಫೋಟಿಸಿ ಏಳು ಮಂದಿ 
ಗಗನಯಾತ್ರಿಗಳನ್ನು ಬೂದಿಮಾಡಿದಾಗ, ಅಮೆರಿಕ ಕೆಲವು ವರ್ಷಗಳು 
ಅಧೀರವಾಗಿದ್ದೂ ನಿಜ. ಹಬ್ ದೂರದರ್ಶಕವನ್ನು ಮೇಲೇರಿಸುವ ಯೋಜನೆಗೆ 
ಇದು ಅಡ್ಡಿಬಂತು. ಎಲ್ಲ ವಿಘ್ನಗಳನ್ನೂ ದಾಟಿ ಏಪ್ರಿಲ್ 24 , 1990ರಂದು 
ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈ ' ದಿವ್ಯನೇತ್ರ' ಡಿಸ್ಕವರಿ ನೌಕೆಯಲ್ಲಿ 
ಕೂತು ಕಕ್ಷೆಗೆ ತಲಪಿದ ಮರುಘಳಿಗೆಯೇ ಬಾಗಿಲು ತೆಗೆದು ದೂರದರ್ಶಕದ 
ಕಣ್ಣು ವಿಶ್ವ ವಿದ್ಯಮಾನಗಳತ್ತ ನೆಟ್ಟಿತು. ಅನಂತರ ಅದು ಕಂಡದ್ದೆಲ್ಲ ಇತಿಹಾಸ 
ಸೃಷ್ಟಿಸುತ್ತಲೇ ಬಂತು. ಅದರ ಒಂದೊಂದು ನೋಟಗಳೂ ಖಗೋಳ ಚರಿತ್ರೆಗೆ 
ಹೊಸ ಅಧ್ಯಾಯಗಳನ್ನು ಸೇರಿಸುತ್ತ ಹೋದುವು. 
- ವಿಶ್ವ ರೂಪ ಕಾಣಲೆಂದೇ ಹಬ್ ದೂರದರ್ಶಕದ ಮೂಲ 
ಆಶಯವಾಗಿದ್ದುದರಿಂದ ಅದರೊಳಗೇನಿದೆ ಎಂದು ತಿಳಿಯುವ ಕುತೂಹಲ 
ಎಲ್ಲರಿಗೂ ಇದೆ. ಅದರಲ್ಲೂ ಈಗ ಅದರ ಆಯುಷ್ಯವನ್ನು ಮೊಟಕುಗೊಳಿಸಿದ 
ಮೇಲೆ ಈ ಕುತೂಹಲಕ್ಕೆ ಇನ್ನಷ್ಟು ರೆಕ್ಕೆ ಪಕ್ಕ ಬಂದಿದೆ. ನಮ್ಮ ಶಾಲಾ 
ಮಕ್ಕಳನ್ನು ಕರೆದೊಯ್ಯುವ ಮಿನಿ ಬಸ್ ಗಾತ್ರದ ದೂರದರ್ಶಕ ಇದು; 
ಟ್ರಾಕ್ಟರಿನ ಟ್ರೇಲರ್‌ನಲ್ಲಿ ತುಂಬಬಹುದಾದಷ್ಟು, ಇದರ ತೂಕ 11,100 ಕಿ. ಗ್ರಾಂ. 
ನೆಟ್ಟಗೆ ನಿಲ್ಲಿಸಿದರೆ ಬಾಹುಬಲಿಯ ಎದೆಮಟ್ಟಕ್ಕೆ ಬರಬಹುದು. ಅದರ ಎರಡೂ 


ಉದಯ 


ದಿವ್ಯನೇತ್ರ ° 30 | 


ಬದಿಯ ಸೌರ ಫಲಕಗಳನ್ನು ಲೆಕ್ಕ ಹಾಕಿದರೆ ಅದರ ಒಟ್ಟು ಅಗಲ 4.2 
ಮೀಟರ್. ನೆಲದ ಮೇಲೆ ಸ್ಥಾಪಿಸಿದ ದೂರದರ್ಶಕಕ್ಕೂ ಇದಕ್ಕೂ ರಚನೆಯ 
ದೃಷ್ಟಿಯಿಂದ ಅಂಥ ವ್ಯತ್ಯಾಸವೇನಿಲ್ಲ. ಇದೂ ಕೂಡ ಬೆಳಕನ್ನು ಪ್ರತಿಫಲಿಸಲು, 
ಬಿಂಬಗಳನ್ನು ಪಡೆಯಲು ದರ್ಪಣಗಳನ್ನು ಬಳಸುತ್ತದೆ . ಇದರ ಐದು 
ಉಪಕರಣಗಳ ಪೈಕಿ ಎರಡು ಉತ್ಕೃಷ್ಟ ದರ್ಜೆಯ ಕ್ಯಾಮೆರಗಳಿವೆ. ಮಸುಕಾಗಿ 
ಕಾಣುವ ಆಕಾಶಕಾಯಗಳ ವಿವರಗಳನ್ನು ಗ್ರಹಿಸಲು ಒಂದು ಕ್ಯಾಮೆರ, ದೊಡ್ಡ 
ಕಾಯಗಳನ್ನು ಅಧ್ಯಯನ ಮಾಡಲೆಂದು ಇನ್ನೊಂದು. ಎರಡು ರೋಹಿತ 
ಮಾಪಕಗಳಿವೆ. ಇವು ಆಕಾಶಕಾಯಗಳ ರಾಸಾಯನಿಕ ಸಂಯೋಜನೆಗಳನ್ನು 
ವಿಶ್ಲೇಷಿಸುತ್ತವೆ. ಇನ್ನೊಂದು ಸಾಧನ ಅತಿ ವೇಗದ ಫೋಟೋಮೀಟರ್. 
ಆಕಾಶಕಾಯಗಳ ಉಜ್ವಲತೆಯನ್ನು ಇದು ಅಳೆಯುತ್ತದೆ. ಪ್ರತಿ 97 ನಿಮಿಷಗಳಿ 
ಗೊಮ್ಮೆ ಭೂಪ್ರದಕ್ಷಿಣೆಯನ್ನು ಮುಗಿಸುವ ಇದು ನಿಯಂತ್ರಣ ಕಚೇರಿಯ 
ಜೊತೆ ನೇರ ಸಂಪರ್ಕಕ್ಕೆ ಬರುವುದು ಕೇವಲ 20 ನಿಮಿಷಗಳ ಕಾಲ ಅಷ್ಟೇ . 
ನಿರಂತರ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕೆಂದರೆ ದೂರದರ್ಶಕದೊಡನೆ 
ನಿರಂತರ ಸಂಪರ್ಕವೂ ಬೇಕು. ಅದಕ್ಕಾಗಿ ಏನು ಮಾಡಿದ್ದಾರೆಂದರೆ ಭೂಸ್ಥಿರಕಕ್ಷೆ 
ಯಲ್ಲಿ 35 , 400 ಕಿ. ಮೀ . ಎತ್ತರದಲ್ಲಿ ಎರಡು ಉಪಗ್ರಹಗಳನ್ನು ಇರಿಸಿ, ಹಬ್ 
ಮಾಹಿತಿಗಳನ್ನು ಅಲ್ಲಿಗೆ ರವಾನಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಆ ಉಪಗ್ರಹಗಳು 
ನ್ಯೂ ಮೆಕ್ಸಿಕೋದ ವೈಟ್ ಸ್ಯಾಂಡ್‌ನ ಮೂಲಕ ಮಾಹಿತಿ ಗ್ರಹಣ ಕೇಂದ್ರಕ್ಕೆ 
ರವಾನಿಸುತ್ತವೆ. ಅಲ್ಲಿಂದ ಸಂಪರ್ಕ ಉಪಗ್ರಹಗಳ ನೆರವಿನಿಂದ ವಾಷಿಂಗ್ಟನ್‌ನ 
ಗೊಡಾರ್ ಕೇಂದ್ರಕ್ಕೆ ಮರುಪ್ರಸಾರ ಮಾಡಲಾಗುತ್ತದೆ. ಅಲ್ಲಿ ಪರಿಷ್ಕರಿಸಿದ 
ಮಾಹಿತಿಗಳು ಇಲ್ಲಿಂದ ಬಾಲ್ಟಿಮೋರ್‌ನಲ್ಲಿರುವ ವಿಜ್ಞಾನ ಸಂಸ್ಥೆಗೆ ಬರುತ್ತವೆ. 
ಬಿಲಿಯನ್ ಬ್ಲಂಡರ್ 

ಹಬ್‌ನ ಎಲ್ಲ ಸಾಧನಗಳೂ ಕಾರ್ಯಶೀಲವಾಗಿದ್ದಾಗ ಕಳಿಸುವ ಬಿಂಬಗಳು 
ಅವೆಷ್ಟು ನಿಚ್ಚಳವಾಗಿರುತ್ತವೆಂದರೆ , ದೆಹಲಿಯ ಪಾರ್ಲಿಮೆಂಟರಿ ಭವನದ 
ಮೇಲೆ ಕತ್ತಲಲ್ಲಿ ಎರಡು ಮಿಂಚುಹುಳುಗಳು ಬಂದು ಕೂತು ಅವುಗಳ 
ಮಧ್ಯೆ ಹತ್ತಡಿ ಜಾಗ ಬಿಟ್ಟಿದ್ದರೆ ಅದನ್ನೂ ಕೂಡ ಹಬ್ ವರದಿ ಮಾಡಬಲ್ಲದು. 


ಈ ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ ° 31 


ಹಣ್ಣಿನ ಪ್ರಾರಂಭೋತ್ಸವವಾದ್ದು ಮೇ 20 , 1990ರಲ್ಲಿ. ಇದನ್ನು ಸಾಮಾನ್ಯವಾಗಿ 
' ಮೊದಲ ಬೆಳಕು' ಎಂದು ಹೇಳುವುದು ರೂಢಿ. ಸಹಸ್ರಾರು ಮಾಧ್ಯಮ 
ಪ್ರತಿನಿಧಿಗಳು ಟಿ. ವಿ . ಪರದೆಯನ್ನು ನೋಡಿ ಪುಳಕಿತಗೊಂಡಿದ್ದರು. ಮೊದಲ 
ದಿವ್ಯದರ್ಶನವಾದದ್ದು ಹಬ್ ಬಿಂಬಿಸಿದ N.G. C- 3532 - ತಾರಾಗುಚ್ಛ 
ಪರದೆಯ ಮೇಲೆ ಮೂಡಿದಾಗ, ( ಅನಿಲ ಮೋಡ, ಬ್ರಹ್ಮಾಂಡ, ತಾರಾಗುಚ್ಛ 
ಮುಂತಾದವನ್ನು ಪಟ್ಟಿ ಮಾಡುವಾಗ ಅವುಗಳಿಗೆ ನಿರ್ದಿಷ್ಟ ಸಂಖ್ಯೆಗಳನ್ನು 
ನೀಡುವ ಪರಿಪಾಟವಿದೆ. 1880ರ ದಶಕದಲ್ಲಿ ಜಾನ್ ಡೇನ್ ಎಂಬ ಖಗೋಳ 
ವಿಜ್ಞಾನಿ ಈ ಪದ್ಧತಿಯನ್ನು ಇನ್ನಷ್ಟು ಸುಧಾರಿಸಿ ಎನ್. ಜಿ.ಸಿ. ಎಂದರೆ ನ್ಯೂ 
ಜನರಲ್ ಕ್ಯಾಟಲಾಗ್ ಎಂದು ಪಟ್ಟಿಮಾಡಿದ, 3532 ಎಂಬುದು ಹೀಗೆ 
ಪಟ್ಟಿಮಾಡಿದ ಒಂದು ತಾರಾಗುಚ್ಚ ), ದಕ್ಷಿಣಾಕಾಶದಲ್ಲಿರುವ ದಕ್ಷಿಣ 
ಶಿಲುಬೆಯ ( CRUX ) ಬಳಿ ಇದರ ನೆಲೆ. ಹಬ್ ಇದರ ಬಿಂಬವನ್ನು 
ರವಾನಿಸಿ ಎಲ್ಲರಿಗೂ ಉದ್ಯೋಗಮೂಡಿಸಿತ್ತು. ಆದರೆ ಸದ್ದಿಲ್ಲದೆ ಪರದೆಯ 
ಹಿಂದೆ ಸರಿದ ಖಗೋಳ ವಿಜ್ಞಾನಿಗಳು ತುರ್ತು ಸಭೆ ಸೇರಿದ್ದರು. ಹಬ್ಗೆ 
ಬಳಸಿದ್ದ ಪ್ರಧಾನ ಕನ್ನಡಿಯ ಆಕಾರದಲ್ಲಿ ವ್ಯತ್ಯಯವಾಗಿತ್ತು. ಕನ್ನಡಿಯನ್ನು 
ಉಜ್ಜುವಾಗ ಅದು ರೂಪಗೆಟ್ಟಿತ್ತು. ಹೇಗೋ ಇದು ಮಾಧ್ಯಮಗಳ ಕಿವಿಗೂ 
ಬಿದ್ದು ಒಂದೂವರೆ ಬಿಲಿಯನ್ ಬ್ಲಂಡರ್' ಎಂದು ಬಣ್ಣಿಸಿದ್ದವು. ಕನ್ನಡಿಯಲ್ಲಿ 
ಏನು ಲೋಪವಾಗಿತ್ತೆಂದರೆ ಅದರ ಕೇಂದ್ರ ಭಾಗದಿಂದ ಪ್ರತಿಫಲನವಾಗುತ್ತಿದ್ದ 
ಬೆಳಕಿನ ಕಿರಣಗಳು ಬೇರೆ ಕೋನದಲ್ಲಿ ನಾಭಿಗೊಳ್ಳುತ್ತಿದ್ದುವು. ಹೀಗಾಗಿ 
ಅದರಿಂದ ಪಡೆಯುತ್ತಿದ್ದ ಬಿಂಬ ಸ್ಪಷ್ಟವಾಗಿರುತ್ತಿರಲಿಲ್ಲ. ಹಬ್ಗೆ ಮೆಳ್ಳೆಗಣ್ಣಾಗಿತ್ತು. 
ಇದನ್ನು ಸರಿಪಡಿಸಲು ಎಂಥೆಂಥವೋ ಸಲಹೆಗಳು ಬಂದವು. ಹಬ್ 
ದೂರದರ್ಶಕವನ್ನು ಕೆಳಗಿಳಿಸಿ ದುರಸ್ಥಿ ಮಾಡಿ ಮತ್ತೆ ಮೇಲೇರಿಸಬೇಕೆಂದು 
ಒಂದು ತಂಡ ವಾದಿಸಿತು. ದುರಸ್ಥಿಗಾಗಿ ಒಂದು ನೌಕೆಯನ್ನೇ ಕಳಿಸಬಾರದೇಕೆ? 
ಎಂಬಂಥ ಸಲಹೆಗಳೂ ಬಂದವು. ಆದರೆ ಅದು ಒಂದೆರಡು ತಾಸಿನ 
ಕೆಲಸವೂ ಅಲ್ಲ, ತಂತ್ರಜ್ಞಾನದ ಜೊತೆಗೆ ಹಲವು ಕೋಟಿ ಡಾಲರ್‌ಗಳ 
ವ್ಯಯವೂ ಆಗುತ್ತಿತ್ತು. ಶೂನ್ಯ ಗುರುತ್ವದಲ್ಲಿ ತೇಲಾಡುತ್ತ ಅತಿ ಹೆಚ್ಚಿನ 
ಸಮಯ ವಿನಿಯೋಗ ಮಾಡುವ ಅನಿವಾರ್ಯತೆಯೇ ಮುಂದಿದ್ದ ಪರಿಹಾರ. 


ದಿವ್ಯನೇತ್ರ • 32 


ರಸ್ತೆಯಲ್ಲಿ ಕೆಟ್ಟು ನಿಂತ ಕಾರನ್ನು ರಿಪೇರಿ ಮಾಡಲು ಮೆಕಾನಿಕ್ ಕಳಿಸಿದಂತಲ್ಲ. 
ಬಾಹ್ಯಾಕಾಶದಲ್ಲಿ ತೂಕರಹಿತ ಸ್ಥಿತಿಯಲ್ಲಿ ಇಂಥ ನಾಜೂಕು ಕೆಲಸವನ್ನು 
ಮಾಡಬೇಕಾಗುತ್ತದೆ. ಒಂದು ವರ್ಷಕಾಲ ದೊಡ್ಡ ಈಜುಕೊಳದಲ್ಲಿ ಆಕಾಶದ 
ಸ್ಥಿತಿಯನ್ನೇ ಬಿಂಬಿಸುವಂತೆ ಶೂನ್ಯ ಗುರುತ್ವವನ್ನು ಸೃಷ್ಟಿಸಿ, ಏನೆಲ್ಲ ತಾಲೀಮು 
ನಡೆಸಿ ವೃತ್ತಿಪರ ಈಜುಗಾರರನ್ನು ಪಹರೆ ನಿಲ್ಲಿಸಿ ತರಪೇತು ಕೊಡಿಸಬೇಕಾಗಿತ್ತು. 
ಅಂತೂ 1993ರ ಡಿಸೆಂಬರ್ 2ರಂದು 11 ದಿನದ ರಿಪೇರಿಗೆಂದು ಏಳು 
ಖೇಚರರು ಎಂಡೆವರ್ ಪ್ರೋಮನೌಕೆಯಲ್ಲಿ ಹಬ್ ರಿಪೇರಿಗೆ ತೆರಳಿದರು. 
ಹಬ್ನ ಕಣ್ಣು ಮೊದಲ ಸ್ಥಿತಿಗೆ ಬಂತು . ಈಗ ಅದರ ದೃಷ್ಟಿ ಇನ್ನೂ 
ಚುರುಕಾಗಿತ್ತು. 21ನೇ ಶತಮಾನದ ವಿಜ್ಞಾನವನ್ನು ಅಧ್ಯಯನ ಮಾಡಲು 
ಹಬ್ ನಿರಂತರ ಅವಕಾಶ ಕಲ್ಪಿಸಿದೆ ಎಂಬ ಪ್ರಶಂಸೆಗೂ ಪಾತ್ರವಾಯಿತು. 
ಅದು ತೆಗೆದ ಬ್ರಹ್ಮಾಂಡದ, ಅನಿಲ ಮೋಡಗಳ ಚಿತ್ರಗಳನ್ನು ಅನೇಕ 
ಗೋಷ್ಠಿಯಲ್ಲಿ ಉಡುಗೊರೆಯಾಗಿಯೂ ಹಂಚಲಾಯಿತು. 

ಬ್ರಹ್ಮಾಂಡವೆಂದರೆ ಈಗ ನಮ್ಮ ಕಲ್ಪನೆಯೇ ಬದಲಾಗಿದೆ. ವಿಶ್ವ ಎಂದರೆ 
ನಮ್ಮ ಅರಿವುಕೂಡ ವಿಸ್ತರಿಸುತ್ತಲೇ ಹೋಗುತ್ತಿದೆ. ಯಾವುದೇ ಶಿಷ್ಟ ಖಗೋಳ 
ವಿಜ್ಞಾನ ಪುಸ್ತಕದ ನಾಲ್ಕು ಪುಟ ತೆರೆದರೂ ಸಾಕು, ವಿಶ್ವದಲ್ಲಿರುವ 
ಬ್ರಹ್ಮಾಂಡಗಳು, ಬ್ರಹ್ಮಾಂಡಗಳಲ್ಲಿರುವ ಕೋಟಿಕೋಟಿಸೂರ್ಯರು ನಮ್ಮ 
ಕಲ್ಪನೆಗೇ ಲಗಾಮು ಹಾಕುವುದುಂಟು. ನಾವಿರುವ ಆಕಾಶಗಂಗೆ ಎಂಬ 
ಸ್ಥಳೀಯ ಬ್ರಹ್ಮಾಂಡ, ಅದರಲ್ಲಿರುವ ಒಂದು ಲಕ್ಷ ಮಿಲಿಯನ್ ನಕ್ಷತ್ರಗಳು, 
ನಮ್ಮ ಸೌರವ್ಯೂಹ, ಅದರಲ್ಲಿರುವ ನಮ್ಮ ಭೂಮಿ, ಅದರಲ್ಲಿರುವ ಖಂಡ, 
ಅಲ್ಲಿ ನಮ್ಮನ್ನು ನಿಮ್ಮನ್ನು ಗುರುತಿಸಿಕೊಳ್ಳಬೇಕೆಂದರೆ ಅಸ್ತಿತ್ವವೇ ಇಲ್ಲವೆನ್ನುವಷ್ಟು 
ಗೌಣವಾಗುತ್ತೇವೆ. ನಮ್ಮ ಆಕಾಶಗಂಗೆಯ ಅಗಲವನ್ನು ದಾಟಲು ಬೆಳಕಿಗೆ 
2, 000 ವರ್ಷಗಳು ಬೇಕಂತೆ. ಇದೂ ಕೂಡ ವಿಶ್ವರೂಪದ ಯಾವುದೋ 
ಒಂದು ಸಣ್ಣ ಮುಖ ಅಷ್ಟೇ ! 
- ಒಂದೂವರೆ ಶತಕೋಟಿ ಡಾಲರ್ ವೆಚ್ಚದಲ್ಲಿ ಗಗನಕ್ಕೇರಿ ಅಷ್ಟೇ ಕೋಟಿ 
ಮೈಲಿ ದೂರ ಕ್ರಮಿಸಿ ಕಳೆದ ಹದಿಮೂರು ವರ್ಷಗಳಿಂದ ಈತನಕ ಹಬ್ 
ಕಂಡಿರುವ ದೃಶ್ಯಾವಳಿಗಳನ್ನು ಪಟ್ಟಿಮಾಡುತ್ತ ಹೋದರೆ ಹಲವು ನೂರು 


ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ ° 33 


ಮಂದಿಗೆ ಡಾಕ್ಟರೇಟ್ ದೊರೆಯುತ್ತದೋ ಏನೋ . ಅದರ ಸಾಧನೆಗೆ ಆಕಾಶವೇ 
ಮಿತಿ. ಅದು ತಾರೆಗಳ ಪ್ರಸೂತಿ ಗೃಹಗಳನ್ನು ನೋಡಿದೆ; ಸುರುಳಿ ಬ್ರಹ್ಮಾಂಡಗಳತ್ತ 
ದೃಷ್ಟಿ ಚೆಲ್ಲಿದೆ. ಧೂಮಕೇತುಗಳ ಹೊರ ಒಳಗುಗಳನ್ನು ಬಿಂಬಿಸಿದೆ. ನಕ್ಷತ್ರಗಳು 
ರೂಪುಗೊಳ್ಳುವುದೇ ಸುರುಳಿ ಬ್ರಹ್ಮಾಂಡಗಳ ಬಾಹುಗಳಲ್ಲಿ. ಎಂದೇ ಇಂಥ 
ಬಾಹುಗಳು ನೀಲಿಯಾಗಿ ಕಾಣುತ್ತವೆ. ಅವು ಪ್ರಜ್ವಲಿಸುವುದೂ ನಿಜ. ಮುಂದೆ 
ಇವೇ ಬೃಹನ್ನಕ್ಷತ್ರಗಳಾಗಿ ವಿಕಾಸ ತೋರುತ್ತ, ಅಂತಿಮ ಸ್ಥಿತಿ ತಲಪುವ 
ಮುನ್ನ ಸೂಪರ್‌ನೋವಾಗಳಾಗಿ ಸ್ಫೋಟಿಸುವುದರಿಂದ ಅವು ಇಡೀ 
ಬ್ರಹ್ಮಾಂಡವನ್ನೇ ಬೆಳಗುವ ಕ್ರಿಯೆಗೆ ತೊಡಗುವುದಿಲ್ಲ . ಹಬ್ ದೂರದರ್ಶಕ 
ಭೂಮಿಯಿಂದ 27 ಲಕ್ಷ ಜ್ಯೋತಿರ್ವಷ್ರ ದೂರದಲ್ಲಿರುವ M - 33 ಎಂಬ 
ಸುರುಳಿ ಬ್ರಹ್ಮಾಂಡದ ಒಂದು ಭಾಗದಲ್ಲಿ ಹೊಸತಾಗಿ ಹುಟ್ಟಿದ 200 ನಕ್ಷತ್ರಗಳನ್ನು 
ಗುರುತಿಸಿದೆ. ಅದನ್ನು ತಾರೆಯ ತೊಟ್ಟಿಲು ಎನ್ನುತ್ತಾರೆ. ಈ ತಾರೆಗಳು 
ಹೊಮ್ಮಿಸುವ ಅತಿನೇರಿಳೆ ಕಿರಣಗಳು ಸುತ್ತಲಿನ ಅನಿಲವನ್ನು ಪ್ರಜ್ವಲಿಸುವುದನ್ನು 
ಹಬ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ನಕ್ಷತ್ರಗಳ ವಿಕಾಸ ಅಧ್ಯಯನ ಮಾಡಲು 
ಹಬ್‌ನ ಈ ವಿವರಗಳು ಅತ್ಯಮೂಲ್ಯವೆಂದು ಪರಿಗಣಿತವಾಗಿದೆ | 
* ಯುರೇನಸ್ ಗ್ರಹಕ್ಕೆ ಎಷ್ಟು ಉಪಗ್ರಹಗಳಿವೆ? ಯಾವುದೇ ಖಗೋಳ 
ವಿಜ್ಞಾನದ ಪಠ್ಯ ತೆಗೆದರೂ ಖಚಿತ ಉತ್ತರ ಸಿಕ್ಕುತ್ತದೆ ಎನ್ನಬೇಡಿ. ಅಂಥ ಪಠ್ಯ 
ಕೃತಿಗಳನ್ನು ರಚಿಸಿದ ಮೇಲೂ ಯುರೇನಸ್ ಗ್ರಹದ ಇನ್ನಷ್ಟು ಉಪಗ್ರಹಗಳು 
ಪತ್ತೆಯಾಗಿರಬಹುದು. ಹಬ್ ಕೂಡ ಯುರೇನಸ್‌ನ ಎರಡು ಉಪಗ್ರಹಗಳನ್ನು 
ಪತ್ತೆಮಾಡಿದೆ. ಇವುಗಳ ವ್ಯಾಸ 12 ರಿಂದ 16 ಕಿಲೋಮೀಟರ್ . 1986ರಲ್ಲಿ 
ವಾಯೇಜರ್ ನೌಕೆ ಗುರು, ಶನಿ ಗ್ರಹಗಳನ್ನು ಹಾಯುವ ಮಾರ್ಗದಲ್ಲಿ 
ಶನಿಯ ಉಂಗುರಗಳನ್ನು , ಗುರುವಿನ ಹತ್ತು ಮಂದಿ ಗುಲಾಮರನ್ನು ಪತ್ತೆಹಚ್ಚಿತ್ತು. 
ಆದರೆ ಯುರೇನಸ್‌ನ ಈ ಉಪಗ್ರಹಗಳು ಹೇಗೋ ವಾಯೇಜರ್ ಕಣ್ಣಿನಿಂದ 
ಪಾರಾಗಿದ್ದವು. ಹಬ್ ಇತ್ತೀಚೆಗಷ್ಟೇ ಆ ಎರಡು ಉಪಗ್ರಹಗಳ ಚಿತ್ರಗಳನ್ನು 
ಸ್ಪಷ್ಟವಾಗಿ ಬಿಂಬಿಸಿ ಕಳಿಸಿದೆ; ಈಗ ಯುರೇನಸ್‌ನ ಉಪಗ್ರಹಗಳ ಸಂಖ್ಯೆ 21. 

ಅನಿಲ ದೈತ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗುರು ಗ್ರಹದ ಹತ್ತಿರ 
ಸುಳಿಯುವ ಯಾವ ಕಾಯಗಳಿಗೂ 'ಗ್ರಹಚಾರ' ತಪ್ಪಿದ್ದಲ್ಲ. ಆದರೆ ಗುರುತ್ವಕ್ಕೆ 


ದಿವ್ಯನೇತ್ರ • 34 


ಸಿಕ್ಕ ಎಲ್ಲ ಕಾಯಗಳನ್ನು ಬರಸೆಳೆದು ಅವುಗಳ ಅಸ್ತಿತ್ವವನ್ನೇ ಇಲ್ಲವಾಗಿಸುವ 
ಗುರು ಬಲಾಡ್ಯ ಗ್ರಹ. 1993ರಲ್ಲಿ ಗುರು ಗ್ರಹದ ಬಳಿ ಕಾಣಿಸಿಕೊಳ್ಳುವ 
ಹೊತ್ತಿಗೆ ಹೂ ಮಾಕರ್ ಲೆವಿ ಎಂಬುವ ಧೂಮಕೇತು 21 ತುಣುಕುಗಳಾಗಿ 
ಸಿಡಿದಿತ್ತು. ಈ ಎಲ್ಲ ತುಣುಕುಗಳು ಒಟ್ಟು 11 ,000 , 00 ಕಿ. ಮೀ . ಉದ್ದಕ್ಕೂ 
ಹಬ್ಬಿದ್ದವು. ಅದೇ ವರ್ಷ ಒಂದರ ಹಿಂದೆ ಒಂದರಂತೆ ಗುರುವಿಗೆ ಡಿಕ್ಕಿ 
ಹೊಡೆದಾಗ ಭೂಮಿಯಲ್ಲಿ ನೆಟ್ಟಿದ್ದ ಯಾವ ದೂರದರ್ಶಕಗಳೂ ಆ ಭೀಬತ್ಸೆ 
ದೃಶ್ಯವನ್ನು ಸೆರೆಹಿಡಿಯಲಿಲ್ಲ. ಏಕೆಂದರೆ ಈ ಪ್ರಳಯ ಸ್ವರೂಪಿ ಘಟನೆಯಾಗಿದ್ದು 
ಗುರು ಗ್ರಹದ ಆಚೆಯ ಮಗ್ಗುಲಲ್ಲಿ. ಆದರೆ ಹಬ್ ಮಾತ್ರ ತನ್ನ ಬಿಟ್ಟ 
ಕಣ್ಣನ್ನು ಬಿಟ್ಟು ಈ ಒಂದೊಂದೂ ತುಂಡುಗಳ ಆತ್ಮಹತ್ಯಾ ಪ್ರಸಂಗಗಳ ಎಲ್ಲ 
ಹಂತಗಳನ್ನೂ ಚಾಚೂ ತಪ್ಪದೆ ವರದಿ ಮಾಡಿತ್ತು . ಈ ಡಿಕ್ಕಿಯಿಂದಾಗಿ 
ಗುರುಗ್ರಹದ ವಾತಾವರಣದಲ್ಲಿ 1000 ಡಿಗ್ರಿ ಸೆಂ . ಉಷ್ಣತೆ ಹೆಚ್ಚಿ, ಬೆಂಕಿ 
ಭುಗಿಲೆದ್ದು ನೂರಾರು ಕಿ. ಮೀ . ವ್ಯಾಪಿಸಿತ್ತು. ಅದರ ವಾತಾವರಣದಲ್ಲಿ 
ಕುದುರೆಯ ಲಾಳಾಕಾರದ ಆಕೃತಿಗಳು ಗಾಯದಂತೆ ಮೂಡಿದ್ದವು. ಹಬ್ 
ಅದನ್ನೂ ವರದಿ ಮಾಡಿದೆ. 

ಹಬ್ ದೂರದರ್ಶಕ ಇನ್ನೊಂದು ಭಯಾನಕ ಜಾಗವನ್ನು ಬೊಟ್ಟು ಮಾಡಿ 
ತೋರಿಸಿದೆ. ಅದು ದೃಷ್ಟಿ ನೆಟ್ಟ ಎಷ್ಟೋ ಬ್ರಹ್ಮಾಂಡಗಳಲ್ಲಿ ಕಪ್ಪುಕುಳಿಗಳ ಅಸ್ತಿತ್ವವನ್ನು 
ರುಜುವಾತು ಪಡಿಸಿದೆ. ನಕ್ಷತ್ರ ತನ್ನ ವಿಕಾಸದ ಹಂತದಲ್ಲಿ ಸೂಪರ್‌ನೋವಾ 
ಸ್ಫೋಟವಾಗಿ ಅದರ ಗರ್ಭ ನ್ಯೂಟ್ರಾನ್ ನಕ್ಷತ್ರವಾಗತ್ತದೆ. ಆದರೆ ಸದಾ 
ಹೀಗಾಗಬೇಕೆಂದಿಲ್ಲ. ಅದರ ಗರ್ಭ ಸೌರರಾಶಿಯ ಮೂರು ಪಟ್ಟು ಹೆಚ್ಚು 
ದ್ರವ್ಯ ರಾಶಿ ಹೊಂದಿದ್ದರೆ ಆ ಸ್ಥಿತಿಯಲ್ಲಿ ನ್ಯೂಟ್ರಾನುಗಳು ಕೂಡ 
ದಟ್ಟಣೆಗೊಳ್ಳುವುದು ಸಾಧ್ಯವಿಲ್ಲ. ಆ ಮೀರಿದ ಗುರುತ್ವದಲ್ಲಿ ಕಪ್ಪು ಕುಳಿ ಹುಟ್ಟುತ್ತದೆ. 
ಬೆಳಕಿಗೂ ಅಲ್ಲಿ ವಿಮೋಚನೆ ಇಲ್ಲ. ಬ್ರಹ್ಮಾಂಡದ ಕೇಂದ್ರ ಭಾಗದಲ್ಲಿ ಕೆಲವೆಡೆ 
ಅನಿಲ ಮೇಘಗಳ ಕುಸಿತದಿಂದಲೂ ಕಪ್ಪುಕುಳಿ ಹುಟ್ಟಬಹುದು. ಕೋಟಿ 
ಸೂರ್ಯರೂ ಅದರ ರಾಶಿಗೆ ಸಮವಾಗಲಾರವು. ಕಪ್ಪು ಆಗಸದಲ್ಲಿ ಈ 
ಕಪ್ಪುಕುಳಿಗಳನ್ನು ಗುರುತಿಸುವುದು ಸುಲಭ ಸಾಧ್ಯವಲ್ಲ. ಹಾಗಿದ್ದಲ್ಲಿ ಹಬ್ 
ಬ್ರಹ್ಮಾಂಡಗಳಲ್ಲಿ 15ರಿಂದ 20 ಕಪ್ಪು ಕುಳಿಗಳನ್ನು ಗುರುತಿಸಿದ್ದಾದರೂ ಹೇಗೆ? 

ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ • 35 


ಅವುಗಳನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ. ಅವುಗಳ ಸನಿಹದಲ್ಲಿ ನಕ್ಷತ್ರಗಳಿದ್ದರೆ 
ಪತ್ತೆ ಹಚ್ಚುವುದು ಸುಲಭ. ಅದೂ ಕೂಡ ಪರೋಕ್ಷವಾಗಿ ಕಪ್ಪು ಕುಳಿಗಳು ಅತಿ 
ವೇಗವಾಗಿ ಸನಿಹದ ಅನಿಲವನ್ನು ಸೆಳೆಯುವುದರಿಂದ ನೀರಿನಲ್ಲಿ ಸುಳಿಗಳೇಳುವಂತೆ 
ಅಲ್ಲಿ ಧಗಧಗಿಸುವ ಅನಿಲದ ಸುಳಿಗಳೇಳುತ್ತವೆ . ಆ ಸ್ಥಿತಿಯಲ್ಲಿ 100 ದಶಲಕ್ಷ 
ಸೆಂ . ಗಳಷ್ಟು ಉಷ್ಣತೆ ಏರಬಹುದು. ಎಕ್ಸ್ -ಕಿರಣಗಳು ವಿಸರ್ಜನೆಯಾಗಬಹುದು. 
ಹಬ್ ದೂರದರ್ಶಕ ಎಕ್ಸ್ ಕಿರಣಗಳನ್ನು ಗುರುತಿಸುವ ಸಾಧನಗಳಿಂದ ಸಜ್ಜಿತ 
ವಾಗಿಲ್ಲ. ಆದರೆ ಕಪ್ಪು ಕುಳಿಯ ಆಜೂಬಾಜು ಆಗುವ ಬದಲಾವಣೆಗಳನ್ನು 
ಸೆರೆಹಿಡಿಯಬಲ್ಲದು. ಇಂಥ ಎಷ್ಟೋ ಸಾಧನೆಗಳನ್ನು ಪಟ್ಟಿ ಮಾಡುತ್ತ ಹೋಗಬಹುದು. 
- ಸದ್ಯದಲ್ಲಿ ಹಣ್ಣಿನ ಆಯುಷ್ಯ ಬುಷ್ ಕೈಯಲ್ಲಿದೆ. ಈಗಾಗಲೇ ಅಧ್ಯಕ್ಷರು 
ಅದರ ಆಯುಷ್ಯವನ್ನು ಮೊಟಕುಮಾಡಲು ಹುಕುಂ ಹೊರಡಿಸಿದ್ದಾರೆ. 2006ರಲ್ಲಿ 
ಮತ್ತೊಮ್ಮೆ ಅದನ್ನು ದುರಸ್ತಿ ಮಾಡಬೇಕಾಗಿತ್ತು. ಬೇಡ ಎಂದಿದ್ದಾರೆ- 'ಬೇಡ 
ಎನ್ನಿ ಎಂದು ಹೇಳಿ ಎಂದು ವಿಜ್ಞಾನಿಗಳಿಗೂ ಹೇಳಿದ್ದಾರೆ. ಲಕ್ಷಾಂತರ ಮಂದಿ 
ಭೂಗೋಳದ ಮೂಲೆ ಮೂಲೆಗಳಿಂದ ಇ - ಮೇಲ್ ಕಳಿಸಿ, ಹಬ್ ಉಳಿಸಲು 
ಹೋರಾಟ ನಡೆಸಿದ್ದಾರೆ. ಈ ಒತ್ತಡ ಎಷ್ಟಿದೆಯೆಂದರೆ ನಾಸಾ ಸಂಸ್ಥೆ ಕೂಡ 
ಇವನ್ನು ಜಂಕ್ ಮೇಲ್ ಎಂದು ತಿರಸ್ಕರಿಸುವಂತಿಲ್ಲ. ಕಾರ್ಯಶೀಲವಾಗಿರುವ 
ಹಬ್ ದೂರದರ್ಶಕವನ್ನು ಈ ಹಂತದಲ್ಲಿ ಜಂಕ್ ಎಂದು ಘೋಷಿಸುವಂತೆಯೂ 
ಇಲ್ಲ. ನಾಸಾ ಸಂಸ್ಥೆ ಈಗ ಗೊಂದಲಕ್ಕೀಡಾಗಿದೆ. ಬುಷ್ ಅವರ ಮಾತುಗಳಿಗೇ 
ಅಧಿಕ 'ಗುರುತ್ವ ' ಸಿಕ್ಕಿದರೆ ಹಬ್ ನೆಲಕ್ಕೋ , ಸಾಗರಕ್ಕೋ ಅಪ್ಪಳಿಸುತ್ತದೆ. ಆಗ 
ಮಾತಿಗೂ ತೂಕ ಉಂಟೆಂದು ಸಾಧಿಸಬಹುದೇನೋ ! 

( ಸುಧಾ: ಮಾರ್ಚ್ 4, 2004) 
ಟಿಪ್ಪಣಿ- 1 


ಹಬ್ ನಿರ್ಗಮನ - ತುಂಬಬಹುದಾದ ನಷ್ಟವೆ? 
ಹಬ್ ದೂರದರ್ಶಕ ಅತ್ಯುತ್ಕೃಷ್ಟ ಮಾದರಿ ಎಂಬುದನ್ನು ಕುರಿತು ಎರಡು ಅಭಿಪ್ರಾಯಗಳಿಲ್ಲ. 
ಅದು ಖಗೋಳ ವಿಜ್ಞಾನದ ಇತಿಹಾಸವನ್ನೇ ತಿರುಗು ಮುರುಗು ಮಾಡಿದೆ. ಹಾಗೆಂದ 


ದಿವ್ಯನೇತ್ರ • 360 


ಮಾತ್ರಕ್ಕೆ ಭೂಮೇಲ್ಕಿಯಲ್ಲಿ ಸ್ಥಾಪಿಸಿರುವ ದೂರದರ್ಶಕಗಳು ಅಪ್ರಯೋಜಕವೆಂದೇನೂ 
ಅಲ್ಲ. ಈಗಲೂ ಅಂಥ ದೂರದರ್ಶಕಗಳು ಸಮರ್ಪಕವಾಗಿಯೇ ಕೆಲಸಮಾಡುತ್ತಿವೆ. ಅವುಗಳ 
ಅವಶ್ಯಕತೆಯೂ ಇದೆ. ಎಂದೇ ನಿರ್ಮಾಣವೂ ನಡೆದಿದೆ. ಹಬ್ ದೂರದರ್ಶಕ ರೇಡಿಯೋ 
ತರಂಗಗಳನ್ನಾಗಲೀ , ಸೂಕ್ಷ್ಮ ತರಂಗಗಳನ್ನಾಗಲೀ , ಎಕ್ಸ್ - ಕಿರಣಗಳಂಥ ಅಧಿಕ 
ತರಂಗಗಳನ್ನಾಗಲೀ , ಗಾಮಾಕಿರಣಗಳನ್ನಾಗಲೀ ಗುರುತಿಸಲಾರದು. 

ನಮ್ಮ ನಿತ್ಯ ಅನುಭವಕ್ಕೆ ಬರುವ ಬೆಳಕನ್ನು ವಿಜ್ಞಾನಿಗಳು ವಿದ್ಯುತ್ಕಾಂತೀಯ ರೋಹಿತದ 
ಒಂದು ಭಾಗ ಎನ್ನುತ್ತಾರೆ. ಇದರ ಅರ್ಥ ಆಕಾಶಕಾಯಗಳು ಗೋಚರ ಬೆಳಕನ್ನಷ್ಟೇ 
ಅಲ್ಲದೆ ವಿದ್ಯುತ್ಕಾಂತೀಯ ರೋಹಿತದ ಇತರ ವ್ಯಾಪ್ತಿಯ ಕಿರಣಗಳನ್ನೂ ಹೊರಸೂಸುತ್ತವೆ. 
ಪ್ರತಿಫಲನ ದೂರದರ್ಶಕಗಳಾಗಲೀ , ವಕೀಕರಣ ದೂರದರ್ಶಕಗಳಾಗಲೀ ,ಗೋಚರ ಬೆಳಕಿನಲ್ಲಿ 
ಕಾಯಗಳ ಬಿಂಬವನ್ನು ನೀಡುತ್ತವೆ. ಆದರೆ ಅದರ ವ್ಯಾಪ್ತಿಗೆ ಹೊರತಾದ ಇತರ ವಿಕಿರಣಗಳೂ 
ನೀಡುವ ಬಿಂಬಗಳನ್ನು ಅವುಗಳಿಂದ ಪಡೆಯಲಾಗದು. ಭೂವಾತಾವರಣದಲ್ಲಿ ತೂರಿಬರುವ 
ಗೋಚರ ಬೆಳಕು ಮತ್ತು ರೇಡಿಯೋ ತರಂಗಗಳನ್ನು ಭೂಮಿಯ ಮೇಲೆ ಸ್ಥಾಪಿಸಿರುವ 
ದೂರದರ್ಶಕಗಳು ಗ್ರಹಿಸಬಹುದು. ಎಕ್ಸ್ - ಕಿರಣಗಳು ಭೂವಾತಾವರಣದಲ್ಲಿ ತೂರಿಬರದ 
ಕಾರಣ ಅವನ್ನು ಗ್ರಹಿಸಲು ಭೂವಾತಾವರಣವನ್ನು ದಾಟಿ ಅಲ್ಲಿ ಸ್ಥಾಪಿಸಿದ ದೂರದರ್ಶಕವನ್ನು 
ಬಳಸಬೇಕಾಗುತ್ತದೆ. 

ಹಬ್ ದೂರದರ್ಶಕದ ಆಯುಷ್ಯವನ್ನು ಕಡಿತಗೊಳಿಸಿದರೆ ಖಗೋಳ ವಿಜ್ಞಾನಿಗಳಿಗೆ 
ಅಷ್ಟೇ ಸಾಮರ್ಥ್ಯದ ಬೇರಾವ ದೂರದರ್ಶಕವನ್ನು ಕೊಡಬೇಕು ಎನ್ನುವುದನ್ನು ಕುರಿತು 
ಈಗಾಗಲೇ ' ನಾಸಾ' ಸಂಸ್ಥೆ ಯೋಚಿಸಿದೆ. ಅದು ಸಾಧ್ಯವಾಗುವುದು 2011ರಲ್ಲಿ ಜೇಮ್ಸ್ 
ವೆಬ್ ದೂರದರ್ಶಕವನ್ನು ಕಕ್ಷೆಗೆ ಸೇರಿಸಿದಾಗ, (ಜೇಮ್ಸ್ ವೆಬ್, ಅಪೊಲೋ ಚಂದ್ರಯಾತ್ರೆಯ 
ರೂವಾರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಖಗೋಳ ವಿಜ್ಞಾನಿ). ಹಬ್ ಕಂಡ ವಿಶ್ವ 
ರೂಪದ ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆಂದು ನಾಸಾ ಘೋಷಿಸಿದೆ. ಅಂದರೆ ವಿಶ್ವದ 
ಉಗಮದ ನೂರು ಪುಟಗಳ ಚರಿತ್ರೆಯಲ್ಲಿ ಹಬ್ ಹಿಂದಕ್ಕೆ 90 ಪುಟಗಳಷ್ಟನ್ನು ಬೆದಕಿ 
ತೆಗದಿದೆ. ವೆಬ್ ದೂರದರ್ಶಕ ವಿಶ್ವದ ಆದಿಮ ಸ್ಥಿತಿಯ ಮೊದಲ ಹತ್ತು ಪುಟಗಳತ್ತ 
ಸರಿಯುತ್ತದೆಂದು ಈಗಾಗಲೇ ಆಶಾ ಭಾವನೆ ತಳೆಯಲಾಗಿದೆ. ವ್ಯತ್ಯಾಸವಿಷ್ಟೇ ಹಬ್ 
ವಿಶ್ವವನ್ನು ಕಂಡದ್ದು ಗೋಚರ ಬೆಳಕಿನಲ್ಲಿ. ವೆಬ್ ದೂರದರ್ಶಕ ಕಾಣುವುದು ವಿದ್ಯುತ್ 
ಕಾಂತೀಯ ರೋಹಿತದ ಅವಕೆಂಪು ವ್ಯಾಪ್ತಿಯಲ್ಲಿ (ಒಂದು ಮಿಲಿ ಮೀಟರ್‌ನಿಂದ 


ಎಂದು 


ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ °37 


ಹಿಡಿದು 700ನ್ಯಾನೋ ಮೀಟರ್ ವ್ಯಾಪ್ತಿಯಲ್ಲಿ). ವಿಶ್ವದಲ್ಲಿ ಕಾಲದ ಪರಿಕಲ್ಪನೆಯನ್ನು 
ಮೊತ್ತಮೊದಲು ಮೂಡಿಸಿದ ಮಹಾಬಾಜಣೆಯೆಂಬ ಆಸ್ಫೋಟದ ನಂತರ ಆದ ಘಟನೆಗಳನ್ನು 
ವೆಬ್ ದೂರದರ್ಶಕ ಖುದ್ದಾಗಿ ನೋಡಲಿದೆ). ಇದರ ಉಸ್ತುವಾರಿ ಕೂಡಗೋಡಾರ್ಡ್ 
ಸ್ಪೇಸ್ ಫೈಟ್ ಸೆಂಟರ್ ವಹಿಸಿಕೊಂಡಿದೆ. ಆದರೆ ಹಬ್,ಗೋಚರ ಬೆಳಕಿನಲ್ಲಿ ಬಿಂಬಿಸುವ 
ಚಿತ್ರಗಳಿಗೆ ವೆಬ್ ದೂರದರ್ಶಕ ಕಳಿಸಲಿರುವ ಚಿತ್ರಗಳು ಎಂದೂ ಸರಿಗಟ್ಟಲಾರವು ಎಂದು 
ಖಗೋಳ ವಿಜ್ಞಾನಿಗಳು ಈಗಾಗಲೇ ಮುನ್ನುಡಿದಿದ್ದಾರೆ. 'ವೆಬ್ ದೂರದರ್ಶಕ ಹಬ್‌ನ್ನು 
ಸ್ಥಳಾಂತರಿಸುತ್ತದೆಂದು ಭಾವಿಸಬೇಡಿ' ಎಂದು ನಾಸಾ ಸಂಸ್ಥೆ ಪಿಸುನುಡಿದಿದೆ. 
- ಈಗಾಗಲೇ ನಾಸಾ ಸಂಸ್ಥೆ ಹಬ್ ಸೇರಿದಂತೆ ನಾಲ್ಕು ಮಹಾ ನೇತ್ರಗಳನ್ನು ಆಕಾಶದಲ್ಲಿ 
ನೆಟ್ಟಿದೆ. ಸಿಟ್ಟರ್ ವ್ಯೂಮದೂರದರ್ಶಕ, ಕಾಂಪ್ಪನ್ ಗಾಮಾ ಕಿರಣ ವೀಕ್ಷಣಾಲಯ , ಚಂದ್ರ 
ಎಕ್ಸ್ ಕಿರಣ ವೀಕ್ಷಣಾಲಯ ಇವು ಒಂದೊಂದೂ ವಿಶ್ವರೂಪ ದರ್ಶನ ಮಾಡಿಸುವ ದಿವ್ಯ 
ನೇತ್ರಗಳೇ , ಬಾನಲ್ಲಿ ತೇಲಾಡುತ್ತಿರುವ ತೆರೆದ ಕಿಂಡಿಗಳೇ , 1991ರಲ್ಲಿ 17 ಟನ್ನು ತೂಕದ 
ಕಾಂಪ್ಪನ್ ಗಾಮಾಕಿರಣ ವೀಕ್ಷಣಾಲಯ ಏಡಿ ನೀಹಾರಿಕೆ (ಕ್ರಾಬ್ ನೆಬುಲ) ದಲ್ಲಾದ 
ಸೂಪರ್‌ನೋವಾಸ್ಫೋಟದಲ್ಲಿ ವಿಸರ್ಜನೆಯಾದ ಗಾಮಾ ಕಿರಣಗಳನ್ನು ಪತ್ತೆಮಾಡಿದೆ. 

ಚಂದ್ರ ಎಕ್ಸ್ - ಕಿರಣ ದೂರದರ್ಶಕ 1993ರ ಜುಲೈ 23ರಂದು ಕಕ್ಷೆ ಸೇರಿತು. ಹಬ್ 
ಈಗ ಸುತ್ತುತ್ತಿರುವ ಕಕ್ಷೆಗಿಂತ 200 ಪಟ್ಟು ಎತ್ತರದಲ್ಲಿ ಅದು ಸುತ್ತುತ್ತಿದೆ. ಕಪ್ಪುಕುಳಿಗಳತ್ತ 
ಗುಳೆ ಹೊರಟ ಕಾಯಗಳನ್ನು , ಅವುಗಳ ಕಣಚಲನೆಯನ್ನೂ ಅದು ಗಮನಿಸಿದೆ. ಏಡಿ 
ನೀಹಾರಿಕೆಯ ಗರ್ಭದಲ್ಲಿರುವ ಪಲ್ಟಾರ್‌ ನಕ್ಷತ್ರದ ಸುತ್ತ ಎಕ್ಸ್ ಕಿರಣದ ಉಂಗುರವನ್ನು 
ಇದು ಈಗಾಗಲೇ ಕಂಡಿದೆ. 64 ಗಂಟೆಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತ ವಿಶ್ವದ 
ಬಹುಭಾಗವನ್ನು ಆಕ್ರಮಿಸುವ 'ಗುಪ್ತ ಪದಾರ್ಥಗಳ ಇರವನ್ನು ಹುಡುಕುತ್ತ ಬ್ರಹ್ಮಾಂಡಗಳತ್ತ 
ದೃಷ್ಟಿ ಹಾಯಿಸಿದೆ. ನೆಲದ ಮೇಲಿರುವ ನಮಗೆಲ್ಲ ಅಗೋಚರ ವಿಶ್ವದಕಲವು ಅವತಾರಗಳನ್ನು 
ತೆರೆದಿಡುತ್ತಿದೆ. 

ಹಬ್ ದೂರದರ್ಶಕಕ್ಕೆ ಒದಗಿರುವ ಈಗಿನ ಸ್ಥಿತಿ ಕುರಿತು ವಿಜ್ಞಾನಿಗಳು ಅದೇ ಮಾತನ್ನು 
ಹೇಳುತ್ತಿದ್ದಾರೆ. `ಗೋಚರ ಬೆಳಕಿನಲ್ಲೇ ವಿಶ್ವದ ಹಲವು ವಿದ್ಯಮಾನಗಳನ್ನು ನಮ್ಮ ಮುಂದೆ. 
ಈಗಲೂ ಬಿಚ್ಚುತ್ತಿರುವ ಈ ದಿವ್ಯ ದೃಷ್ಟಿಯನ್ನು ಕಳೆದುಕೊಂಡರೆ ಹೇಗಾಗುತ್ತದೆಂದರೆ 
ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಗುರುತಿಸಲು ತಮ್ಮ ಕಣ್ಣನ್ನೇ ಬಳಸಿ ಎನ್ನುವುದರ 
ಬದಲು ಸೈನಿಕರಿಗೆ ಇರುಳು ಕನ್ನಡಕ ಕೊಟ್ಟಂತಾಗುತ್ತದೆ. ಇದು ಹುಚ್ಚಾಟವಲ್ಲವೆ?' ಎಂದು 
ಕೇಳುತ್ತಿದ್ದಾರೆ ಹಬ್ ಅಭಿಮಾನಿಗಳು. 


ದಿವ್ಯನೇತ್ರ • 3800 


ಟಿಪ್ಪಣೆ- 2 

ಹಬ್ ಸಮಸ್ಯೆಯೇನು? 
0 1990ರಿಂದ ಈವರೆಗೆ ಹಬ್ ದೂರದರ್ಶಕ ಮೂರು ಬಾರಿ ದುರಸ್ತಿಗೊಳಗಾಗಿದೆ. 

1993ರಲ್ಲಿ ಅದರ ಮುಖ್ಯ ಕನ್ನಡಿ ದುರಸ್ತಿಯಾಯಿತು. ಅನಂತರ ಅದರ 
ಸಾಮರ್ಥ್ಯ ಹೆಚ್ಚಿ, ವಿಶ್ವದ ಅಪರೂಪದ ಚಿತ್ರಗಳನ್ನು ಸೆರೆಹಿಡಿದು ಖಗೋಳ 

ವಿಜ್ಞಾನಿಗಳಿಗೆ ಹೊಸ ಬಾಗಿಲು ತೆರೆಯಿತು. 
0 1997ರಲ್ಲಿ ಈ ದೂರದರ್ಶಕದ ಹೊರಕವಚಕ್ಕೆ ಧಕ್ಕೆಯಾಗಿ ಅದನ್ನು 

ಸರಿಪಡಿಸಬೇಕಾಯಿತು. ಅದರಲ್ಲಿನ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಬಿಸಿ 

ತಾಕುವುದನ್ನು ತಪ್ಪಿಸಲು ದುರಸ್ತಿ ಮಾಡಬೇಕಾಯಿತು. 
0 ಹಬ್ಗೆ ಶಕ್ತಿ ಒದಗಿಸುವ ಬ್ಯಾಟರಿಗಳಲ್ಲಿ ನಿಕಲ್ -ಹೈಡೋಜನ್ ಬಳಸಿದ್ದಾರೆ. 

ದೂರದರ್ಶಕದ ಸೌರಫಲಕಗಳು ಶಕ್ತಿ ಸಂಗ್ರಹಿಸಿ ದಿನಕ್ಕೆ 15 ಬಾರಿ ಬ್ಯಾಟರಿಗಳಿಗೆ 
ಪೂರೈಸುತ್ತದೆ. ಒಂದುವೇಳೆ ಬ್ಯಾಟರಿಗಳು ನಿಷ್ಕ್ರಿಯವಾದರೆ ಹಬ್ ತನ್ನ 
ನಿರ್ದಿಷ್ಟ ಗುರಿಯೆಡೆಗೆ ಮುಖ ಮಾಡುವುದು ಸಾಧ್ಯವಿಲ್ಲ. ಅವು ನಮ್ಮ 
ಮನೆಯಲ್ಲಿ ಬಳಸುವ ಬ್ಯಾಟರಿಗಳಂತಲ್ಲ. ಬಹುಬೇಗ ಅವುಗಳ ಶಕ್ತಿ 

ವ್ಯಯವಾಗುತ್ತದೆ. 
0 ಹಬ್ ಗುರಿಯತ್ತ ನಿರ್ದೇಶನವಾಗಲು ಗೈರೋಸ್ಕೋಪ್‌ಗಳ ನೆರವು ಬೇಕು. 

ಇದು ಗಾಲಿಕುರ್ಚಿಯ ತರಹ. ಬೇಕೆಂದೆಡೆಗೆ ಅದು ಮುಖ ತಿರುಗಿಸುವಂತೆ 
ಚೌಕಟ್ಟು ಮತ್ತು ಗಾಲಿಯನ್ನು ಇದರಲ್ಲಿ ಅಳವಡಿಸಿರುತ್ತದೆ . ಹಬ್ ದೂರದರ್ಶಕಕ್ಕೆ 
ಇಂಥ ಆರು ಗೈರೋಸ್ಕೋಪ್‌ಗಳಿವೆ. ಇವುಗಳಲ್ಲಿ ಎರಡು ಈಗಾಗಲೇ 
ಜಖಂ ಆಗಿ ನಿಷ್ಕ್ರಿಯವಾಗಿವೆ. ಇವುಗಳ ದುರಸ್ತಿಯಾಗಬೇಕು. ಇನ್ನು ಮೂರು 
ಕೆಲಸ ಮಾಡುತ್ತಿವೆ. ಅದರಲ್ಲಿ ಒಂದನ್ನು ಆಪತ್ಕಾಲಕ್ಕೆಂದೇ ಇಡಲಾಗಿದೆ. 
ಕ್ರಿ.ಶ. 2006ರ ಹೊತ್ತಿಗೆ ಎರಡು ಗೈರೋಸ್ಕೋಪ್‌ಗಳು ಮಾತ್ರ 
ಸುಸ್ಥಿತಿಯಲ್ಲಿರುತ್ತವೆ. ಇವುಗಳ ದುರಸ್ತಿಯನ್ನು ಮಾಡದೆ ಇದ್ದಷ್ಟೇ ದಿನ 
ಲಾಭ' ಎಂದುಕೊಳ್ಳುವುದಾದರೆ ಬಹುಶಃ 2010ನ್ನು ಕೂಡ ಈ ದೂರದರ್ಶಕ 
ದಾಟಲಾರದು. 


ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ • 39 


. 


ಟಿಪ್ಪಣೆ- 3 


ಹಾಗೆಯೇ ಬಿಟ್ಟರೆ ಅನಾಹುತವೇನು? 
0 ಕಳೆದ ವರ್ಷದ ಆರಂಭದಲ್ಲೇ ಕೋಲಂಬಿಯ ನೌಕೆ ಭೂವಾತಾವರಣದ 

ಮರುಪ್ರವೇಶ ಮಾಡುವಾಗ ಸ್ಫೋಟಿಸಿ ಕಲ್ಪನಾ ಚಾವ್ವಾ ಸೇರಿದಂತೆ ಏಳು 
ಮಂದಿ ಗಗನ ಯಾತ್ರಿಗಳು ಭಸ್ಮವಾದಮೇಲೆ ಅಮೆರಿಕದ ಬಾಹ್ಯಾಕಾಶದ 
ಯೋಜನೆಗೆ ಭಾರಿ ಪೆಟ್ಟುಬಿತ್ತು. ಮುಂಬರುವ ಪ್ರೋಮನೌಕೆಗಳಲ್ಲಿ ದುರಸ್ತಿ 
ಮಾಡಲು ಅನುಕೂಲವಿರಬೇಕು. ಇಲ್ಲವೆ ತುರ್ತು ಸ್ಥಿತಿಯಲ್ಲಿ ಅಲ್ಲಿಂದ 
ನಿರ್ಗಮಿಸಲು ಯುಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದನ್ನು ಕುರಿತೇ ಭಾರಿ 

ಚರ್ಚೆಗಳಾಗುತ್ತಿವೆ. 
0 2001ರಲ್ಲಿ ಹಬ್ ದೂರದರ್ಶಕದ ದುರಸ್ತಿಗಾಗಿಯೇ ನಾಸಾ ಸಂಸ್ಥೆ 400ದಶಲಕ್ಷ 

ಡಾಲರ್ ಖರ್ಚುಮಾಡಿದೆ. ಈಗ ಆ ಮೊತ್ತ ದುಪ್ಪಟ್ಟಾಗಬಹುದು. 
0 ನಾಸಾ ಸಂಸ್ಥೆ ಹಬ್ ದೂರದರ್ಶಕದ ಸುರಕ್ಷತೆಯ ಬಗ್ಗೆ ಏಕೆ ಚಿಂತಿಸುತ್ತಿದೆ 

ಯೆಂದರೆ ಹಬ್ ನಿಷ್ಕ್ರಿಯವಾದ ನಂತರ ಭೂಮಿಯ ಯಾವುದೇ 
ಜನಸಂದಣಿಯ ಪ್ರದೇಶದ ಮೇಲೆ ಬೀಳುವುದೂ ಸಾಧ್ಯ . ಅದು ಸಾಗರಕ್ಕೆ 
ಬೀಳುವಂತೆ ಮಾಡಲು ಹಲವು ಲೆಕ್ಕಾಚಾರವನ್ನು ಮಾಡುತ್ತಿದೆ. ಡೆಲ್ಟಾ 2 
ರಾಕೆಟ್ ಏರಿಸಿ ಅದನ್ನು ಎಳೆದು ತಂದು ಪೆಸಿಫಿಕ್ ಸಮುದ್ರಕ್ಕೆ ಬೀಳುವಂತೆ 
ಮಾಡುವುದು - ಇದು ಒಂದು ಯೋಜನೆ ವೆಚ್ಚ ಸುಮಾರು 300 ದಶಲಕ್ಷ 
ಡಾಲರ್ ಇದಕ್ಕಾಗಿ ವಿನಿಯೋಗಿಸಬೇಕಾಗುತ್ತದೆ. ಮೂಲ ಯೋಜನೆಯಂತೆ 
ಆಯುಷ್ಯ ಮುಗಿದ ಬಳಿಕ ಹಬ್ ದೂರದರ್ಶಕವನ್ನು ಮೂಸಿಯಂನಲ್ಲಿ 

ಪ್ರದರ್ಶನಕ್ಕೆ ಇಡಬೇಕಾಗಿತ್ತು. 
0 ಹಬ್ ಭಸ್ಮವಾದಾಗ ಅದರ ಉಳಿಕೆಗಳು ಚೆಲ್ಲಾಪಿಲ್ಲಿಯಾಗಿ ಭೂಭಾಗದಲ್ಲಿ 

ಬಿದ್ದರೂ ಅದರಲ್ಲಿರುವ ಪ್ರಧಾನ ಕನ್ನಡಿಗಳು ಟೈಟಾನಿಯಂ ಲೋಹದ 

ಬಳೆಗಳು ಉರಿದುಹೋಗದೆ ದೊಪ್ಪೆಂದು ಬೀಳುವ ಸಾಧ್ಯತೆಯೇ ಹೆಚ್ಚು. 
0 ರೋಗಗ್ರಸ್ತ (ರಿಪೇರಿ ಮಾಡದೆ ) ಹಬ್ ದೂರದರ್ಶಕವನ್ನು ಅಂತಾರಾಷ್ಟ್ರೀಯ 
ಮೈಮನಿಲ್ದಾಣಕ್ಕೆ ಕಟ್ಟಿ ಅದನ್ನು ಕಕ್ಷೆಯಿಂದ ಆಚೆಗೆಳೆಯಲು ಸಾಧ್ಯವಿಲ್ಲವೆ ? 


ದಿವ್ಯನೇತ್ರ °400ರವರು 


ಇದು ಅತ್ಯಂತ ಕಠಿಣತಮ ಕೆಲಸ. ಏಕೆಂದರೆ ಹಬ್ ಈಗ 612 ಕಿ. ಮೀ . 
ಎತ್ತರದ ಕಕ್ಷೆಯಲ್ಲಿದೆ. ನಮ್ಮ ಸಮಭಾಜಕ ವೃತ್ತಕ್ಕೆ ಆ ಕಕ್ಷೆ 28 .5 ಡಿಗ್ರಿ 
ವಾಲಿದೆ. ಅಂತಾರಾಷ್ಟ್ರೀಯ ವ್ಯೂಮನಿಲ್ದಾಣದ ಕಕ್ಷೆ 362 ರಿಂದ 425 
ಕಿ. ಮೀ . ಎತ್ತರದ ನಡುವಿನ ಕಕ್ಷೆಯಲ್ಲಿದೆ. ಸಮಭಾಜಕ ವೃತ್ತಕ್ಕೆ 51.6 ಡಿಗ್ರಿಯಷ್ಟು 
ವಾಲಿದೆ. ಈ ನೆಲೆ ಈ ಎರಡೂ ಕಾಯಗಳ ಕಾರ್ಯಾಚರಣೆಗೆ ಧಕ್ಕೆ 
ತರಬಹುದು. ಅಲ್ಲದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಸುತ್ತ 
ವಾಯುಗೋಳ ದಟ್ಟವಾಗಿದೆ. ಹಬ್ ಎಳೆದು ತಂದಾಗ ಅದು ತಿಕ್ಕಾಟದಲ್ಲಿ 
ಅಸ್ಥಿರಗೊಳ್ಳಬಹುದು.ರೋಬಾಟನ್ನು ಬಳಸಿ, ಮೈಮದಲ್ಲಿ ಇಂಥ ದೊಡ್ಡ 
ಸವಾಲಿನ ಕೆಲಸ ಒಡ್ಡುವುದು ಈವರೆಗೆ ಸಾಧ್ಯವಾಗಿಲ್ಲ. ಅಂಥ 
ಲೆಕ್ಕಾಚಾರವೇನಿದ್ದರೂ 'ಥಿಯರಿ' ಪುಸ್ತಕಗಳಲ್ಲಿವೆ ಅಷ್ಟೇ . 

ಟಿಪ್ಪಣಿ- 4 
ಹಬ್ ಹತ್ಯೆ - ವಿಜ್ಞಾನಿಗಳು ಏನನ್ನುತ್ತಾರೆ? 
0 ವಿಶ್ವ ನೇತ್ರ ಎಂಬ ಅಭಿದಾನಕ್ಕೆ ಪಾತ್ರವಾಗಿರುವ ಹಬ್ ದೂರದರ್ಶಕವನ್ನು 

ದುರಸ್ತಿ ಮಾಡದೆ ಹಾಗೆಯೇ ಅದು ಸಾವನ್ನಪ್ಪುವುದು ಯಾರಿಗೂ ಸುತರಾಂ 
ಇಷ್ಟವಿಲ್ಲ. ಮೇರಿ ಲ್ಯಾಂಡಿನ ಸ್ಪೇಸ್ ಟೆಲಿಸ್ಕೋಪಿಕ್ ಇನ್‌ಸ್ಟಿಟ್ಯೂಟ್‌ಗೆ 
ಬರುತ್ತಿರುವ ಇ -ಮೇಲ್ ಮಹಾಪೂರದಲ್ಲಿ ಸಾವಿರಾರು ಮಂದಿ ಅದೇ 
ಪ್ರಶ್ನೆ ಕೇಳುತ್ತಿದ್ದಾರೆ. 'ಹಬ್ ರಿಪೇರಿ ಮಾಡಲು ಇಡೀ ನಾಸಾ ಸಂಸ್ಥೆಯ 
ಬಜೆಟ್ ಹರಿದುಹೋಗುವುದಿಲ್ಲ. ಬಜೆಟ್‌ನ ಶೇ .1 ಭಾಗ ಬಳಸಿದರೂ 

ಸಾಕು, ಹಬ್ ದುರಸ್ತಿ ಮಾಡಿ ಸುಸ್ಥಿತಿಯಲ್ಲಿಡಬಹುದು.' 
0 ಅಷ್ಟೇ ಸಾಮರ್ಥ್ಯದ ಇನ್ನೊಂದು ದೂರದರ್ಶಕವನ್ನು ಸ್ಥಾಪಿಸುವ ಮುನ್ನ 

ಇರುವುದನ್ನೇ ಇಲ್ಲವೆನ್ನಿಸಿದಉದಾಹರಣೆ ಖಗೋಳವಿಜ್ಞಾನದ ಇತಿಹಾಸದಲ್ಲೇ 

ಇಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ , ತಂತ್ರಜ್ಞಾನಕ್ಕೆ ಮಾಡಿದ ಮಹಾಮೋಸ. 
0 ರಿಸ್ಟ್ ಎಂದರೆ ಏನು? ಕೊಲಂಬಸ್ ತನ್ನ ಯಾತ್ರೆಯಲ್ಲಿ ಸಮುದ್ರ ಯಾನ 

ದುದ್ದಕ್ಕೂ ಎಲ್ಲೂ ಪ್ರಕ್ಷುಬ್ದ ಅಲೆಗಳೇಳುವುದಿಲ್ಲ ಎಂಬ ಅಶ್ವಾಸನೆ ಕೊಟ್ಟರೆ 


ಹಬ್ : ವಿಶ್ವರೂಪಕ್ಕೆ ದಿವ್ಯನೇತ್ರ °41 


ಮಾತ್ರ ತಾನು ಯಾನ ಮಾಡುತ್ತೇನೆ' ಎಂದು ಹೆದರಿ ಕುಳಿತಿದ್ದನೆ ? ಹಬ್ 
ಕುರಿತು ಯಾಕೆ ನಾಸಾ ಧೈರ್ಯ ಮಾಡುತ್ತಿಲ್ಲ? 
0 167 ದಶಲಕ್ಷ ಡಾಲರ್ ವ್ಯಯಮಾಡಿ ಹಣ್ಣಿಗೆಂದೇ ರೂಪಿಸಿರುವ ಹೊಸ 
ಕ್ಯಾಮೆರ, ವಿಶ್ವದ ಉಗಮ ಅರಿಯಲು ನೆರವಾಗುವ ರೋಹಿತಮಾಪಕಗಳನ್ನು 
ಈಗ ಏನು ಮಾಡುವುದು ? ಅದನ್ನು ಬೇರೆ ದೂರದರ್ಶಕಗಳಿಗೆ 
ವರ್ಗಾಯಿಸುವಂತೆಯೂ ಇಲ್ಲ. ನಿರ್ದಿಷ್ಟ ಅಳತೆಯ ಅಂಗಿ ಹೊಲಿದು ಗಿರಾಕಿಗಾಗಿ 
ಹುಡುಕಾಡುವುದೆ? ಖಗೋಳ ತಜ್ಞರು ವಿಶ್ವದ ಅನೇಕಕಾಯಗಳ ಛಾಯಾಚಿತ್ರ 
ಪಡೆದಾಗ ಅದನ್ನು ಹಬ್ ತೆಗೆದ ಚಿತ್ರಗಳಿಗೆ ಹೋಲಿಸುವುದುಂಟು. ಹಬ್ 
'ಗೋಲ್ಡ್ ಸ್ಟಾಂಡರ್ಡ್ ' ಇದ್ದಂತೆ. ಅದಕ್ಕೆ ಅದೇ ಹೋಲಿಕೆ . 
ಕಳೆದ ತಿಂಗಳಷ್ಟೇ ಹಬ್ ಯುರೇನಸ್ ಮತ್ತು ನೆಮ್ಯೂನ್ ಗ್ರಹಗಳ 
ವಾಯುಗೋಳ ಕುರಿತಂತೆ ಹೊಚ್ಚ ಹೊಸ ಮಾಹಿತಿ ಕಳಿಸಿದೆ. ಈ ಮಾರ್ಚ್ 
ತಿಂಗಳಲ್ಲಿ ವಿಶ್ವದ ಅತ್ಯಂತ ಆಳ ಭಾಗಕ್ಕೆ ಕಣ್ಣು ನೆಟ್ಟು, ಅದು ವಿಶ್ವದ ಆದಿಮ 
ಸ್ಥಿತಿಯ ಪುಟಗಳನ್ನು ತೆಗೆಯಲು ಸಜ್ಜಾಗಿದೆ. ಇಷ್ಟು ಬೇಗ ಅದಕ್ಕೆ ಶ್ರದ್ಧಾಂಜಲಿ 

ಸಲ್ಲಿಸಿದರೆ ಹೇಗೆ? 
0 ಮುಂದಿನ 30 ವರ್ಷಗಳಲ್ಲಿ ಮಂಗಳನಲ್ಲಿ ಮಾನವ ವಸಾಹತಿನ ಕನಸನ್ನು 

ಕಾಣುತ್ತಿರುವ ಬುಷ್ 612 ಕಿ. ಮೀ . ಎತ್ತರದಲ್ಲಿರುವ ಹಬ್ ಕುರಿತು ಏಕೆ ರಿಸ್ಕ್ 
ಎನ್ನುತ್ತಿದ್ದಾರೆ? ಇದು ಪುಕ್ಕಲುತನದ ಪರಮಾವಧಿ. ಹಬ್ ಕಣ್ಣು ಕಿತ್ತರೆ 
ಖಗೋಳ ವಿಜ್ಞಾನಿಗಳೇ ಸದ್ಯದಲ್ಲಿ ಜ್ಞಾನನೇತ್ರ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. 


20000000000000000000000ದ 


ದಿವ್ಯನೇತ್ರ •42 


ಮಂಗಳ ಗ್ರಹಕ್ಕೆ ಮರುಭೇಟಿ 


ಅಮೆರಿಕದ ಸ್ಪಿರಿಟ್ ಮತ್ತು ಅಪಾರ್ಚುನಿಟಿ” ಯಾತ್ರಿ 820 ಮಿಲಿಯನ್ ಡಾಲರ್ 
ಯೋಜನೆ 250 ಮಂದಿ ವಿಜ್ಞಾನಿಗಳು ತಂತ್ರಜ್ಞಾನದ ತಿಳಿವನ್ನು ಇದರಲ್ಲಿತೊಡಗಿಸಿ 
ಎಡೆಬಿಡದೆ ಸ್ಪಿರಿಟ್' ನ ನಿತ್ಯಚರ್ಯೆಯನ್ನು ಗಮನಿಸುತ್ತಿದ್ದಾರೆ. ಅಲ್ಲಿಂದ ಒಂದೇ 
ಒಂದು ಬ್ಯಾಕ್ಟಿರಿಯ ತಂದರೂ ಭೂಮಿಯ ಮೇಲೆ ಅದನ್ನು ಅಂಬಾರಿಯಲ್ಲೇ 
ಮೆರವಣಿಗೆ ಮಾಡಬಹುದು. 


ಏಳು ತಿಂಗಳ ಅವಧಿಯಲ್ಲಿ 500 ದಶಲಕ್ಷ ಕಿ. ಮೀ . ಯಾನ ಮಾಡಿದ 
“ಸಿರಿಟ್ 'ಗೆ ಮಂಗಳ ಗ್ರಹದಲ್ಲಿ ಇಳಿಯಲು ಇನ್ನು ಆರು ನಿಮಿಷಗಳಷ್ಟೇ 
ಸಾಕೆಂದು ' ನಾಸಾ' ವಿಜ್ಞಾನಿಗಳು ಕ್ಷಣ ಗಣನೆ ಮಾಡುತ್ತಿದ್ದರು. ಗಂಟೆಗೆ 
19 ,800 ಕಿ. ಮೀ . ವೇಗದಲ್ಲಿ ವಾತಾವರಣದಲ್ಲಿ ತೂರುತ್ತ ಈ ಜನವರಿ 3ರ 
ರಾತ್ರಿ 8.45ಕ್ಕೆ ಈ ರೋಬಾಟ್ ಪರ್ಯಟನೆ ನೌಕೆ ನಿರೀಕ್ಷಿಸಿದಂತೆ ಮಂಗಳನನ್ನು 
ಸ್ಪರ್ಶಿಸಿದಾಗ ನಾಸಾದ ಆಡಳಿತಾಧಿಕಾರಿ ವೇಲರ್‌ನನ್ನು ಪತ್ರಕರ್ತರು ಕೇಳಿದ್ದರು: 
- ' ಆ ಕ್ಷಣದಲ್ಲಿ ನಿಮಗೆ ಏನನ್ನಿಸಿತು ?' 'ನಿಜಹೇಳ ಬೇಕೆಂದರೆ ಕೊನೆಯ 
ಆ ಆರು ನಿಮಿಷಗಳಲ್ಲಿ ನಾನು ನರಕಯಾತನೆ ಅನುಭವಿಸಿದೆ' ಎಂದ ಆತ . 

' ಈಗ ಮಗು ಆರೋಗ್ಯವಾಗಿದೆ, ತನ್ನನ್ನು ತಾನು ನೋಡಿಕೊಳ್ಳುತ್ತಿದೆ, 
ಅದರ ಬಾಲಭಾಷೆಯನ್ನು ಬಿಟ್ಟು ನೇರವಾಗಿ ಬಾಯಿ ತುಂಬ ಮಾತನಾಡುತ್ತಿದೆ' 
: ಕ್ಯಾಲಿಫೋರ್ನಿಯದ ಜೆಟ್ ಪ್ರೊಪಲ್ಪನ್ ಲ್ಯಾಬಿನ ಮಂಗಳ ಶೋಧದ 
ತಂಡದ ನಾಯಕ ಫಿರೋಸ್ ನದೇರಿ, ' ಸ್ಪಿರಿಟ್' ಮಂಗಳನಲ್ಲಿ ಇಳಿದಾಗ 
ನುಡಿದ ಮಾತುಗಳಿವು. 

ಆ ಆತಂಕ. ಈ ಉಲ್ಲಾಸ ಎರಡಕ್ಕೂ ವಿಶೇಷ ಅರ್ಥವಿದೆ. ಅಮೆರಿಕ 
ಮಂಗಳ ಗ್ರಹ ಶೋಧಕ್ಕೆಂದು ಕಳಿಸಿದ ಪ್ರತಿ ಮೂರು ನೌಕೆಯಲ್ಲಿ ಒಂದಲ್ಲ 
ಒಂದು ಕಾರಣಕ್ಕಾಗಿ ಎರಡು ಯೋಜನೆಗಳು ವಿಫಲವಾಗಿವೆ. 1999ರಲ್ಲಿ 
ಮಂಗಳ ಧ್ರುವ ನೌಕೆಯ ಇಳಿಯಂತ್ರ ಅದರ ಅಂಗಳದಲ್ಲಿರುವ ಧ್ರುವದ 
ಟೋಪಿಯಲ್ಲಿ ನೀರಿರುವುದೇ ಎಂದು ತಡವಿ ಹೇಳಬೇಕಾಗಿತ್ತು. ಆದದ್ದೇ 
ಬೇರೆ. ಇಲ್ಲಿ ನಿಯಂತ್ರಣ ಕೊಠಡಿಯಿಂದ ಕೊಡುತ್ತಿದ್ದ ಸಂಜ್ಞೆಗಳನ್ನು ಅದು 
ಸ್ವೀಕರಿಸಲು ಪರದಾಡಿ ಕೊನೆಗೆ ಕೈ ಚೆಲ್ಲಿ ಕುಳಿತಿತ್ತು. ಬ್ರಿಟಿಷ್ ಪದ್ಧತಿಯಲ್ಲಿ 
ಆಜ್ಞೆಯನ್ನು ಸ್ವೀಕರಿಸಬೇಕೊ ? ಅಥವಾ ಮೆಟ್ರಿಕ್ ಪದ್ಧತಿಯಲ್ಲೊ ? ಎಂಬ 
ಜಿಜ್ಞಾಸೆ ಕಾಡಿ ಕೊನೆಗೆ ಅದು ಮಂಗಳನಲ್ಲಿ ತಲೆ ಜಜ್ಜಿಕೊಂಡು ಆತ್ಮಾಹುತಿ 
ಮಾಡಿಕೊಂಡಿತ್ತು . 

ಕಳೆದ ಜೂನ್ 10ರಂದು ಫ್ಲೋರಿಡಾದ ಕೇಪ್ ಕ್ಯಾನ್ವೇರಾಲ್ ವಾಯುದಳ 
ಕೇಂದ್ರದಿಂದ ಸ್ಪಿರಿಟ್' ಶೋಧ ನೌಕೆ, ಜುಲೈ 7ರಂದು ಅದೇ ಉಡ್ಡಯನ 
ಕೇಂದ್ರದಿಂದ “ ಅಪಾರ್ಚುನಿಟಿ' ಎಂಬ ನೌಕೆ ಎರಡೂ ಕೆಂಪು ಗ್ರಹದತ್ತ 


ದಿನೇತ್ರ ೦44 


ನೆಗೆಯುವ ಹೊತ್ತಿಗೆ ವರ್ಷಾರಂಭದಲ್ಲೇ ಕೊಲಂಬಿಯ ಗಗನ ನೌಕೆ 
ಭೂವಾತಾವರಣವನ್ನು ಮರು ಪ್ರವೇಶ ಮಾಡುವಾಗ ಸ್ಫೋಟವಾಗಿ ನಮ್ಮ 
ಕಲ್ಪನಾ ಛಾನ್ಹಾ ಸೇರಿದಂತೆ ಏಳು ಮಂದಿ ಗಗನ ಯಾನಿಗಳು ಅಲ್ಲೇ 
ಭಸ್ಮವಾಗಿದ್ದರು. ಪ್ರೋಮಯಾನದ ಪ್ರಗತಿಗೆ ತಾತ್ಕಾಲಿಕ ಹಿನ್ನೆಡೆಯಾದ ಈ 
ಘಟನೆಯ ನಂತರ ಅಮೆರಿಕಕ್ಕೆ ನಿಜವಾದ ಸ್ಪಿರಿಟ್ ಬೇಕಾಗಿತ್ತು. 10 , 000 
ಶಾಲಾ ಮಕ್ಕಳು ಮಂಗಳ ಶೋಧದ ಈ ನೌಕೆಗಳಿಗೆ ಯಾವ ಹೆಸರು 
ಕೊಡಬೇಕೆಂದು ಪ್ರಬಂಧ ಬರೆದು ಸೂಚಿಸಿದ್ದರು. 'ಸ್ಪಿರಿಟ್ ಮತ್ತು 
“ಅಪಾರ್ಚುನಿಟ' ಆ ಶಾಲಾಮಕ್ಕಳು ಸೂಚಿಸಿದ್ದ ಹೆಸರುಗಳೇ . ನಾಸಾ ಸಂಸ್ಥೆಯ 
ಉತ್ತೇಜನದ ಮೇರೆಗೆ ಹದಿನಾರು ದೇಶದ ಮಕ್ಕಳು ಸಿದ್ಧಪಡಿಸಿದ ಸೌರ 
ಗಡಿಯಾರ ಮಂಗಳನ ದಿನ ರಾತ್ರಿಗಳನ್ನು ಅಳೆಯುತ್ತ ರೋವರ್‌ಗೆ 
ಛಾಯಾಚಿತ್ರಗಳನ್ನು ತೆಗೆಯಲು ನೆರವು ಮಾಡುತ್ತ, ಈಗ ಆ ಗ್ರಹದ ಪೀಠಸ್ಥ 
ಗಡಿಯಾರವಾಗಿದೆ. 

ಈ ಸಲದ ಸ್ಪಿರಿಟ್‌ನ ಮಂಗಳ ಯಾತ್ರೆ ಹಲವು ವೈಶಿಷ್ಟಗಳಿಂದ ಕೂಡಿದೆ. 
ಹದಿನಾರು ಭಾಷೆಯಲ್ಲಿ ಮಂಗಳ ಗ್ರಹದ ಹೆಸರನ್ನು ಕೆತ್ತಿ ಆ ಫಲಕವನ್ನು 
ಅದು ಅಲ್ಲಿಗೆ ಒಯ್ದಿದೆ. ಕೊಲಂಬಿಯ ನೌಕೆಯಲ್ಲಿ ಸ್ಫೋಟವಾದ ಏಳು 
ಮಂದಿ ಗಗನ ಯಾತ್ರಿಗಳ ಹೆಸರುಗಳನ್ನು ಕೆತ್ತಿದ ಆರು ಇಂಚು ವ್ಯಾಸದ 
ಅಲ್ಯುಮಿನಿಯಂ ತಟ್ಟೆಯನ್ನು ಅದು ರೋವರ್‌ನ ಆಂಟೆನಾಕ್ಕೆ ಸಿಕ್ಕಿಸಿಕೊಂಡು 
ಅಲ್ಲಿ ನೆಡುವ ಸಂಭ್ರಮದಲ್ಲಿದೆ. ಇದಕ್ಕಾಗಿ ಅಂತಾರಾಷ್ಟ್ರೀಯ ಖಗೋಳ 
ತಜ್ಞರ ಒಕ್ಕೂಟದ ಪರವಾನಗಿಯನ್ನೂ ಪಡೆದಿದೆ. 'ಮೋಮಯಾನದಲ್ಲಿ 
ವೀರ ಮರಣ ಅಪ್ಪಿದ ಈ ಅಸಾಧಾರಣ ಯಾನಿಗಳ ಸ್ಪಿರಿಟ್‌ಗಾಗಿ ಈ 
ಗೌರವ' ಎಂಬ ವಾಕ್ಯ ಆ ಫಲಕದಲ್ಲಿದೆ. ಭೂಮಿಗೆ ಮತ್ತೆ ಮತ್ತೆ ಈ 
ಚಿತ್ರವನ್ನು ಸೆರೆ ಹಿಡಿದು ಸ್ಪಿರಿಟ್ ರವಾನಿಸುತ್ತಿದೆ. ಮಂಗಳ ಗ್ರಹದಲ್ಲಿ ಸಿರಿಟ್ 
ಇಳಿದ ಪ್ರದೇಶವನ್ನು ಗುಸೇವ್ ಕುಳಿ ಎಂದು ಕರೆದಿದ್ದಾರೆ. ಗುಸೇನ್ (1826 
1866 ) ರಷ್ಯದ ಪ್ರತಿಭಾವಂತ ಖಗೋಳ ತಜ್ಞ ಗುಸೇವ್ ಕುಳಿಯ ವ್ಯಾಸ 
166 ಕಿ. ಮೀ . ಸ್ಪಿರಿಟ್ ಇಳಿದ ತಾಣವನ್ನು ಈಗ ಕೊಲಂಬಿಯ ಸ್ಟೇಷನ್ 
ಎಂದು ನಾಮಕರಣ ಮಾಡಿದ್ದಾರೆ. ಮಂಗಳ ಗ್ರಹದಲ್ಲಿ ಭೂಮಿಯ ನೂರಾರು 


ಮಂಗಳ ಗ್ರಹಕ್ಕೆ ಮರುಭೇಟಿ• 45 ಯು. 


ವಿಜ್ಞಾನಿಗಳು, ಕಲಾವಿದರು, ಊರು ಇವುಗಳ ಹೆಸರೊತ್ತ ಎಂಥೆಂಥವೋ 
ಲಕ್ಷಣಗಳಿವೆ. ಬಾಂಗ್ಲಾ ದೇಶದ ಬೋಗ್ರಾ, ನಮ್ಮ ಗುಜರಾತಿನ ಬೀಚ್, 
ಪಾಕಿಸ್ತಾನದ ಗ್ವಾಷ್, ಹಿಮಾಲಯದ ಸಿಂಧು, ಜಮುನ ನದಿ ಇವೆಲ್ಲವನ್ನೂ 
ಸ್ಮರಿಸುವ ಲಕ್ಷಣಗಳು ಅಲ್ಲಿವೆ. ಅಲ್ಲಿನ 880 ಕಿ. ಮೀ . ವ್ಯಾಸದ ಒಂದು 
ಕುಳಿಯ ಹೆಸರು ಮಂಗಳ ವ್ಯಾಲಿ, ವಿಶೇಷವೆಂದರೆ ಮಂಗಳನನ್ನು ಅಲ್ಲಿ 
' ಮಂಗಳ' ಎಂದೇ ಕರೆದಿದ್ದಾರೆ, ಮಾರ್ ಎಂದಲ್ಲ! ಈ ಲೇಖನ ಮುದ್ರಣಕ್ಕೆ 
ಹೋಗುವ ಹೊತ್ತಿಗೆ ಸ್ಪಿರಿಟ್ ತನ್ನಲ್ಲಿರುವ ರೋಬಾಟ್ ಭೂವಿಜ್ಞಾನಿಯನ್ನು 
ನೆಲಕ್ಕಿಳಿಸುವ ಸಿದ್ಧತೆಯಲ್ಲಿತ್ತು. ರೋಬಾಟ್ ಎಂದರೆ ಸಾಲದೆ ? ಭೂವಿಜ್ಞಾನಿ 
ಎಂಬ ವಿಶೇಷಣ ಏಕೆ ? ಈ ಪ್ರಶ್ನೆಗೆ ವಿವರಣೆ ಬೇಕು. ಈಗಾಗಲೇ ಮಂಗಳನ 
ನೆಲ ಸ್ಪರ್ಶಿಸಿರುವ ಸ್ಪಿರಿಟ್ ನೌಕೆಯ ಲ್ಯಾಂಡರ್, ಹಾಗೆಯೇ ಇದೇ ತಿಂಗಳು 
25ರಂದು ಮಂಗಳನ ಇನ್ನೊಂದು ತಾಣ ' ಮೆರಿಡಿಯಾನಿ ಪ್ಯಾನಂ' ಎಂಬಲ್ಲಿ 
ಇಳಿಯಲಿರುವ ಅಪಾರ್ಚುನಿಟಿ ನೌಕೆ ಎರಡರಲ್ಲೂ ಕ್ರಮವಾಗಿ MER-A 
ಮತ್ತು MER -B ಎಂಬ ಅವಳಿ ರೋಬಾಟ್‌ಗಳಿವೆ ( ಮಾರ್ ಎಕ್ಸ್‌ಪ್ಲೋರೇಷನ್ 
ರೋವರ್ ಎಂಬುದರ ಸಂಕ್ಷಿಪ್ತ ನಾಮ ) ಈ ಎರಡೂ ರೋಬಾಟ್‌ಗಳು 
ತಲಾ 180 ಕಿ. ಗ್ರಾಂ . ತೂಕವಿವೆ. ಗಾತ್ರ ಕೇವಲ ಗಾಲ್ಫ್ ಬಂಡಿಯಷ್ಟು, 
1997ರಲ್ಲಿ ಅಮೆರಿಕ ಉಡಾಯಿಸಿದ್ದ ಪಾಥ್‌ ಫೈಂಡರ್ ನೌಕೆಯಲ್ಲಿದ್ದ 
ಸೋಜರ್ನರ್ ಎಂಬ ಪುಟಾಣಿ ರೋಬಾಟ್ ಮಂಗಳನ ಬಂಡೆಯೇರಲು 
(ಬಂಡೆಯ ಹೆಸರು ಯೋಗಿ) ಏನೆಲ್ಲ ಲಾಗ ಹಾಕುತ್ತಿದ್ದುದನ್ನು ಎಲ್ಲ 
ಮಾಧ್ಯಮಗಳೂ ಬಿಂಬಿಸಿದ್ದವು. ಅದು ಒಂದು ಅಡಿ ಉದ್ದದ, ಹತ್ತು ಕಿ. ಗ್ರಾಂ . 
ತೂಕದ ಪುಟಾಣಿ ಯಂತ್ರ ಹನ್ನೆರಡು ವಾರಗಳ ಕಾಲ ಅದು ಮಂಗಳನಲ್ಲಿ 
ಓಡಾಡಿ ಯಾತ್ರೆ ಮುಗಿಸಿದ್ದು ಫುಟ್‌ಬಾಲ್ ಆಟದ ಮೈದಾನದ ಅಂಕಣದಷ್ಟು 
ಅಷ್ಟೇ . ಅದರ ಮಾತೃವಾಹಕ ಪಾಥ್ ಫೈಂಡರ್‌ನಿಂದ ಸಂಪರ್ಕ 
ಕಡಿದುಕೊಂಡಿತು. ಈಗ ಸ್ಪಿರಿಟ್‌ನ ರೋಬಾಟ್ MER-Aಗೆ ದಿನಕ್ಕೆ 40 
ಮೀಟರ್ ಗಮಿಸಬೇಕೆಂದು. 90 ದಿನಗಳ ಕಾಲ ಅದು ಮಂಗಳನ ಮೈದಡವುತ್ತ , 
ನೆಲ ಮೂಸುತ್ತ, ಕೈ ಚಾಚುತ್ತ, ಉಡಿಗೆ ಕಲ್ಲಿನ ಮುಡಿ ತುಂಬಿಕೊಳ್ಳುತ್ತ ತನ್ನ 
ಟೈಂ ಟೇಬಲ್ಲನ್ನು ನೀಡಲಾಗಿದೆ. ಹಾಗೆ ಪಾಲಿಸಿದ್ದೇ ಆದರೆ ಅದಕ್ಕೆ ಇಲ್ಲಿಂದಲೇ 


- ದಿವ್ಯನೇತ್ರ ° 46 


ಇನ್ನಷ್ಟು ತಿಂಗಳು ಜೀವದಾನ ಕೊಡುವ ಲೆಕ್ಕಾಚಾರ ನಾಸಾ ಸಂಸ್ಥೆಯದು. 
ಮಂಗಳನಲ್ಲಿ ರಾತ್ರಿಯ ವೇಳೆ ಉಷ್ಣತೆ - 105 ಡಿಗ್ರಿ ಸೆಂ . ಗೆ ಇಳಿಯುವುದುಂಟು. 
ರೋವರ್‌ನ ಬ್ಯಾಟರಿಗಳು ಸದಾ ಕಾರ್ಯಶೀಲವಾಗಿರುವಂತೆ ಮಾಡಲು 
ಪ್ಲುಟೋನಿಯಂ ಡೈ ಆಕ್ಸೆಡ್ ಇಂಧನದಿಂದ ಉರಿಯುವ ಎಂಟು 
ಅಗ್ಗಿಷ್ಟಿಕೆಗಳು ಕೆಲಸ ಮಾಡುತ್ತವೆ. 

ಈ ಬಾರಿ ರೋಬಾಟ್ ಏನೇನು ಮಾಡಬೇಕು ? ಅದನ್ನು ನಿಗದಿ 
ಪಡಿಸಲೆಂದೇ ನಾಸಾದ ಗ್ರಹ ವಿಜ್ಞಾನಿಗಳೆಲ್ಲ ತಿಂಗಳುಗಟ್ಟಳೆ ಚರ್ಚಿಸಿದ್ದೂ 
ಉಂಟು. ನಮ್ಮ ಭೂಮಿಯಲ್ಲಿನ ಕಲ್ಲುಗಳನ್ನು ಅಧ್ಯಯನ ಮಾಡುತ್ತ ಈ 
ಗ್ರಹದ ಚರಿತ್ರೆ ಬಿಚ್ಚುತ್ತ, ಖನಿಜವಿರುವ ಜಾಗವನ್ನು ಪತ್ತೆಹಚ್ಚುತ್ತ, ಸಾಧನ 
ಸಾಮಗ್ರಿಗಳನ್ನು ಹೊರುತ್ತ ಅಂಡಲೆಯುವ ಭೂವಿಜ್ಞಾನಿಗಳಂತೆ ಸ್ಪಿರಿಟ್‌ನ 
ರೋಬಾಟ್‌ಗೆ ಅಂಥದೇ ಕೆಲಸವನ್ನು ವಹಿಸಲಾಗಿದೆ. ಈಗಿನ ತಾಣ ಗುಸಾವ್ 
ಕುಂಡವನ್ನೇ ನಾಸಾ ಏಕೆ ನಿಗದಿ ಪಡಿಸಿತು ? ಏಕೆಂದರೆ ಆ ಗ್ರಹದ ನೂರಾರು 
ಚಿತ್ರಗಳು ಅಲ್ಲಿ ಆಗಿರುವ, ಆಗುತ್ತಿರುವ ಬದಲಾವಣೆಗಳನ್ನು ನಿಚ್ಚಳವಾಗಿ 
ತೆರೆದಿಟ್ಟಿವೆ. ನಮ್ಮ ಭೂಮಿಯಂತೆಯೇ ಅಲ್ಲೂ ಒಮ್ಮೆ ನೀರು ಹರಿದಿತ್ತು, 
ನೆರೆಯಾಗಿ ಉಕ್ಕಿತ್ತು, ಅವೆಲ್ಲ ಈಗ ಶಿಲೆಗಳ ಮೇಲೆ ಶಾಶ್ವತ ಗುರುತು 
ಬಿಟ್ಟಿವೆ. ಕಲ್ಲುಗಳೇ ಕುಂಬಳಕಾಯಿಯ ತರಹ ಗುಂಡಾಗುವಷ್ಟು ಗಾಳಿ ಅದನ್ನು 
ಸವರುತ್ತಲೇ ಹೋಗಿದೆ - ಈಗಲೂ ಸವರುತ್ತಿವೆ . ಗುಸೋವ್ ಇಂಥ 
ಜಾಗಗಳಲ್ಲೊಂದು, ಥೇಟ್ ಥಾರ್ ಮರುಭೂಮಿ ಹೋತರೂ ಇದರೊಳಗೆ 
ಕೋಟಿಕೋಟಿ ವರ್ಷಗಳಿಂದ ಬಚ್ಚಿಟ್ಟಿರುವ ನೂರಾರು ಕುರುಹುಗಳಿರಬಹುದು. 

1997ರಲ್ಲಿ ಪಾಥ್‌ಫೈಂಡರ್ , ಮಂಗಳ ನೌಕೆಯ ಲ್ಯಾಂಡರ್ ಹಾಗೂ 
ಪುಟಾಣಿ ಸೋಜರ್ನರ್ ಎರಡರಲ್ಲೂ ವೈಜ್ಞಾನಿಕ ಉಪಕರಣಗಳಿದ್ದವು. 
ಸ್ಟಿರಿಯೋಸ್ಕೋಪ್ಕ್ಯಾಮೆರ ಅದರ ಲ್ಯಾಂಡರ್‌ನಲ್ಲಿತ್ತು, ಶಿಲೆಗಳನ್ನು ವಿಶ್ಲೇಷಿಸುವ 

ಸಾಧನ ಸೋಜರ್ನ‌್ರ ನಲ್ಲಿತ್ತು. ಈಗಿನ ವಿಶೇಷವೆಂದರೆ ಸ್ಪಿರಿಟ್‌ನ ಎಲ್ಲ 
- ವೈಜ್ಞಾನಿಕ ಉಪಕರಣಗಳು ಈ ರೋವರ್‌ನಲ್ಲೇ ಇದೆ. ಮಂಗಳನನ್ನು 

ಸ್ಪರ್ಶಿಸುತ್ತಲೇ ಇದು ಮಾಡಿದ ಮೊದಲ ಕೆಲಸವೆಂದರೆ ತನ್ನ ಸ್ಟಿರಿಯೋಸ್ಕೋಪ್ 
ಕ್ಯಾಮೆರದಿಂದ 360 ಡಿಗ್ರಿ ಕಣ್ಣಾಡಿಸಿ ಅಲ್ಲಿನ ಅಂಗಳವನ್ನೆಲ್ಲ ಜಾಲಾಡಿ, 


ಮಂಗಳ ಗ್ರಹಕ್ಕೆ ಮರುಭೇಟಿ• 47 


ಸೆಕೆಂಡಿಗೆ 11, 000 ಬಿಟ್‌ಗಳ ಮೂಲಕ ಪೋಸ್ಟ್ ಕಾರ್ಡ್ ಚಿತ್ರ ಕಳಿಸಿತ್ತು. 
ಅದನ್ನು ನೋಡಿಯೇ ಇಲ್ಲಿನ ನಾಸಾ ವಿಜ್ಞಾನಿಗಳು ಅವಾಕ್ಕಾಗಿದ್ದರು. 
ವಾಸ್ತವವಾಗಿ 1965ರಲ್ಲಿ ಮೇರಿನರ್ -4 ನೌಕೆ ಮೊತ್ತಮೊದಲ ಬಾರಿಗೆ 
ಮಂಗಳನ ಸನಿಹ ಹಾರಿ ಅದರ 22 ಮೇಲೆ ಚಿತ್ರಗಳನ್ನು ರವಾನಿಸಿತ್ತು. 
ಮಂಗಳನಲ್ಲಿ ಅನ್ಯ ಗ್ರಹ ಜೀವಿಗಳಿರಬಹುದೆಂಬ ಕಲ್ಪನೆಗಳನ್ನೆಲ್ಲ ಗಾಳಿಗೆ 
ತೂರಿ, ಗೇಲಿ ಮಾಡಿ ಅಲ್ಲಿನ ವಾಸ್ತವ ಚಿತ್ರಗಳನ್ನು ಇಲ್ಲಿಗೆ ರವಾನಿಸಿತ್ತು. 
ಅಲ್ಲಿನ ಹಳ್ಳಕೊಳ್ಳಗಳು , ಏರು ದಿಣ್ಣೆಗಳು, ಥಾರ್ ಮರುಭೂಮಿಯನ್ನು 
ಅಣಕಿಸುವ ಬಣಬಣ ಲಕ್ಷಣಗಳು ಒಂದೊಂದೂ ಆ ಗ್ರಹದ ಕೋಟಿ 
ಕೋಟಿ ವರ್ಷಗಳ ಚರಿತ್ರೆಯನ್ನು ಹೇಳಿದ್ದವು. ಅದು ನೀರಿಲ್ಲದ ಭೂಮಿಯಂತೆ 
ಕಂಡಿತ್ತು. 1971 - 72ರಲ್ಲಿ ಮೇರಿನರ್ -9 ಕಳಿಸಿದ 7329 ಛಾಯಾಚಿತ್ರಗಳು 
ಕುತೂಹಲಕ್ಕಿಂತಲೂ ಹೆಚ್ಚು ಗಾಬರಿ ಹುಟ್ಟಿಸಿದ್ದವು. ಮಂಗಳನಲ್ಲಿ ನಮ್ಮ 
ಹಿಮಾಲಯ ಶ್ರೇಣಿಗಳನ್ನೇ ನುಂಗಬಲ್ಲ ವ್ಯಾಲಿಸ್ ಮೇರಿನ‌ ಕಮರಿ , 
ಎವರೆಸ್ಟ್ ಶಿಖರವನ್ನೇ ಕುಖ್ಯವಾಗಿಸುವಷ್ಟು ನಿಮಿರಿ ನಿಂತ 28 ಕಿ. ಮೀ . 
ಎತ್ತರದ ಒಲಂಪಸ್ ಮಾನ್ಸ್ ಎಂಬ ಸತ್ತ ಜ್ವಾಲಾಮುಖಿ ಒಂದೊಂದೂ 
ಇಲ್ಲಿನ ವಿಜ್ಞಾನಿಗಳಿಗೆ ಆ ಗ್ರಹದ ವಿಕಾಸದ ಬಗ್ಗೆ ಗೋಜಲು ಸೃಷ್ಟಿಸಿದ್ದವು. 
ಈಗ ಸ್ಪಿರಿಟ್ ಕಳಿಸಿರುವ ಛಾಯಾಚಿತ್ರ ಅಭೂತಪೂರ್ವ ಎಂದು ವಿಜ್ಞಾನಿಗಳು 
ಕೊಂಡಾಡುತ್ತಿದ್ದಾರೆ. ಇದರಲ್ಲಿ ಎಲ್ಲ ಲಕ್ಷಣಗಳೂ ನಿಚ್ಚಳವಾಗಿ ಮೂಡಿಬಂದಿವೆ, 
ಇಲ್ಲೇ ಕೂತು ಆ ಬಂಡೆಗಳ ಮೇಲೆ ಮುಸುಕಿರುವ ತುಕ್ಕಿನ ಮಂದವನ್ನು 
ಅಳೆಯುವಷ್ಟು ನಿಚ್ಚಳ, ಮಂಗಳ ಗ್ರಹದಲ್ಲಿ ಸ್ಪಿರಿಟ್ ಇಳಿದಿದೆ ಎಂಬ ಸುದ್ದಿ 
ಜಗತ್ತಿಗೇ ಬಿತ್ತರವಾಗುತ್ತಲೇ ಇಂಟರ್‌ನೆಟ್‌ನಲ್ಲಿ ನಾಸಾ ತಾಣಕ್ಕೆ ಭೇಟಿಕೊಟ್ಟವರ 
ಸಂಖ್ಯೆ ಒಂದು ಶತಕೋಟಿ. 

ಮೇರಿನ‌ ತೆಗೆದ ಚಿತ್ರಗಳು ಮಂಗಳ ಗ್ರಹದ ಬಗೆಗಿನ ನಮ್ಮ ಕಲ್ಪನೆಗಳನ್ನೇ 
ಬುಡಮೇಲು ಮಾಡಿದ್ದವು. ಈ ಗ್ರಹಕ್ಕೆ ಏನಾಗಿದೆ? ಭೂಮಿಯಂತಿದ್ದರೂ 
ಏಕೆ ಅದು ಜೀವಿಗಳನ್ನು ಬೆಳೆಸಿಲ್ಲ ? ಜಲವನ್ನು ಧರಿಸಿಲ್ಲ ? ಏಕೆ ಅಲ್ಲಿ 
ವಾತಾವರಣವಿಲ್ಲ ? ಎಂದು ಜಾತಕ ಬರೆಯಲು ಪ್ರೇರಣೆ ಒದಗಿಸಿದ್ದೇ ಈ 
ಯಾನಗಳು, 1975ರಲ್ಲಿ ವೈಕಿಂಗ್ ನೌಕೆ ಇಳಿದು, ಒಂದಷ್ಟು ಮಣ್ಣು ಕೆರೆದು 
ತಂದಾಗ ಅದು ಆಸೆಯನ್ನು ಚಿಗುರಿಸಿತ್ತು . ಕೊನೆಯ ಪಕ್ಷ ಸೂಕ್ಷ 
ಜೀವಿಗಳಾದರೂ ಇರಬಹುದೇ ಎಂದು ಸೂಕ್ಷ್ಮ ದರ್ಶಕದಲ್ಲಿ ಮಣ್ಣಿನ 
2006ರಂದರ ದಿವನೇತ್ರ ೦48 ಕಂದು 


ಕಣಕಣವನ್ನೂ ಸಹಸ್ರಾರು ಬಾರಿ ಹಿಗ್ಗಿಸಿ ಎವೆಯಿಕ್ಕದೆ ನೋಡಿದ್ದರು. ಕಣ್ಣಷ್ಟೇ 
ದಣಿದಿದ್ದವು, ಜೀವಿ ಕಾಣಲಿಲ್ಲ. ಆದರೆ ಮಂಗಳನ ಆಕರ್ಷಣೆ ಕಡಿಮೆಯಾಗಲೇ 
ಇಲ್ಲ. ಪುಂಖಾನುಪುಂಖವಾಗಿ ಅಮೆರಿಕ ಶೋಧ ನೌಕೆಗಳ ಸರಣಿಯನ್ನೇ 
ಮಂಗಳಕ್ಕೆ ಅಟ್ಟಿತು. ನೌಕೆಗಳು ಕಳಿಸಿಕೊಟ್ಟ ಮಾಹಿತಿಗಳು ಅಲ್ಲಿನ ಹಳೆಯ 
ವಾತಾವರಣದ ಬಗ್ಗೆ, ಇಂದಿನ ಅದರ ದುಸ್ಥಿತಿಯ ಬಗ್ಗೆ ಕೆದಕುತ್ತ ಹೋದವು. 
ಮೇರಿನರ್ -4, ಮಾರ್ - 3, ವೈಕಿಂಗ್ -1, 2, ಗ್ಲೋಬಲ್ ಸರ್ವೇಯರ್, 
ಪಾತ್‌ಪೈಂಡರ್, ಕೈಮೇಟ್ ಆರ್ಬಿಟರ್ , ಸೋಲಾರ್ ಲ್ಯಾಂಡರ್‌, ಮಾರ್ 
ಒಡಿಸ್ಸಿ ಹೀಗೆ ಶುರುವಾಯಿತು ಮಂಗಳನತ್ತ ಪಯಣ. 1996ರಲ್ಲಿ 
ಅಂಟಾರ್ಕ್‌ಟಿಕ ಖಂಡದಲ್ಲಿ ಅಡ್ಡಾಡುತ್ತಿದ್ದ ಅಮೆರಿಕದ ವಿಜ್ಞಾನಿಗಳಿಗೆ 
ಮಂಗಳನಿಂದ ಹದಿಮೂರು ಸಾವಿರ ವರ್ಷಗಳ ಹಿಂದೆ ಸಿಡಿದು ಬಂದಿದ್ದ 
ಕಲ್ಲಿನ ತುಣುಕೊಂದು ಸಿಕ್ಕಿತು. ಅಲೆನ್ ಹಿಲ್ಸ್ ಬಳಿ ದೊರೆತದ್ದರಿಂದ ಅದಕ್ಕೆ 
ALH- 84001 ಎಂದು ನಾಮಕರಣ ಮಾಡಿದರು. ಎರೆಹುಳು ಮಣ್ಣೆಳಗೆ 
ಅತ್ತಿಂದಿತ್ತ ಸರಿದಾಡಿದರೆ ಹೇಗೆ ಗುರುತು ಮೂಡುವುದೋ ಅಂಥ ಗುರುತುಗಳು 
ಅದರಲ್ಲೂ ಮೂಡಿದ್ದವು. ಅದರಲ್ಲಿದ್ದ ಕಾರ್ಬನ್ , ಜೀವಿಗಳಿಂದ ಅದು 
ಬಂದಿರಬಹುದೆ ಎಂಬ ಜಿಜ್ಞಾಸೆಯಲ್ಲಿ ಅಂತಾರಾಷ್ಟ್ರೀಯ ವಾದವಿವಾದ 
ಗಳಾದವು, ಅಸಲೀ ಅದರಲ್ಲಿ ಕಾರ್ಬನ್ನೇ ಇರಲಿಲ್ಲ ಎಂದು ಮುಂದಿನ 
ಸಂಶೋಧನೆಗಳು ಸಾಬೀತು ಪಡಿಸಿದವು. ಈ ಹಿನ್ನೆಲೆಯಲ್ಲಿ ಮಂಗಳ ತನ್ನ 
ಎಂದಿನ ಆಕರ್ಷಣೆಯನ್ನು ಉಳಿಸಿಕೊಂಡೇ ಬಂತು. ಪಾಥ್‌ಫೈಂಡರ್ ಹೆಸರಿಗೆ 
ತಕ್ಕಂತೆ ಮಂಗಳನಲ್ಲಿ ನೀರು ಹರಿದಿರುವ ಹೊಸ ಮಾರ್ಗಗಳನ್ನೇ ಪತ್ತೆಹಚ್ಚಿತು. 
ಈಗಿನ ಸ್ಪಿರಿಟಿಗೆ ಈ ಸಂಗತಿಯೇ ಒಂದು ದೊಡ್ಡ ಸ್ಪಿರಿಟ್. 
- ಸ್ಪಿರಿಟ್ ಕಳಿಸಿರುವ ಛಾಯಾಚಿತ್ರಗಳಲ್ಲಿ ಗುಂಡನೆಯ ಕಲ್ಲುಗುಂಡುಗಳು, 
ಅದರ ಮೇಲಿನ ತುಕ್ಕು ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿವೆ. ಸುತ್ತೆಲ್ಲ ಉಲ್ಕೆಗಳು 
ಲಟಾಪಟಿ ಮಾಡಿ ಮಂಗಳನ ಮೈಯನ್ನು ರಣಾಂಗಣ ಮಾಡಿ , ಬುಗುರಿಗೆ 
ಗುನ್ನ ಹೊಡೆದಂತೆ ಕುಳಿಗಳನ್ನು ಬೀಳಿಸಿವೆ. ಈ ಜಾಗಕ್ಕೆ ಬಹಳಷ್ಟು ಮಹತ್ವವಿದೆ. 
ಹಿಂದೆ ಸರೋವರವಾಗಿ, ಅದರ ಅಸ್ತಿತ್ವವನ್ನೇ ಮುಚ್ಚುವಂತೆ ಲಾವಾರಸ 
ಹರಿದು ರಂಪ ಮಾಡಿ ಅದರ ಮೇಲೆ ಉಿಗಳು ಬಡಿದು ಗುಳಿ ಮಾಡಿ 
ಮಂಗಳನ ಪೂರ್ವಾಶ್ರಮವನ್ನೆಲ್ಲ ಮುಚ್ಚಿಹಾಕಿಬಿಟ್ಟಿವೆ. ಆ ಜಾಗವನ್ನೆಲ್ಲ 
ಬಗೆದರೆ , ಒಂದಷ್ಟು ಮಡ್ಡಿ ಶಿಲೆಗಳು ಸಿಕ್ಕಬಹುದು, ಅದರ ಕಣದಲ್ಲಿ ಎಲ್ಲೋ 

ಮಂಗಳ ಗ್ರಹಕ್ಕೆ ಮರುಭೇಟಿ• 49 


ನೀರ ಹನಿ ಅವಿತು ಕುಳಿತಿರಬಹುದು, ಅದರಲ್ಲೆಲ್ಲೋ ಬ್ಯಾಕ್ಟಿರಿಯ ಇದ್ದರೂ 
ಇರಬಹುದು. ಇದನ್ನೆಲ್ಲ ಬಗೆಯಲು ರೋವರ್ ತನ್ನ ತೋಳಬಲವನ್ನು 
ಪ್ರದರ್ಶಿಸಲಿದೆ. ರೋವರ್ ಕ್ಯಾಮೆರ ಸೆರೆಹಿಡಿದ ಚಿತ್ರಗಳನ್ನು ವಿಶ್ಲೇಷಿಸಿ, 
ಮುಂದೆ ಅದು ಎತ್ತ ಪಯಣ ಮಾಡಬೇಕೆಂಬುದನ್ನು ಇಲ್ಲಿಂದಲೇ 
ನಿರ್ದೇಶಿಸಲಾಗುತ್ತದೆ. ಅದರ ಕ್ಯಾಮೆರ, ಜೆಟ್ ಪ್ರೊಪಲ್ಪನ್ ಲ್ಯಾಬ್‌ನ ಕೊಡುಗೆ. 
ಅರೈಜೋನ ಸ್ಟೇಟ್‌ನ ಯೂನಿವರ್ಸಿಟಿ 'ಥರ್ಮಲ್ ಎಮಿಷನ್ 
ಸ್ಪೆಕ್ಟೋಮೀಟರ್' ಎಂಬ ಉಪಕರಣವನ್ನು ಕೊಟ್ಟುಕಳಿಸಿದೆ. ಅದು ಅವಕೆಂಪು 
ಕಿರಣಗಳ ಹಿನ್ನೆಲೆಯಲ್ಲಿ ಅಲ್ಲಿನ ಶಿಲೆಗಳನ್ನೆಲ್ಲ ಜಾಲಾಡುತ್ತದೆ. ನಮ್ಮ ಇಲ್ಲಿನ 
ಪ್ರಯೋಗಾಲಯಗಳಂತೆ ಫಲಿತಾಂಶಕ್ಕಾಗಿ ತಿಂಗಳುಗಟ್ಟಲೆ ಕಾಯಬೇಕಾಗಿಲ್ಲ. 
ಅದು ಅಲ್ಲಿಂದಲೇ ಅಂತಿಮ ತೀರ್ಪನ್ನು ಕೊಡುತ್ತದೆ. ಜರ್ಮನಿಯ ಗುಟನ್ 
ಬರ್ಗ್ ಯೂನಿವರ್ಸಿಟಿ ನೀಡಿರುವ ಸೈಕೋಮೀಟರ್‌ನಲ್ಲಿ ಕಲ್ಲುಗಳಲ್ಲಿರುವ 
ಕಬ್ಬಿಣದ ಖನಿಜಗಳ ಬಗ್ಗೆ ಎಲ್ಲ ವಿವರಗಳನ್ನೂ ಪಡೆಯಬಹುದು. ಮ್ಯಾಕ್ಸ್ 
ಪ್ಲಾಂಕ್ ಸಂಸ್ಥೆ ರೂಪಿಸಿರುವ ಇನ್ನೊಂದು ಇಂಥದೇ ಸ್ಪೆಕ್ಟೋಮೀಟರ್ 
ಯಾವ ಖನಿಜದಲ್ಲಿ ಯಾವ ಧಾತುವಿದೆ ಎಂದು ಪಟ್ಟೆಂದು ಅಲ್ಲಿಯೇ 
ಗುರುತಿಸಿಬಿಡುತ್ತದೆ. ನ್ಯೂಯಾರ್ಕ್‌ನ ರೋಬಾಟ್ ಸಂಸ್ಥೆಯೊಂದು ಕಲ್ಲು 
ಕೊರೆಯುವ ಬೈರಿಗೆಯನ್ನೇ ರೋಬಾಟ್‌ಗೆ ನೀಡಿದೆ. ಕಲ್ಲಿನ ಹೊರಪದರವನ್ನು 
ಕೆರೆದು ಆಳ ಹೊಕ್ಕು ಮಂಗಳನ ಇತಿಹಾಸವನ್ನು ಹೊರತೆಗೆಯಲಿದೆ. 

ಮಂಗಳನ ಈ ಶೋಧದಲ್ಲಿ ವಿಜ್ಞಾನಿಗಳ ಷ್ಟೇ ಭಾಗಿಗಳಲ್ಲ. 
ಸಾರ್ವಜನಿಕರಿಗೂ ಇದರಲ್ಲಿ ಭಾಗವಹಿಸಲು ನಾಸಾ ಸಂಸ್ಥೆ ಅವಕಾಶ ಕೊಟ್ಟಿದೆ. 
ನಿಮ್ಮ ಹೆಸರನ್ನು ಮಂಗಳನ ಅಂಗಳಕ್ಕೆ ಒಯ್ಯುತ್ತೇವೆ ಎಂದು ನಾಸಾ 
ಜಾಹೀರಾತು ಕೊಟ್ಟಾಗ 40 ಲಕ್ಷ ಮಂದಿ ಹೆಸರು ನೋಂದಾಯಿಸಿದರು. 
ಅದೆಲ್ಲವನ್ನೂ ಡಿಜಿಟಲ್ ವಿಡಿಯೋ ಡಿಸ್ಕ್‌ಗೆ ಹಾಕಿ, ಅದನ್ನು ಸ್ಪಿರಿಟ್ ಆ 
ಗ್ರಹಕ್ಕೆ ಕೊಂಡೊಯ್ದಿದೆ. ಈ ಡಿಸ್ಕ್ ಅಳವಡಿಸಿರುವ ಬಿರುಡೆಯಲ್ಲಿ ಇರುವ 
ಅಯಸ್ಕಾಂತ ಸಂಗ್ರಹಿಸುವ ದೂಳಿನ ಪುಡಿಯನ್ನು ಕೂಡ ಅಧ್ಯಯನಕ್ಕಾಗಿ 
ವಿಜ್ಞಾನದ ವಿದ್ಯಾರ್ಥಿಗಳಿಗೆ ನೀಡಲು ನಾಸಾ ಆಶ್ವಾಸನೆ ನೀಡಿದೆ. 

ಅಮೆರಿಕದ ಸ್ಪಿರಿಟ್ ಮತ್ತು ಅಪಾರ್ಚುನಿಟಿ ಯಾತ್ರೆ 820 ಮಿಲಿಯನ್ 
ಡಾಲರ್ ಯೋಜನೆ. 250 ಮಂದಿ ವಿಜ್ಞಾನಿಗಳು ತಂತ್ರಜ್ಞಾನದ ತಿಳಿವನ್ನು 
ಇದರಲ್ಲಿ ತೊಡಗಿಸಿ ಎಡೆಬಿಡದೆ 'ಸ್ಪಿರಿಟ್'ನ ನಿತ್ಯ ಚರ್ಯೆನ್ನು ಗಮನಿಸುತ್ತಿದ್ದಾರೆ. 

ದಿವ್ಯನೇತ್ರ ° 50 


ಅಲ್ಲಿಂದ ಒಂದೇ ಒಂದು ಬ್ಯಾಕ್ಟಿರಿಯ ತಂದರೂ ಭೂಮಿಯ ಮೇಲೆ 
ಅದನ್ನು ಅಂಬಾರಿಯಲ್ಲೇ ಮೆರವಣಿಗೆ ಮಾಡಬಹುದು. 

( ಪ್ರಜಾವಾಣಿ ಸಾಪ್ತಾಹಿಕ: ಜನವರಿ 18 , 2004) 
ಟಿಪ್ಪಣಿ- 1 


ಮಂಗಳ ಶೋಧದ ಮೈಲಿಗಲ್ಲುಗಳು 
ಮೇರಿನ‌ 4( ಅಮೆರಿಕ - 1964) ಮಂಗಳ ಗ್ರಹದ 10, 000 ಕಿ. ಮೀ . 
ಸಮೀಪದಿಂದ ತೆಗೆದ 22 ಚಿತ್ರಗಳ ರವಾನೆ. ಅಲ್ಲಿ ಜೀವಿಗಳಿವೆಯೆಂಬ 
ಕಲ್ಪನೆಗೆ ಲಗಾಮು. 
ಮೇರಿನರ್ 6( ಅಮೆರಿಕ - 1969) ಮಂಗಳನ ಸಮ ಭಾಜಕ ವೃತ್ತದ 
ಮೇಲೆ ಹಾರಾಡಿ 76 ಚಿತ್ರಗಳ ರವಾನೆ. ಅಲ್ಲಿನ ಭೂಸ್ವರೂಪದ ಬಗ್ಗೆ ಸ್ಪಷ್ಟ 
ಚಿತ್ರಣ ಇದರಿಂದ ಲಭ್ಯ . 
ಮೇರಿನರ್ 7(ಅಮೆರಿಕ - 1969 ) 3,500 ಕಿ. ಮೀ ಸಮೀಪದಿಂದ 
ದಕ್ಷಿಣ ಗೋಳಾರ್ಧದ ಮೇಲೆ ಹಾರಾಟ . 120 ಚಿತ್ರಗಳ ರವಾನೆ. 
ಮಾರ್ 2( ಸೋವಿಯತ್ ರಷ್ಯ - 1971) ಗ್ರಹದ ಮೇಲೆ ಇಳಿದು ಅನಂತರ 
ಅಪ್ಪಳಿಸಿ ನಾಶ. 
ಮಾರ್ 3 (ಸೋವಿಯತ್ ರಷ್ಯ - 1971 ) ಗ್ರಹದ ಮೇಲೆ ಇಳಿದು ಸಂಪರ್ಕ 
ಸ್ಥಗಿತ. 
ಮೇರಿನರ್ 9 ( ಅಮೆರಿಕ - 1971 ) ನೌಕೆಯ ಆರ್ಬಿಟರ್‌ನಿಂದ 7329 
ಚಿತ್ರಗಳ ರವಾನೆ. 
ವೈಕಿಂಗ್ 1 ( ಅಮೆರಿಕ - 1975 ) ಗ್ರಹದ ಮೇಲೆ ಇಳಿದ ನಂತರ ಸಂಪರ್ಕ 
ಸ್ಥಗಿತ . 


S 


ವೈಕಿಂಗ್ 2 ( ಅಮೆರಿಕ - 1975 ) ಗ್ರಹದ ಮೇಲೆ ಇಳಿದು ಮಣ್ಣಿನ 


ಪರೀಕ್ಷೆ. 


ಮಂಗಳ ಗ್ರಹಕ್ಕೆ ಮರುಭೇಟಿ•51 . 


* ಮಾರ್ ಸರ್ವೇಯರ್‌ ( ಅಮೆರಿಕ- 1997) ಮೊತ್ತಮೊದಲ ಬಾರಿಗೆ ಇಡೀ 

ಗ್ರಹದ ಪರಿಪೂರ್ಣ ಸಮೀಕ್ಷೆ, ಪಾತ್ಫೈಂಡರ್ ಎಂಬ ನೌಕೆ ಇಳಿಸಿ, 
ಸೋಜರ್ನರ್ ಎಂಬ ರೋಬಾಟ್‌ನಿಂದ ಶಿಲಾಧ್ಯಯನ. 
ಮಾರ್‌ ಗ್ಲೋಬಲ್ ಸರ್ವೇಯರ್- ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತ 

ಇಂದಿಗೂ ಮಂಗಳನನ್ನು ಸುತ್ತುತ್ತಿದೆ. 
* ( ಅಮೆರಿಕ - 1997) ಉಪಗ್ರಹವಾಗಿ ಮೋಜಣಿಯಲ್ಲಿ ನಿರತವಾಗಿದೆ. 

ಮಾರ್ ಒಡಿಸ್ಸಿ ( ಅಮೆರಿಕ- 2001) ಮಣ್ಣು ಮತ್ತು ನೀರಿನ ಪರೀಕ್ಷೆಯಲ್ಲಿ 
ತೊಡಗಿದೆ. 
ಮಾರ್ ಎಕ್ಸ್‌ಪ್ರೆಸ್ ( ಯೂರೋಪಿಯನ್ - ಬೀಗಲ್ - 2 
ಇಳಿಯಂತ್ರದೊಂದಿಗೆ ಸಂಪರ್ಕ ತಪ್ಪಿದೆ. 
ಸ್ಪೇಸ್ ಏಜೆನ್ಸಿ - 2003) 
ಸ್ಪಿರಿಟ್ ( ಅಮೆರಿಕ - 2003 ) ಮಂಗಳ ಗ್ರಹದಲ್ಲಿ ಇಳಿದಿದೆ? 
ಅಪಾರ್ಚುನಿಟಿ ( ಅಮೆರಿಕ - 2003) ಮಂಗಳ ಗ್ರಹದತ್ತ ಹೊರಟಿದೆ - 
24. 01.04ರ ರಾತ್ರಿ 9.05 ಕ್ಕೆ ಮಂಗಳನಲ್ಲಿ ಇಳಿಯಲಿದೆ. 


* 


* 


* 


ದಿವ್ಯನೇತ್ರ ° 52 


ಮಾನ್ಸೂನ್ ಎಂಬ ಐಲು ದೊರೆ 


' ಮಾನ್ಸೂನ್' ಭಾರತದ ಚರ್ಯೆಯನ್ನು ಬದಲಿಸಬಲ್ಲ ಏಕೈಕ ಶಕ್ತಿ ಕೇಂದ್ರ, ದೇಶದ 
ಅರ್ಥ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಲ್ಲ ಶಕ್ತಿಯೂ ಅದಕ್ಕಿದೆ. ಕಳೆದ 60 
ಮಿಲಿಯನ್ ವರ್ಷಗಳಿಂದ ನಿರಂತರವಾಗಿ ಭೇಟಿಕೊಡುತ್ತ, ಆಗಾಗ ಗೈರಾಜರಾಗುತ್ತ, 
ಏಷ್ಯಾ ಖಂಡವನ್ನೆಲ್ಲ ಆಟದಮನೆಮಾಡಿಕೊಂಡು ಜಗತ್ತಿನ ಶೇ .60 ಭಾಗದ ಜನಸಂದಣಿಗೆ 
ನೀರನ್ನೋ , ಕಣ್ಣೀರನ್ನೋ ಎರೆದು ಪರಾರಿಯಾಗುವ ತಿಕ್ಕಲುದೊರೆಯ ಕಣ್ಣಾಮುಚ್ಚಾಲೆ 
ಆಟದ ಪರಿಯನ್ನು ಇಲ್ಲಿ ವಿಶ್ಲೇಷಿಸಿದೆ. 


ಹವಾಮಾನ ಮುನ್ಸೂಚನೆ ಕುರಿತು ಸದಾ ಚಲಾವಣೆಯಲ್ಲಿರುವ ಒಂದು 
ಜೋಕ್ ಇದೆ - “ ಮುನ್ಸೂಚನೆ ಸರಿಯಲ್ಲವೆಂದು ಲೆಕ್ಕಾಚಾರಗಳನ್ನೆಲ್ಲ 
ಬದಿಗಿಟ್ಟರೆ ಅದೇ ಸರಿಯಾಗಿರುತ್ತದೆ. ಅದನ್ನೇ ಅವಲಂಬಿಸಲು 
ಮುಂದಾದೊಡನೆ ಕೈಕೊಟ್ಟಿರುತ್ತದೆ. ಇದು ಪ್ಯಾಟ್ರಿಕ್ ಯಂಗ್ ಎಂಬ 
ಹವಾಮಾನ ತಜ್ಞ ತನ್ನ ವೃತ್ತಿ ಜೀವನದಲ್ಲಿ ಕಂಡ ಸತ್ಯ . ಆ ಕ್ಷೇತ್ರದ ತಜ್ಞರು 
ಆಗಾಗ ಈ ಉದಾಹರಣೆ ನೀಡುತ್ತಾರೆ. ಮಾನ್ಸೂನ್ ಮುನ್ಸೂಚನೆಯಲ್ಲೂ 
ಇಂಥದೇ ಎಡವಟ್ಟುಗಳು ಆಗಾಗ ಆಗುತ್ತಿರುತ್ತವೆ. ಕಳೆದ ನಾಲ್ಕು ವರ್ಷಗಳಿಂದ 
ಕರ್ನಾಟಕ ಅನುಭವಿಸಿದ್ದ ಮಾನ್ಸೂನ್‌ನ ಹಠಮಾರಿತನ, ಈಗ ಅವಧಿಗೆ 
ಮುನ್ನವೇ ಧರಣಿಯನ್ನು ತಣಿಸಲು ಹೊರಟಿರುವ ಅದರ ಧಾರಾಳತನ 
ಎರಡೂ ಅಸಹಜವೇ . 

ಇಡೀ ಭಾರತದ ಚರ್ಯೆಯನ್ನೇ ಬದಲಿಸಬಲ್ಲ ಏಕೈಕ ' ಶಕ್ತಿ ಕೇಂದ್ರ 
ಎಂಬ ಹೊಗಳಿಕೆಯನ್ನು ಪಡೆದಿರುವ ಮಾನ್ಸೂನ್ ನಮ್ಮ ರೈತರ | 
ಕಣ್ಣುಗುಡ್ಡೆಗಳನ್ನು ಅರಳಿಸಿದೆ, ತೇಲಿಸಿದೆ, ನೇಣಿಗೂ ಪ್ರೇರೇಪಿಸಿದೆ. ನಮ್ಮ 
ಪ್ರಜಾರಾಜರನ್ನು ಪೀಡಿಸಿ, ಕುರ್ಚಿಯಿಂದ ಇಳಿಸಿದೆ. ನಮ್ಮ ದೇಶದ ಅರ್ಥ 
ವ್ಯವಸ್ಥೆಯನ್ನೇ ಅಲುಗಾಡಿಸುವ ಭೂಪತಿ ಇದು. ಹಿಂದೂ ಮಹಾಸಾಗರದಲ್ಲಿ 
ಹುಟ್ಟಿ ದಕ್ಷಿಣ ಗೋಳಾರ್ಧದ ವಾಯುಗೋಳದ ದ್ರವ್ಯರಾಶಿಯನ್ನೆಲ್ಲ 
ಸಾರಾಸಗಟಾಗಿ ಬಳಿದು, ಉತ್ತರ ಗೋಳಾರ್ಧಕ್ಕೆ ವರ್ಗಾಯಿಸುವ ಬಹು 
ದೊಡ್ಡ ಗುತ್ತಿಗೆದಾರ, ಕಳೆದ 60 ಮಿಲಿಯನ್ ವರ್ಷಗಳಿಂದ ನಿರಂತರವಾಗಿ 
ಭೇಟಿಕೊಡುತ್ತ, ಆಗಾಗ ಗೈರಾಗುತ್ತ ಏಷ್ಯ ಖಂಡವನ್ನೆಲ್ಲ ಆಟದ ಮನೆ 
ಮಾಡಿಕೊಂಡು ಜಗತ್ತಿನ ಶೇ . 60 ಭಾಗ ಜನಸಂದಣಿಗೆ ನೀರನ್ನೋ ಕಣ್ಣೀರನ್ನೋ 
ಎರೆದು ಪರಾರಿಯಾಗುವ ಐಲು ದೊರೆ. ಮಳೆಯ ಸರ್ವಾಧಿಕಾರಿಯಾದ 
ಈ ಹುಚ್ಚಪ್ಪನನ್ನು ಇಡೀ ಭಾರತದ ಕೃಷಿ ಅವಲಂಬಿಸಿದೆ. ಎಂದೇ ಅದರತ್ತ 
ಧ್ಯಾನ, ಅದರ ಅಧ್ಯಯನ ಎರಡೂ ಹೆಚ್ಚಿಗೆ ಸಮಯವನ್ನೇ ಬೇಡಿವೆ. 
ಭಾರತವಷ್ಟೇ ಅಲ್ಲ, ಪೂರ್ವ ಆಫ್ರಿಕದಿಂದ ತೊಡಗಿ, ಆಗೇಯ ಏಷ್ಯದವರೆಗೆ, 


ದಿವ್ಯನೇತ್ರ ° 54 


ಆಸ್ಟ್ರೇಲಿಯದಿಂದ ಹಿಡಿದು ಚೀನದವರೆಗೆ ಮಾನ್ಸೂನಿನ ಪಾರುಪತ್ಯ ಬೆಳೆದಿದೆ. 

ಏಷ್ಯದ ನೆಲ ಬೇಸಗೆಯಲ್ಲಿ ಕಾದು ಒತ್ತಡ ಇಳಿದು ಹಿಂದೂ ಮಹಾಸಾಗರದ 
ತೇವಾಂಶ ಹೊತ್ತ ಮಾರುತಗಳು ರಾಶಿ ರಾಶಿಯಾಗಿ ಪೇರಿಕೆಯಾಗಿ, ಇತ್ತ 
ಭರದಿಂದ ನುಗ್ಗಿ ಹಿಮಾಲಯಕ್ಕೆ ಗುದ್ದಿದಾಗ ಶುರುವಾಗುತ್ತದೆ ನಮ್ಮ 
ಮಾನ್ಸೂನಿನ ಮೊದಲ ಮಜಲು. ಆಗ ಚಿರಾಪುಂಜಿಯಲ್ಲಿ ಮಳೆಯನ್ನು 
ಮೀಟರುಗಳಲ್ಲಿ ಅಳೆಯಬೇಕು, ಇತ್ತ ರಾಜಸ್ತಾನದ ಮರುಭೂಮಿಯ 
ಜೈಸಲ್ಫರ್‌ನಲ್ಲಿ ಮಿಲಿಮೀಟರ್‌ನಲ್ಲಿ ಅಳೆಯಬೇಕು. 

ಭಾರತದ ಪವಮಾನ ಇಲಾಖೆಯ ಮಾಹಿತಿ ಸಂಗ್ರಹಣೆ ವಿಶ್ಲೇಷಣೆ 
ಜಗತ್ತಿನಲ್ಲೇ ಹೆಚ್ಚು ಪ್ರಶಂಸೆಗೆ ಒಳಗಾಗಿದೆ. ನಮ್ಮ ದೇಶದಲ್ಲಿ 1, 000 ಅವಲೋಕನಾ 
ಕೇಂದ್ರಗಳಿವೆ. 5,000 ಮಳೆ ಅಳೆಯುವ ಕೇಂದ್ರಗಳಿವೆ. ಕೆಲವು ರೈಲ್ವೆ ಇಲಾಖೆಯ 
ಸುಪರ್ತಿನಲ್ಲಿ ಮತ್ತೆ ಕೆಲವು ರಾಜ್ಯ ಸರ್ಕಾರದ ಉಸ್ತುವಾರಿಯಲ್ಲಿ ಕೆಲಸ 
ನಿರ್ವಹಿಸುತ್ತಿವೆ. ಇವೆಲ್ಲವೂ ಹೇಳುವುದು ಯಾವ ಜಾಗದಲ್ಲಿ, ಯಾವ 
ಪ್ರಮಾಣದಲ್ಲಿ ಮಳೆಯಾಗಿದೆ ಎಂಬುದನ್ನೇ . 16 ಅಂಶಗಳನ್ನು ಆಧರಿಸಿ ಈ 
ಮಾಹಿತಿಗಳನ್ನು ವಿಶ್ಲೇಷಿಸಿ ಮಳೆ ಮುನ್ಸೂಚನೆ ಕೊಡಲಾಗುತ್ತದೆ. ಮಾನ್ಸೂನ್ 
ಏಕೆ ಹಿಂದೆ ಮುಂದಾಯಿತು ಎಂಬುದನ್ನು ಹೇಳಲು ಮಾತ್ರ ಯಾವ 
ತಜ್ಞರಿಗೂ ಸಾಧ್ಯವಾಗಿಲ್ಲ. ಅರಳೆ ರಾಶಿಯಂತಿರುವ ಮೋಡಗಳು ಗರ್ಭ 
ಕಟ್ಟುತ್ತವೆಯೋ ಇಲ್ಲವೋ , ಭರಣಿ ಮಳೆ ಬಿದ್ದು ಧರಣಿ ತೋಯುತ್ತದೋ 
ಇಲ್ಲವೋ ಎಂದು ಮೋಡದತ್ತ ಮುಖಮಾಡಿರುವ ರೈತನಿಗೆ ಈ ಲೆಕ್ಕಾಚಾರಗಳ 
ಮೇಲೆ ಆಸ್ಥೆ ಇಲ್ಲ. ಬೇರೆ ಯಾವ ಸಂದರ್ಭದಲ್ಲೇ ಆದರೂ ಜೂಜು 
ಎನ್ನುವ ಪದಕ್ಕೆ ಅಪರಾಧ ವಿಭಾಗದಲ್ಲಿ ಸ್ಥಾನ ಸಿಕ್ಕುತ್ತದೆ. ಆದರೆ ರೈತ 
ಮಾನ್ಸೂನ್ ನೆಚ್ಚಿ ಬೆಳೆ ಬೆಳೆಯಲು ತೊಡಗುವುದು ಭಾರತದ ಮಟ್ಟಿಗೆ 
ಒಂದು ಬಗೆಯ ಜೂಜೆ. ಇದಕ್ಕೆ ಪರ್ಯಾಯ ಪದವಿಲ್ಲ. ನೀವು ಯಾವುದೇ 
ಲೆಕ್ಕಾಚಾರ ಮಾಡಿ ಈ ಹಿಂದೂ ಮಹಾಸಾಗರ ಮತ್ತು ಏಷ್ಯದ ನೆಲದ 
ನಡುವೆ ಏನೇನು ವಿನಿಮಯವಾಗುತ್ತದೆ , ಎರಡರ ನಡುವೆ ಉಷ್ಣ, ಶೈತ್ಯ . 


ಮಾನ್ಸೂನ್ ಎಂಬ ಐಲು ದೊರೆ• 55 000 


ಆದ್ರ್ರತೆ ಮತ್ತು ಒತ್ತಡ ಈ ಬಾಬತ್ತುಗಳಲ್ಲಿ ಯಾವ ಬಗೆಯ ಹೊಂದಾಣಿಕೆ 
ಇದೆ ? ಯಾವ ಸುಮುಹೂರ್ತದಲ್ಲಿ ಮಾರುತಗಳು ಹುಟ್ಟುತ್ತವೆ ಎನ್ನುವುದನ್ನು 
ಕರಾರುವಾಕ್ಕಾಗಿ ಹೇಳುವುದೇ ನೈಪುಣ್ಯಕ್ಕೆ ಸವಾಲು ಎಂದು ಜಗತ್ತಿನ ಎಲ್ಲ 
ಹವಾಮಾನ ತಜ್ಞರೇ ಒಪ್ಪಿಕೊಳ್ಳುತ್ತಾರೆ. ನಮ್ಮ ದೇಶ ಜನಾಂಗೀಯ 
ದೃಷ್ಟಿಯಿಂದಷ್ಟೇ ವೈವಿಧ್ಯಮಯ ದೇಶವಲ್ಲ. ಇಲ್ಲಿನ ನೆಲದಲ್ಲೂ ಅಪಾರ 
ವೈವಿಧ್ಯವಿದೆ. ಅತ್ತ ಚಿರಾಪುಂಜಿ ಇದ್ದಂತೆ ಇತ್ತ ಥಾರ್ ಮರುಭೂಮಿಯೂ 
ಇದೆ. ಹಿಮಾಲಯದ ಗೋಡೆಯಿದ್ದಂತೆ ದಕ್ಷಿಣದ ಪ್ರಸ್ಥಭೂಮಿಯೂ ಇದೆ. 
ಅರಣ್ಯವಿದ್ದಂತೆ ಬೆಂಗಾಡೂ ಇದೆ. ಹೀಗಾಗಿ ಮಾನ್ಸೂನ್ ಯಾವ ಭಾಗವನ್ನು 
ತಣಿಸುತ್ತದೆ , ಯಾವ ಭಾಗವನ್ನು ಮಣಿಸುತ್ತದೆ ಎಂದು ಕರಾರುವಾಕ್ಕಾಗಿ 
ಹೇಳುವುದು ತುಸು ಕಷ್ಟವೇ . ಒಂದು ಅಂಶವಂತೂ ಸ್ಪಷ್ಟ. ಮುಂಗಾರು 
ಮತ್ತು ಹಿಂಗಾರುಗಳು ಕಾಲಕ್ಕೆ ಸರಿಯಾಗಿ ಆಗದೆ ಸತಾಯಿಸುತ್ತಿರುವುದು 
ಎದುರಿಗಿರುವ ಸತ್ಯ . ಹವಾಮಾನ ಇಲಾಖೆ ನೂರು ವರ್ಷಗಳ 
ಅಂಕೆಸಂಖ್ಯೆಯಲ್ಲಿ ಸರಾಸರಿಯನ್ನು ಲೆಕ್ಕ ಹಾಕಿದರೆ ಅದು ನಮ್ಮ ನೆಲವನ್ನೇನೂ 
ತಣಿಸದು. 
- ಮಾನ್ಸೂನ್ ವಿಚಾರ ಬಂದಾಗ ಭಾರತ ಅಥವಾ ಏಷ್ಯದ ಲೆಕ್ಕಾಚಾರ 
ಮಾತ್ರ ಮಾಡಬೇಡಿ. ಸೃಷ್ಟಿಯೇ ಒಂದು ಘಟಕ ಎಂದು ಯೋಚನೆ ಮಾಡಿ 
ಎಂದು ಮಾನ್ಸೂನನ್ನು ಜಗತ್ತಿನ ವಿದ್ಯಮಾನವೆಂದು ಪರಿಗಣಿಸಿ ಆ ಹಿನ್ನೆಲೆಯಲ್ಲಿ 
ವಿಶ್ಲೇಷಣೆ ಮಾಡಿ ಎಂದು ತಜ್ಞರು ಹೇಳುತ್ತಿದ್ದಾರೆ. ಎಲ್ಲವೂ ಲೆಕ್ಕಾಚಾರದಂತೆ 
ನಡೆದು, ನಮ್ಮ ಪಠ್ಯಪುಸ್ತಕಗಳಲ್ಲಿ ಹೇಳಿರುವಂತೆ ಜೂನ್ ಮತ್ತು ಸೆಪ್ಟೆಂಬರ್ 
ನಡುವೆ ಮುಂಗಾರು ಮಾರುತ ಸಮೃದ್ಧ ಮಳೆ ತರುವುದಾದರೆ, ಅದು 
ಪ್ರತಿವರ್ಷ ಅರಬ್ಬಿ ಸಮುದ್ರದಿಂದ 7,700 ಶತಕೋಟಿ ಘನ ಮೀಟರು 
ತೇವಾಂಶವನ್ನು ಬಾಚಿಕೊಂಡು ಹಿಂಗಾರೂ ಸೇರಿದಂತೆ ಅಷ್ಟೇ ಪ್ರಮಾಣವನ್ನು 
ಏಷ್ಯ ಖಂಡದ ನೆಲದ ಮೇಲೆ ಸುರಿಯಬೇಕು. ಆದರೆ ಅದರ ಲೆಕ್ಕಾಚಾರವೇ 
ಬೇರೆ. ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸಮೃದ್ಧ ಮಳೆಯಾಗಿದೆ 


20 


ರ 


ದಿವ್ಯನೇತ್ರ ° 56 


ಎಂದು ಹೇಳಬೇಕಾದರೆ 2400 ಶತಕೋಟಿ ಘನ ಮೀಟರು ನಮ್ಮ ನೆಲದ 
ಮೇಲೆ ಬಿದ್ದಿರಬೇಕು. ಹಾಗಾಗುವುದೇ ಅಪರೂಪ. ಬಹುತೇಕ ಮಾರುತವೇ 
ತೇವಾಂಶವನ್ನು ಹೊತ್ತು ಹೋಗುತ್ತದೆ. ಶೇ . 2 ಭಾಗ ನೀರಿನ ಅಂಶವನ್ನು 
ನಮ್ಮ ನೆಲ ಹಿಡಿದಿಟ್ಟುಕೊಂಡರೂ ಸಾಕು, ಬರ ಎನ್ನುವ ಹೆಸರೇ ಇಲ್ಲವಾಗುತ್ತದೆ. 
ಆದರೆ ಅದು ಹಾಗಾಗುತ್ತಿಲ್ಲ. ವೃಕ್ಷ ಸಂಪತ್ತುಗಳ ಬೇರು ನೆಲದ ಮಣ್ಣನ್ನು 
ಹಿಡಿದಿಡುತ್ತಿಲ್ಲ. ನಮ್ಮ ಕಣ್ಣಮುಂದೇ ಬಿದ್ದ ನೀರಿನ ಶೇ . 75 ಪಾಲು ಮತ್ತೆ 
ಅದೇ ಸಾಗರದ ಪಾಲು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಕಥೆ. 
ಪಂಚಭೂತಗಳು ಮತ್ತು ಮಹಾ ಪಾತಕಗಳು 

ಪೃಥ್ವಿಯೂ ಸೇರಿದಂತೆ ಪಂಚ ಭೂತಗಳನ್ನು ಕೈಗಾರಿಕಾ ಭೂತ ದೊಡ್ಡ 
ಪ್ರಮಾಣದಲ್ಲೇ ನುಂಗುತ್ತ ಬಂದಿದೆ. ಭೂಮಿ ಮತ್ತು ಸಾಗರಗಳ ನಡುವೆ 
ಸಮತೋಲ ತಪ್ಪುತ್ತಿದೆ. ಒಂದೆಡೆ ಭೂವಾತಾವರಣ ಸೇರಿ ಭೂಮಿಯನ್ನೇ 
ಕುಲುಮೆ ಮಾಡಿರುವ ಹಸುರುಮನೆ ಅನಿಲಗಳ ದಾಳಿ - ಇವುಗಳಲ್ಲಿ 
ಕಾರ್ಬನ್ ಡೈ ಆಕ್ಸಿಡ್, ನೈಟ್ರಿಕ್ ಆಕ್ಸಿಡ್, ಕ್ಲೋರೋಫ್ಲೋರೋ ಕಾರ್ಬನ್‌ಗಳ 
ದಾಂಧಲೆ ಈ ಶತಮಾನದಲ್ಲಿ ಮಿತಿಮೀರಿ ಸಾಗಿದೆ. ಕೈಗಾರಿಕಾ ಕ್ರಾಂತಿಗೆ 
ಮೊದಲು ವಾತಾವರಣದಲ್ಲಿ 1000ಕ್ಕೆ 280 ಪಾಲು ಇದ್ದ ಈ ಅನಿಲಗಳು 
355ಕ್ಕೆ ತಲಪಿ ತಮ್ಮ ಸ್ನೇರುಗಳನ್ನು ಏರಿಸಿಕೊಳ್ಳುತ್ತಿವೆ. ಭೂಮಿಯ ತಾಪ 
ಸೋರಿಹೋಗದಂತೆ ಭದ್ರ ಕೋಟೆಯಾಗಿ ಹಿಡಿದಿಟ್ಟಿವೆ. ಇದೆಲ್ಲ ಆಗುತ್ತಿರುವುದು 
ಜಾಗತಿಕ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಇವು ತಕ್ಷಣ ತಟ್ಟದೇ ಹೋಗಬಹುದು. 
ಆದರೆ ಸುದೀರ್ಘ ಅವಧಿಯಲ್ಲಿ ಇವು ತಂತಾನೇ ಪ್ರಕಟವಾಗುತ್ತವೆ. ಆಲ್ಸ್ 
ಪರ್ವತ ಶ್ರೇಣಿಗಳಲ್ಲಿ 1850ರಿಂದೀಚೆಗೆ ಹಿಮನದಿಗಳ ಒಟ್ಟು ವ್ಯಾಪ್ತಿಯಲ್ಲಿ 
ಶೇ . 40 ಭಾಗ ಕುಗ್ಗಿದೆ. ಜಾಗತಿಕ ಉಷ್ಣತೆ 1 ಡಿಗ್ರಿ ಸೆಂ , ಹೆಚ್ಚಳವಾದರೂ 
ಸಾಕು , ಇವು ತಕ್ಷಣ ಪ್ರತಿಕ್ರಿಯಿಸುತ್ತವೆ. ಸದ್ಯದಲ್ಲಿ ಜಾಗತಿಕ ತಾಪ 
ಹೆಚ್ಚುತ್ತಿರುವುದನ್ನು ಅಳೆಯಲು ಇವನ್ನೇ ಥರ್ಮಾಮೀಟರಾಗಿ ಬಳಸಬಹುದು. 


ಮಾನ್ಸೂನ್ ಎಂಬ ಐಲು ದೊರೆ•57 


ಕ್ರಿ .ಶ . 2050ರ ಹೊತ್ತಿಗೆ ಅಲ್ಲಿನ ಹಿಮನದಿಗಳೆಲ್ಲವೂ ಶಾಶ್ವತವಾಗಿ 
ಕಣ್ಮರೆಯಾಗುತ್ತವೆಂದು ಅಂದಾಜು. ಪೆರುವಿನಲ್ಲೂ ಹಿಮನದಿಗಳದ್ದು ಇದೇ 
ಕಥೆ. ಗಂಗೋತ್ರಿ ಸೇರಿದಂತೆ ಹಿಮಾಲಯದ ಹಿಮನದಿಗಳು 1935 -96ರ 
ನಡುವೆ 1147 ಮೀಟರ್ ಹಿಂದೆ ಸರಿದಿರುವುದನ್ನು ಅಲ್ಲಿನ ಸಮೀಕ್ಷೆಗಳು 
ದೃಢಪಡಿಸಿವೆ. ನೆಲ ಜಲಗಳ ನಡುವಿನ ಉಷ್ಣತೆಯ ವಿನಿಮಯ ಏರುಪೇರಾಗಿ 
ಅವು ಮಾನ್ಸೂನ್ ಸೇರಿದಂತೆ ಭೂಹವಾಗುಣದಲ್ಲೇ ಭಾರೀ ವ್ಯತ್ಯಯ ತರುತ್ತಿವೆ. 
ಇದರ ಜೊತೆಜೊತೆಗೆ ಮಳೆ ಕಾಡುಗಳು ಕೊಡಲಿಗೆ ಬಲಿಯಾಗುತ್ತಿವೆ. 
ಜಗತ್ತಿನ ಅರಣ್ಯ ನಾಶದ ವರದಿ ಬಿಡುಗಡೆ ಮಾಡಿರುವ ವಿಶ್ವ ಅರಣ್ಯ 
ಸಮಿತಿಯ ಅಂಕೆ ಅಂಶಗಳನ್ನು ಗಮನಿಸಿದರೆ ಗಾಬರಿ ಹುಟ್ಟುತ್ತದೆ. ಬೇರೆ 
ಕೈಗಾರಿಕಾ ರಾಷ್ಟ್ರಗಳಂತಿರಲಿ, ಏಷ್ಯ ಖಂಡದಲ್ಲೇ ಕಳೆದ 8000 ವರ್ಷಗಳಲ್ಲಿ 
ಅರಣ್ಯದ ಒಟ್ಟು 70 ಭಾಗ ಕಣ್ಮರೆಯಾಗಿದೆ. ಜಗತ್ತಿನಾದ್ಯಂತ ಪ್ರತಿವರ್ಷ 
ಒಂದು ಲಕ್ಷ ಚ.ಕಿ. ಮೀ . ಕಾಡು ನಾಶವಾಗುತ್ತಿದೆ. ಕಾಡು ನಾಶಕ್ಕೂ ಮಳೆ 
ಮಾರುತಕ್ಕೂ ಇರುವ ನಂಟು ಇಂದಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗೂ 
ಗೊತ್ತು. ಕಳೆದ ಶತಮಾನದ ಪೂರ್ವಾರ್ಧದಲ್ಲೇ 100 ಕೋಟಿ ಟನ್ನು 
ಕಾರ್ಬನ್ ಡೈ ಆಕ್ಸಿಡ್‌ನ್ನು ಎಲ್ಲ ಕೈಗಾರಿಕಾ ರಾಷ್ಟ್ರಗಳು ಸೇರಿ ವಾತಾವರಣಕ್ಕೆ 
ಸೇರಿಸಿವೆ. ಇವೆಲ್ಲ ಎಲ್ಲಿ ಹೋಗಬೇಕು? ಸಾಗರವೆಂಬ ತೊಟ್ಟಿಗೆ ಇಲ್ಲವೇ 
ಭೂಮಿಯ ಫುಪ್ಪುಸವೆನ್ನಿಸಿರುವ ಅರಣ್ಯಕ್ಕೆ , ಸಾಗರದ ಪಾಡು 
ಏನಾಗಿದೆಯೆಂದರೆ ಶೀತಲ ಪರಿಸರದಲ್ಲಿ ವಿಶೇಷವಾಗಿ ಧ್ರುವಸಾಗರಗಳು 
ಕಾರ್ಬನ್ ಡೈ ಆಕ್ಸಿಡನ್ನು ಸ್ವಲ್ಪಮಟ್ಟಿಗೆ ಹೀರಬಲ್ಲವು. ಆದರೆ ಉಷ್ಣ ವಲಯಗಳಲ್ಲಿ 
ಅವು ಸಲೀಸಾಗಿ ಅದನ್ನು ಕಕ್ಕುತ್ತವೆ. ಈಗಾಗಲೇ ನಮ್ಮೆಲ್ಲ ಪಾಪದ ಇಂಗಾಲದ 
ಗಂಟನ್ನು ಮೀಥೇನ್ ರೂಪದಲ್ಲಿ ಸಾಗರಗಳು ತಳದಲ್ಲಿ ಶೇಖರಿಸಿಕೊಂಡಿವೆ. 
ಬಗ್ಗನೆ ಬರಿದಾಯಿತೋ ಭೂಮಂಡಲದಿಂದ ಜೀವಿಗಳ ಉತ್ಪಾಟನೆಗೆ ಶತಮಾನ 
ಬೇಕಾಗಿಲ್ಲ , ದಶಕಗಳೇ ಸಾಕು . ಈ ಪಾಪದ ಗಂಟನ್ನು ಅರಣ್ಯ ಬೆಳೆಸಿ 
ಕರಗಿಸಬಹುದಲ್ಲ ? ಇದೂ ಕೂಡ ನಿರೀಕ್ಷಿಸಿದ ಫಲಿತಾಂಶ ಕೊಡದು | 


ದಿವ್ಯನೇತ್ರ ° 5800000000000000000 


ಎನ್ನುತ್ತಿದ್ದಾರೆ ಸಂಶೋಧಕರು. ಏಕೆಂದರೆ ಯಾವ ನೆಲದಲ್ಲಿ ಪೋಷಕಾಂಶ 
ಹೆಚೋ ಅಂಥ ವೃಕ್ಷಗಳು ಮಾತ್ರ ಧಾರಾಳವಾಗಿ ಕಾರ್ಬನ್ ಡೈ ಆಕ್ಸಿಡನ್ನು 
ಬಳಸಿಕೊಳ್ಳಬಲ್ಲವು. 

ಈಗ್ಗೆ ಐದು ವರ್ಷಗಳ ಹಿಂದೆ ಹಿಂದೂ ಮಹಾಸಾಗರದ ಮೇಲೆ 
ಕಂಡು ಬಂದ 'ಕಂದು ಮೋಡ ಏಷ್ಯದಲ್ಲಾಗುತ್ತಿರುವ ವಾಯುಮಾಲಿನ್ಯಕ್ಕೆ 
ಕನ್ನಡಿ ಎಂದು ಜರ್ಮನಿ, ಫ್ರಾನ್ಸ್ , ಇಂಡಿಯ ಹಾಗೂ ಇತರ 
ಯೂರೋಪಿಯನ್ ವಿಜ್ಞಾನಿಗಳ ಸಮುದಾಯ ದೊಡ್ಡದಾಗೇ ದನಿ ತೆಗೆದಿತ್ತು. 
ಇಂಥ ಕಳವಳಕ್ಕೂ ಕಾರಣವಿದೆ. ಅರಣ್ಯ ಬೆಂಕಿ, ಇಂಧನದಹನ, ಸೌದೆ 
ಬಳಕೆ, ಆಟೋಮೊಬೈಲ್ ಉತ್ಸರ್ಜನೆ ಎಲ್ಲವೂ ಸೇರಿ ಗಾಳಿ 
ಅರಗಿಸಿಕೊಳ್ಳಲಾರದಷ್ಟು ಮಾಲಿನ್ಯದ ಮೋಡವಾಗೇ ಅವು ತೇಲಿದವು. ಆ 
ಮೋಡಗಳು ಎಷ್ಟು ವಿಸ್ತಾರವಾಗಿದ್ದವೆಂದರೆ ಇಡೀ ಅಮೆರಿಕ ಸಂಯುಕ್ತ 
ಸಂಸ್ಥಾನವನ್ನೇ ಅದರೊಳಗೆ ಇಡಬಹುದಾಗಿತ್ತು. ಅದರಲ್ಲಿದ್ದ ಕಾರ್ಬನ್ ಡೈ 
ಆನ್ಲೈಡ್, ಸಲ್ಪರ್ ಆಕ್ಷೆಗಳು ಹಲವುಕೋಟಿಕನ್ನಡಿಗಳನ್ನು ಆಕಾಶದಲ್ಲಿ 
ತೇಲಿ ಬಿಟ್ಟಂತೆ ಹೊಳೆಯುತ್ತಿದ್ದವು. ಇಂಥ ಮಾನವಜನಿತ ಪಾಪಗಳು 
ಏಷ್ಯದ ಹವಾಗುಣದ ಮೇಲೆ ಪ್ರಭಾವ ಬೀರದಿದ್ದಾವೆಯೆ ? ಈ ಘೋರ 
ಕೃತ್ಯಗಳೂ ಈಗ ಜಾಗತೀಕರಣಗೊಂಡಿವೆ. ಹಿಂದೆ ಭೂಕಾಲವನ್ನು ಅದರ 
ವಾಯುಗುಣ ಬದಲಾವಣೆಯನ್ನು ಯುಗಗಳ ಲೆಕ್ಕದಲ್ಲಿ ಹೇಳಲಾಗುತ್ತಿತ್ತು. 
ಈಗ ಅವನ್ನೇ ದಶಕದ ಮಾನದಂಡದಲ್ಲಿ ಹೇಳುತ್ತಿದ್ದೇವೆ. 

ಎಲ್ಲೋ ಆಗುವ ಪ್ರಕ್ಷುಬ್ದಗಳು ನಮ್ಮ ಹಿಂದೂ ಮಹಾಸಾಗರವನ್ನೇ 
ಅಲುಗಿಸುತ್ತಿವೆ. ನಮ್ಮಲ್ಲಿ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ನೆಟ್ 
ವರ್ಕಿಂಗ್ ಇದ್ದಂತೆ ಸಾಗರದಲ್ಲೂ ಉಷ್ಣ ಒತ್ತಡಗಳನ್ನು ವಿನಿಮಯ 
ಮಾಡಿಕೊಳ್ಳಲು ಹಲವಾರು ಏರ್ಪಾಡುಗಳಿವೆ - ಹಲವಾರು 
ಮಾರ್ಪಾಡುಗಳಿವೆ. ಪೆಸಿಫಿಕ್ ಸಾಗರದಲ್ಲಿ ಏಳುವ ಎಲ್ ನಿನೋ ಪ್ರವಾಹ 
ಇಂಡೋನೇಷ್ಯ ಮತ್ತು ದಕ್ಷಿಣ ಅಮೆರಿಕ ನಡುವಿನ ಸಾಗರ ಭಾಗದಲ್ಲಿ 


ಮಾನ್ಸೂನ್ ಎಂಬ ಐಲು ದೊರೆ • 59 


ಮಾರುತಗಳ ದಿಕ್ಕನ್ನೇ ಬದಲಾಯಿಸುತ್ತದೆ. ಸಾಗರ ಪ್ರವಾಹವನ್ನು ತಿರುವು 
ಮಾಡುತ್ತವೆ. ಒಂದೆಡೆ ಧಾರಾಕಾರ ಮಳೆ ಸುರಿದರೆ, ಇನ್ನೊಂದೆಡೆ ಭೀಕರ 
ಬರವನ್ನು ಸೃಷ್ಟಿಸುತ್ತದೆ. ಭಾರತದ ಮಾನ್ಸೂನ್ ಮೇಲೂ ಇದರ ಗಾಢ 
ಪ್ರಭಾವವಿದೆ ಎನ್ನುವುದನ್ನು ಇತ್ತೀಚೆಗಷ್ಟೇ ವಿಶ್ಲೇಷಿಸಲಾಗಿದೆ. ಅಲ್ಲಿ ವಾಯುಭಾರ 
ಕುಸಿದರೆ ಹಿಂದೂ ಮಹಾಸಾಗರದಲ್ಲಿ ಆಂದೋಲನವಾಗುತ್ತದೆ. 1918ರಿಂದಾಚೆಗೆ 
1987ರವರೆಗೂ ಐದು ಬಾರಿ ಭಾರತ ತೀವ್ರ ಬರ ಎದುರಿಸಿತು. ಈ ಎಲ್ 
ನಿನೋ ವಿದ್ಯಮಾನಕ್ಕೂ ಬರಕ್ಕೂ ನಿಕಟ ಸಂಬಂಧವಿದೆ ಎಂದು ಹೇಳಲಾಗುತ್ತಿದೆ. 
ಭಾರತದ ಮಾನ್ಸೂನಿನ ಚಂಚಲತೆ ಅರ್ಥಮಾಡಿಕೊಳ್ಳುವುದು ತಜ್ಞರಿಗೂ 
ಸಂಕೀರ್ಣವಾಗುತ್ತಿದೆ. ಭೂಮಿಯ ಮೇಲೆ ಎಸಗುತ್ತಿರುವ ಅಪಚಾರಗಳ 
ಲೆಕ್ಕ ಇಟ್ಟುಕೊಳ್ಳಲಾಗದಿದ್ದರೆ ಮಾನ್ಸೂನ್‌ನ ಚಂಚಲತೆಯ ಲೆಕ್ಕವೂ ನಮಗೆ 
ಸಿಗದು. ಮುನ್ಸೂಚನೆ ? ಅದು ಬೇರೆಯ ಮಾತು. 


* 


* 


* 


(ಪ್ರಜಾವಾಣಿ ಸಾಪ್ತಾಹಿಕ : ಜೂನ್ 6, 2004) 


ದಿವ್ಯನೇತ್ರ • 60 


ಮಲೇರಿಯ ನಿರ್ಮೂಲನೆಯಲ್ಲಿ 
ಡಿ. ಡಿ. ಟಿ. ವಿಫಲವಾದದ್ದೇಕೆ? 


ಈಗ್ಗೆ10 ವರ್ಷಗಳ ಹಿಂದೆಯೇ ಡಿಡಿಟಿಯನ್ನುಕೃಷಿಕ್ಷೇತ್ರದಲ್ಲಿ ನಿಷೇಧಿಸಿದ್ದರೂ ಅದರ 
ಕರಾಳ ಛಾಯೆ ಈಗಲೂ ಅನುರಣಿಸುತ್ತಿದೆ. ಕೆರೆಕುಂಟೆಗಳಲ್ಲಿ ನೀರಿನ ಮಡುವುಗಳಲ್ಲಿ 
ನಲ್ಲಿ ನೀರಿನಲ್ಲಿ ಅಷ್ಟೇಕೆ ಬಾಟಲಿ ನೀರಿನಲ್ಲೂ ಡಿಡಿಟಿ ಬಹುರಾಷ್ಟ್ರೀಯಕಂಪನಿಗಳು, 
ಸ್ವದೇಶಿಕಂಪನಿಗಳು ಎಂಬ ಭೇದತೋರದೆ ನಮ್ಮ ಆರೋಗ್ಯವನ್ನು ವಂಚಿಸಿಯೇ ಹಣ 
ಮಾಡುವ ದಂಧೆಯಲ್ಲಿ ಕೊಳವೆ ಬಾವಿಯ ನೀರು ಸುರಕ್ಷ ಎಂದು ಹೇಳಿಕೊಳ್ಳುತ್ತಲೇ 
ಬಾಟಲಿಗೆ ಅವು ತುಂಬುತ್ತ ಬಂದವು. ಲೀಟರ್ ನೀರಿನಲ್ಲಿ 0.0008 ಮಿಲಿ ಗ್ರಾಂ 
ಡಿಡಿಟಿ ಸೇರ್ಪಡೆಯಾಗಿರುವುದು ನಮ್ಮ ದೇಶದ ಮಟ್ಟಿಗೆ ಸಹ್ಯ ' ಎಂದೇ ಈ ಕಂಪನಿಗಳು 
ಭಾವಿಸಿ ಸಾರ್ವಜನಿಕರಿಗೆ ನೀರು ಕುಡಿಸಿದವು. 
ನಮ್ಮ ದೇಶ ಡಿಡಿಟಿಯ ಗುಣಮಟ್ಟದಲ್ಲಿ ಎಂದೂ ರಾಜಿ ಮಾಡಿಕೊಂಡೇ ಬಂದಿದೆ. 
ವಿಶ್ವಸಂಸ್ಥೆ ಶೇ . 75 ಸಾರತೆಯ ಡಿಡಿಟಿ ಬಳಸಬೇಕೆಂದು ಹೇಳಿದ್ದರೂ ಅದನ್ನು ನಿರ್ಲಕ್ಷಿಸಿ 
ನಾವು ಬಳಸಿದ್ದು ನಿಸ್ಸಾರ ಡಿಡಿಟಿಯನ್ನು. ಇದರಿಂದಾದ ಭೀಕರ ಪರಿಣಾಮವೆಂದರೆ 
ಈ ನಿಸ್ಸಾರ ರಾಸಾಯನಿಕಕ್ಕೆ ಸೊಳ್ಳೆಗಳು ಬರುಬರುತ್ತಾ ಒಗ್ಗಿಹೋದವು. ಸಿಂಪಡಿಸುವ 
ಪ್ರಮಾಣದಲ್ಲೂ ಒಂದು ಶಿಷ್ಟತೆಯನ್ನು ಕಾಪಾಡಿಕೊಂಡು ಬರಲಿಲ್ಲ ಚದರ ಮೀಟರ್ 
ನೆಲ ಅಥವಾ ನೀರಿನ ಮೇಲೆ ಡಿಡಿಟಿ ಪರಿಣಾಮಕಾರಿಯಾಗಬೇಕಾದರೆ 2 ಗ್ರಾಂ 
ಡಿಡಿಟಿ ಬೆರೆಸಬೇಕು. ಇಲ್ಲೂ ಚೌಕಾಸಿ . 2 ಗ್ರಾಂ ನಿಂದ 1 ಗ್ರಾಂ ಗೆ ಇಳಿಸಿದಾಗ 
ಸೊಳ್ಳೆಗಳಿಗೆ ಅದು ತಟ್ಟಲೇ ಇಲ್ಲ. 


ದೇಶಾದ್ಯಂತ ಎದ್ದಿರುವ ಭೀಕರ ಏಡ್ಸ್ ರೋಗದ ಅಲೆಯಲ್ಲಿ ಇನ್ನೂ 
ಭಾರತದಲ್ಲಿ ಮಲೇರಿಯ ಪೀಡಿತ ಪ್ರದೇಶಗಳಿವೆಯೆಂಬ ಸತ್ಯವೇ 
ಮರೆಯಾಗಿಬಿಟ್ಟಿದೆ. ಹತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಲೇರಿಯ 
ನಿರ್ಮೂಲನಕ್ಕಾಗಿಯೇ 66 , 000 ಮೆಟ್ರಿಕ್ ಟನ್ ಡಿ. ಡಿ. ಟಿ. ಯನ್ನು 
( ಡೈಕ್ಲೋರೊ ಡೈಫಿನೈಲ್ ಟ್ರೈಕೋರೋ ಈಥೇನ್) ಸಿಂಪಡಿಸಲು 
ಉದ್ದೇಶಿಸಲಾಗಿದೆ. ಮಲೇರಿಯದ ಬಿಗಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಲು 
ಭಾರತ ಇನ್ನೂ ಹೋರಾಡುತ್ತಿದೆ. ಈಗ ಸಾರ್ವಜನಿಕರ ಗಮನಕ್ಕೆ ಬಾರದ 
ಇನ್ನೊಂದು ಸಂಗತಿಯೂ ಇದೆ. ಭಾರತ ಸರ್ಕಾರ , ಜನಾರೋಗ್ಯಕ್ಕೆ 
ಖರ್ಚುಮಾಡುತ್ತಿರುವ ಹಣದ ಮೂರನೇ ಒಂದು ಪಾಲು ಮಲೇರಿಯ 
ರೋಗನಿಯಂತ್ರಣಕ್ಕೆ ಮೀಸಲು. ರಾಜ್ಯ ಮತ್ತು ಕೇಂದ್ರಗಳು ಈ ಖರ್ಚನ್ನು 
ಸಮವಾಗಿ ಹಂಚಿಕೊಳ್ಳುತ್ತವೆ. ದೇಶದ ಈಶಾನ್ಯ ರಾಜ್ಯಗಳಿಗೆ ಮಾತ್ರ ಸ್ವಲ್ಪ 
ಉದಾರನೀತಿಯನ್ನು ಅನುಸರಿಸಲಾಗುತ್ತಿದೆ. ಮೊದಲಿನಿಂದಲೂ ಮಲೇರಿಯ 
ವ್ಯಾಪಕವಾಗಿ ಹರಡಿದ್ದ ಅಲ್ಲಿನ ಗುಡ್ಡಗಾಡುಗಳಲ್ಲಿ ಅದರ ನಿಯಂತ್ರಣದ 
ಸಂಪೂರ್ಣ ಹೊಣೆಯನ್ನು ಕೇಂದ್ರ ಸರ್ಕಾರವೇ ವಹಿಸಿಕೊಂಡಿತು. ಈಗಲೂ 
ಆ ರಾಜ್ಯದ ಮೇಲೆ ಲಕ್ಷಣಗಳ ಹಳೆ ನಕ್ಷೆ ತೆರೆದರೆ, ಕೆಂಪು ಗೀಟು ಹಾಕಿ 
“ ಇದು ಮಲೇರಿಯ ಪೀಡಿತ ಪ್ರದೇಶವೆಂದು ಗುರುತಿಸಿರುವುದನ್ನು 
ಕಾಣಬಹುದು. 1953ರಲ್ಲಿ ಎಂಟು ಕೋಟಿ ಮಂದಿ ಈ ಜಾಡ್ಯಕ್ಕೆ 
ಬಲಿಯಾಗಿದ್ದರು; ಎಂಟು ಲಕ್ಷ ಮಂದಿಯನ್ನು ಇದು ಬಲಿ ತೆಗೆದುಕೊಂಡಿತ್ತು. 
ಅಲ್ಲಿಂದ ಮುಂದೆ ಮಲೇರಿಯ ಸಂಪೂರ್ಣ ನಿಯಂತ್ರಣಕ್ಕೆ ಬರಲೇ ಇಲ್ಲ. 
1971 - 72ರಲ್ಲೂ 11 ,500 ಟನ್ನು ಡಿ . ಡಿ. ಟಿ. ಯನ್ನು ಮಲೇರಿಯ 
ರೋಗಾಣುಕಾರಕ ಅನಾಫಿಲಿಸ್ ಸೊಳ್ಳೆಗಳ ನಾಶಕ್ಕಾಗಿ ಸಿಂಪಡಿಸಲಾಗಿತ್ತು. 

ವಿಶ್ವಸಂಸ್ಥೆಯ ಪರಿಸರ ಯೋಜನೆಯಡಿ ಸ್ಟಾಕ್‌ಹೋಂ ನಲ್ಲಿ 2001ರ 
ಮೇ ತಿಂಗಳಲ್ಲಿ ನಡೆದ ಸಮಾವೇಶದಲ್ಲಿ ಡಿ. ಡಿ. ಟಿ . ಸೇರಿದಂತೆ ಒಂಬತ್ತು 
ಕೀಟನಾಶಕಗಳನ್ನು ಯಾವ ದೇಶವೂ ಬಳಸದಂತೆ ನಿರ್ಬಂಧ ತರಲಾಗಿದೆ. 
ಕಳೆದ ಡಿಸೆಂಬರ್‌ನಲ್ಲಿ( 2003 ) ಜಗತ್ತಿನ ಕೀಟನಾಶಕಗಳ ಉತ್ಪಾದನೆಯಲ್ಲಿ 
ಶೇ . 60 ಭಾಗ ತಗ್ಗಿಸುವಲ್ಲಿ ವಿಶ್ವಸಂಸ್ಥೆ ಯಶಸ್ವಿಯಾಯಿತು. ಡಿ. ಡಿ. ಟಿ. 

ದಿವ್ಯನೇತ್ರ • 62 


ಮಲೇರಿಯ ಹಬ್ಬುವ ಸೊಳ್ಳೆಗಳಿಗೆ ರಾಮಬಾಣ ಎಂಬ ನಂಬಿಕೆ ಬೆಳೆಸಿತ್ತು. 
ವಿಶ್ವ ಆರೋಗ್ಯ ಸಂಸ್ಥೆ ( W .H .O .) ಕೂಡ ಕೀಟನಾಶಕಗಳ ಬಗ್ಗೆ 
ನಿರೀಕ್ಷಿಸಿದಂತೆಯೇ ಬಿಗಿ ಧೋರಣೆ ಅನುಸರಿಸಿದೆ. ಸ್ಟಾಕ್ ಹೋಂನಲ್ಲಿ 
ಅಂಗೀಕರಿಸಿರುವ ನಿರ್ಣಯವನ್ನು ಎಲ್ಲ ರಾಷ್ಟ್ರಗಳೂ ಕಟ್ಟುನಿಟ್ಟಾಗಿ 
ಪಾಲಿಸಬೇಕಾಗಿದೆ . ಡಿ. ಡಿ. ಟಿ. ಈಗ ಕೀಟನಾಶಕ ಪಟ್ಟದಿಂದ ಮಲಿನಕಾರಿ 
ಎಂಬ ಹೆಸರು ಗಳಿಸಿ ಹಿಂಬಡ್ತಿ ಪಡೆದಿದೆ. ಸಮಾವೇಶದ ಅನುಬಂಧದಲ್ಲಿ 
ಒಂದು ವಿಶೇಷ ರಿಯಾಯಿತಿ ತೋರಿಸಲಾಗಿದೆ. ಕೇವಲ ಮಾರಕ ಮಲೇರಿಯ 
ನಿಯಂತ್ರಣಕ್ಕೆ ಮಾತ್ರ ಡಿ. ಡಿ. ಟಿ. ಯನ್ನು ಬಳಸುವುದಾದರೆ ಅಂಥ ದೇಶಗಳಿಗೆ 
ಮಾತ್ರ ವಿನಾಯಿತಿ ತೋರಿಸಬಹುದು. ಡಿ. ಡಿ. ಟಿ. ಯನ್ನು ಒಳಾವರಣದಲ್ಲಿ 
ಸಿಂಪಡಿಸಲು ಮಾತ್ರ ಬಳಸಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿ ಪಡಿಸಿರುವ 
ಗುಣಮಟ್ಟವನ್ನು ಕಟ್ಟು ನಿಟ್ಟಾಗಿ ಅನುಸರಿಸಬೇಕು. ಭಾರತ ಈ ಷರತ್ತನ್ನು 
ಪೂರೈಸಬಲ್ಲದೇ ಎಂಬುದೇ ಅನುಮಾನಕ್ಕೆಡೆಗೊಟ್ಟಿದೆ. ಏಕೆಂದರೆ 
ಗುಣಮಟ್ಟದಲ್ಲಿ ನಮ್ಮ ದೇಶ ಎಂದೂ ರಾಜಿ ಮಾಡಿಕೊಂಡೇ ಬಂದಿದೆ. 
ಡಿ. ಡಿ. ಟಿ. ಸಾರತೆಯ ಮಟ್ಟವೇ ಕಳಪೆ . ವಿಶ್ವಸಂಸ್ಥೆ ಶೇ .75 ಸಾರತೆಯ 
ಡಿ. ಡಿ. ಟಿ. ಬಳಸಬೇಕೆಂದು ಹೇಳಿದ್ದರೂ ಅದನ್ನು ನಿರ್ಲಕ್ಷಿಸಿ ನಾವು ಬಳಸಿದ್ದು 
ನಿಸ್ಸಾರ ಡಿ. ಡಿ.ಟಿಯನ್ನು, ಇದರಿಂದಾದ ಭೀಕರ ಪರಿಣಾಮವೆಂದರೆ ಈ 
ನಿಸ್ಸಾರ ರಾಸಾಯನಿಕಕ್ಕೆ ಸೊಳ್ಳೆಗಳು ಬರುಬರುತ್ತಾ ಒಗ್ಗಿಹೋದವು. ಸಿಂಪಡಿಸುವ 
ಪ್ರಮಾಣದಲ್ಲೂ ಒಂದು ಶಿಷ್ಟತೆಯನ್ನು ಕಾಪಾಡಿಕೊಂಡು ಬರಲಿಲ್ಲ. ಚದರ 
ಮೀಟರ್‌ ನೆಲ ಅಥವಾ ನೀರಿನ ಮೇಲೆ ಡಿ. ಡಿ . ಟಿ . ಪರಿಣಾಮ 
ಕಾರಿಯಾಗಬೇಕಾದರೆ 2 ಗ್ರಾಂ , ಡಿ . ಡಿ. ಟಿ, ಬೆರೆಸಬೇಕು. ಇಲ್ಲೂ ಚೌಕಾಸಿ. 2 
ಗ್ರಾಂ ನಿಂದ 1 ಗ್ರಾಂ ಗೆ ಇಳಿಸಿದಾಗ ಸೊಳ್ಳೆಗಳಿಗೆ ಅದು ತಟ್ಟಲೇ ಇಲ್ಲ. 
- ಈಗ್ಗೆ 10 ವರ್ಷಗಳ ಹಿಂದೆಯೇ ಡಿ. ಡಿ. ಟಿಯನ್ನು ಕೃಷಿ ಕ್ಷೇತ್ರದಲ್ಲಿ 
ನಿಷೇಧಿಸಿದ್ದರೂ ಅದರ ಕರಾಳ ಛಾಯೆ ಈಗಲೂ ಅನುರಣಿಸುತ್ತಿದೆ. 
ಕೆರೆಕುಂಟೆಗಳಲ್ಲಿ , ನೀರಿನ ಮಡುವುಗಳಲ್ಲಿ, ನಲ್ಲಿ ನೀರಿನಲ್ಲಿ ಅಷ್ಟೇಕೆ ಬಾಟಲಿ 
ನೀರಿನಲ್ಲೂ ಡಿ. ಡಿ. ಟಿ! ಬಹು ರಾಷ್ಟ್ರೀಯ ಕಂಪನಿಗಳು , ಸ್ವದೇಶಿ ಕಂಪನಿಗಳು 
ಎಂಬ ಭೇದ ತೋರದೆ ನಮ್ಮ ಆರೋಗ್ಯವನ್ನು ವಂಚಿಸಿಯೇ ಹಣ ಮಾಡುವ 


ಮಲೇರಿಯ ನಿರ್ಮೂಲನೆ • 63 


ದಂಧೆಯಲ್ಲಿ ಕೊಳವೆ ಬಾವಿಯ ನೀರು ಸುರಕ್ಷ ಎಂದು ಹೇಳಿಕೊಳ್ಳುತ್ತಲೇ 
ಬಾಟಲಿಗೆ ಅವು ತುಂಬುತ್ತ ಬಂದವು. ಲೀಟರ್ ನೀರಿನಲ್ಲಿ 0.0008 ಮಿಲಿ 
ಗ್ರಾಂ ಡಿ. ಡಿ. ಟಿ . ಸೇರ್ಪಡೆಯಾಗಿರುವುದು ನಮ್ಮ ದೇಶದ ಮಟ್ಟಿಗೆ 'ಸಹ್ಯ ' 
ಎಂದೇ ಈ ಕಂಪನಿಗಳು ಭಾವಿಸಿ ಸಾರ್ವಜನಿಕರಿಗೆ ನೀರು ಕುಡಿಸಿದವು. 
ಭಾರತದಲ್ಲಿ ಡಿ. ಡಿ. ಟಿ. ಬಳಕೆಗೆ ಬಂದ ಪರಿ 

1944ರಲ್ಲಿ ಬ್ರಿಟನ್ ಮತ್ತು ಅಮೆರಿಕದ ರಕ್ಷಣಾ ಪಡೆಗಳು ಮೊತ್ತ 
ಮೊದಲ ಬಾರಿಗೆ ಒರಿಸ್ಸ ಮತ್ತು ಕರ್ನಾಟಕದಲ್ಲಿ ಡಿ. ಡಿ. ಟಿ. ಯನ್ನು ಸೊಳ್ಳೆಗಳ 
ನಿರ್ಮೂಲನಕ್ಕೆಂದು ಬಳಸಲು ಪ್ರಾರಂಭಿಸಿದರು. ಮಲೇರಿಯ ಭೀಕರ ರೋಗಕ್ಕೆ 
ಸೈನ್ಯದ ಶಿಬಿರಗಳು ಬಲಿಯಾಗುವ ಸಾಧ್ಯತೆ ಇತ್ತು. 1948ರಿಂದ 52ರವರೆಗೆ 
ಮಲೇರಿಯ , ದೇಶದ ನಾನಾ ಭಾಗಗಳಲ್ಲಿ, ವಿಶೇಷವಾಗಿ ಈಶಾನ್ಯ ಭಾರತದ 
ಅಸ್ಸಾಂನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಡಿತು. ಸರ್ಕಾರ ಮಲೇರಿಯ 
ನಿರ್ಮೂಲನಕ್ಕಾಗಿ ಅಷ್ಟೇ ದೊಡ್ಡ ಯೋಜನೆಯನ್ನೇ ಹಾಕಿಕೊಳ್ಳಬೇಕಾಯಿತು. 
1953ರಲ್ಲಿ ರಾಷ್ಟ್ರೀಯ ಮಲೇರಿಯ ನಿರ್ಮೂಲನಾ ಯೋಜನೆ ಜಾರಿಗೆ 
ಬಂತು. ಇದರ ಬೆನ್ನ ಹಿಂದೆಯೇ 'ಹಿಂದೂಸ್ಥಾನ್ ಇನ್‌ಸೆಕ್ಷಿಸೈಡ್ ಲಿ .' 
ಎಂಬ ಸರ್ಕಾರಿ ಸ್ವಾಮ್ಯದ ಡಿ. ಡಿ. ಟಿ. ಕಂಪನಿ ಉತ್ಪಾದನೆಗೆ ತೊಡಗಿತು. ವಿಶ್ವ 
ಆರೋಗ್ಯ ಸಂಸ್ಥೆಯ ಜೊತೆಗೆ ಕೈಜೋಡಿಸಿ , ರಾಷ್ಟ್ರೀಯ ಮಲೇರಿಯ ಉತ್ಪಾಟನೆ 
ಯೋಜನೆ ಮೊಳೆಯಿತು. 1963ರಲ್ಲೇ 75 ದಶಲಕ್ಷ ಮಂದಿ ಮಲೇರಿಯ 
ರೋಗಕ್ಕೆ ಬಲಿಯಾಗಿ, ಎಂಟು ಲಕ್ಷ ಮಂದಿ ಸತ್ತಿದ್ದರು. ರಾಷ್ಟ್ರೀಯ ಮಲೇರಿಯ 
ಉತ್ಪಾಟನೆಯ ಈ ಯೋಜನೆಯಿಂದಾಗಿ 1966ರ ಹೊತ್ತಿಗೆ ಮಲೇರಿಯಕ್ಕೆ 
1,08.394 ಬಲಿಯಾಗಿದ್ದರೂ ಒಂದೇ ಒಂದು ಸಾವಿನ ಪ್ರಕರಣವೂ 
ವರದಿಯಾಗಿರಲಿಲ್ಲ. 

ಮುಂದಿನದು ದುರಂತ ಅಧ್ಯಾಯ . ಮಲೇರಿಯ ರೋಗ ಪ್ಲಾಸ್ಕೋಡಿಯಂ 
ಎಂಬ ರೋಗಾಣುವಿನಿಂದ ಅನಾಫಿಲಿಸ್ ಸೊಳ್ಳೆಗಳ ಮೂಲಕ ಹಬ್ಬುತ್ತದೆ. 
ನಿಜ ಸಂಗತಿಯೆಂದರೆ ಅನಾಫಿಲಿಸ್ ಸೊಳ್ಳೆಗಳಲ್ಲೇ 45 ಪ್ರಭೇದಗಳಿವೆ. 
ಅವುಗಳಲ್ಲಿ ಆರು ಮಾತ್ರ ರೋಗಾಣುವಾಹಕ. ಅದರಲ್ಲೂ ಹೆಣ್ಣು ಸೊಳ್ಳೆಗಳೇ 


ಉದರ ದಿವ್ಯನೇತ್ರ ೦64 


ರೋಗ ಹರಡುವುದು. ಏಕೆಂದರೆ ಅವುಗಳ ಮೊಟ್ಟೆಗಳನ್ನು ಬೆಳೆಸಲು ರಕ್ತಪುಷ್ಟಿ 
ಬೇಕು. ಗ್ರಾಮೀಣ ಪ್ರದೇಶದ ಬಯಲು ಮತ್ತು ಮನೆಗಳಲ್ಲಿ ಅನಾಫಿಲಿಸ್ 
ಕುಲಿಸಿಫಸಿಸ್ ಎಂಬ ಪ್ರಭೇದ ಮೊದಲು ಡಿ. ಡಿ. ಟಿ . ಗೆ ಪ್ರತಿರೋಧತೋರಿಸಿತು. 
ಇದರ ಪರಿಣಾಮವೆಂದರೆ 60 -70ರ ದಶಕದಲ್ಲಿ ಸೊಳ್ಳೆಗಳು ವೃದ್ಧಿಯಾಗಿ 
ಮಲೇರಿಯ ರಾಷ್ಟ್ರಾದ್ಯಂತ ವ್ಯಾಪಿಸಿ ಉಲ್ಬಣಗೊಂಡಿತು. ಸೊಳ್ಳೆಗಳಿಗೆ 
ಇದೊಂದು ಮರು ಅವತಾರ. ವಾಸ್ತವವಾಗಿ ಮಲೇರಿಯವನ್ನು 
ಮೊದಲಿನಿಂದಲೂ ಗ್ರಾಮೀಣ ಪ್ರದೇಶದ ಕಾಯಿಲೆ ಎಂದೇ ಗುರುತಿಸಲಾಗಿತ್ತು. 
ಇದರ ನಂತರದ ಬೆಳವಣಿಗೆಯಲ್ಲಿ ನಗರಗಳು ಇವಕ್ಕೆ ಬಲಿಯಾದವು. 
ಎಂದೇ ಕೇಂದ್ರ ಸರ್ಕಾರ ನಗರ ಮಲೇರಿಯ ನಿರ್ಮೂಲನೆ ಯೋಜನೆ 
ಎಂಬ ಹೊಸ ಯೋಜನೆಯನ್ನೇ ಕಾರ್ಯರೂಪಕ್ಕೆ ತರಬೇಕಾಯಿತು. ಇಲ್ಲಿ 
ಅನಾಫಿಲಿಸ್ ಸೈಫಿನೆಸಿ ಎಂಬ ಪ್ರಭೇದದ ಉಪಟಳ, ಇವನ್ನು ನಿಯಂತ್ರಿಸಲು 
ಮನೆಮನೆಗೂ ಡಿ. ಡಿ. ಟಿ. ಸಿಂಪಡಿಸಬೇಕಾಯಿತು. ಉತ್ತರ ಮತ್ತು ದಕ್ಷಿಣ 
ರಾಜ್ಯಗಳಲ್ಲಿ ಮಲೇರಿಯ ಯಾವ ಭೌಗೋಳಿಕ ರಿಯಾಯಿತಿಯನ್ನು ತೋರದೆ 
ವ್ಯಾಪಿಸಿದ್ದರೂ ದಕ್ಷಿಣ ಭಾರತದ ಹಳ್ಳಿಗಳಲ್ಲಿ ರೋಗದ ತೀವ್ರತೆ ಕಡಿಮೆಯಾಗೇ 
ಇತ್ತು. ಅನಾಫಿಲಿಸ್ ಕ್ಯುಲಿಸಿಫೇಸ್ ಎಂಬ ಪ್ರಭೇದದ ಸಂಖ್ಯಾವೃದ್ದಿಗೆ ಇಲ್ಲಿ 
ಕಡಿವಾಣ ಬಿದ್ದಿತ್ತು. ಆದರೆ 1976ರ ಹೊತ್ತಿಗೆ ಈ ವ್ಯಾಧಿ ಮರುಕಳಿಸಿದಾಗ 
ನಿಯಂತ್ರಣಕ್ಕಾಗಿ ಡಿ. ಡಿ. ಟಿ. ಜೊತೆಗೆ ಹೆಚ್. ಸಿ.ಹೆಚ್ . ಎಂಬ ಕ್ರಿಮಿನಾಶಕವನ್ನು 
ಮಿಶ್ರಣಮಾಡಿ ಬಳಸಲಾಯಿತು. ಇನ್ನೂ ಹೆಚ್ಚಿನ ಸಾರತೆಯ ಮ್ಯಾಲಥೀಯನ್ 
ಕೀಟನಾಶಕವು ಅನಿವಾರ್ಯ ಎನ್ನುವ ಹಂತ ತಲಪಿತು. ಮಲೇರಿಯ 
ರೋಗಾಣುಗಳಾದ ಪ್ಲಾಸೋಡಿಯಂನಲ್ಲಿ ಅನೇಕ ಬಗೆಯಿವೆ. ಅದರಲ್ಲಿ 
ಒಂದು ಬಗೆ ಕ್ಲೋರೋಫಿನೈನ್‌ಗೂ ಬಗ್ಗದಷ್ಟು ನಿರೋಧತೆ ಬೆಳಸಿಕೊಂಡಿತು. 
ಇದರ ಬಿಸಿ ತಟ್ಟಿದ್ದು ಬಹುತೇಕ ಅಸ್ಸಾಂ ರಾಜ್ಯದಲ್ಲಿ . ಈಗಲೂ ನಮ್ಮ ದೇಶ 
ಮಲೇರಿಯದಿಂದ ಮುಕ್ತವಾಗಿಲ್ಲ. ಗುಜರಾತ್ , ಕರ್ನಾಟಕದಲ್ಲಿ ಗುಡಿಬಂಡೆ, 
ಬಾಗೇಪಲ್ಲಿ , ಜಾವಗಲ್ , ದೊಡ್ಡಮೇಟಿಕುರ್ಕೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳು ಆ ಸ್ಥಳಗಳಲ್ಲಿ ಮಲೇರಿಯ ಇದ್ದುದನ್ನು ವರದಿಮಾಡಿವೆ. 

ಈ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಬಗ್ಗೆ ಸ್ಪಷ್ಟ 
ನಿಲುವು ತಳೆಯಬೇಕಾಗಿದೆ. ಒಂದುವೇಳೆ ಭಾರತದ ಕೋರಿಕೆಯ ಮೇರೆಗೆ 

ಮಲೇರಿಯ ನಿರ್ಮೂಲನೆ – 65 


ವಿಶ್ವ ಆರೋಗ್ಯ ಸಂಸ್ಥೆ ಮಲೇರಿಯ ನಿರ್ಮೂಲನ ಮಾಡಲು ನಮ್ಮಲ್ಲಿ 
ಡಿ. ಡಿ. ಟಿ. ಬಳಕೆಗೆ ಅನುಮತಿ ನೀಡಲೂಬಹುದು. ಕಟ್ಟುನಿಟ್ಟಾಗಿ ಡಿ. ಡಿ. ಟಿ . ಯ 
ಗುಣಮಟ್ಟವನ್ನು ನಾವು ಉಳಿಸಿಕೊಳ್ಳಲೂ ಬಹುದು. ಪ್ರಶ್ನೆಯೆಂದರೆ ಬಹುತೇಕ 
ಎಲ್ಲ ದೇಶಗಳೂ ಡಿ. ಡಿ. ಟಿ. ಉತ್ಪಾದನೆಗೆ ಸ್ಥಗಿತಗೊಳಿಸುತ್ತಿರುವ ಈ ಹಂತದಲ್ಲಿ 
ನಮ್ಮಲ್ಲಿ ಮಲೇರಿಯ ನಿರ್ಮೂಲನೆಗೆ ಪರ್ಯಾಯ ಮಾರ್ಗಗಳಿಲ್ಲವೆ? 
ರಾಸಾಯನಿಕಗಳನ್ನು ಅಗತ್ಯ ಪ್ರಮಾಣದಲ್ಲಷ್ಟೇ ಬಳಸಿಕೊಂಡು ಗ್ರಾಮೀಣ 
ಮಟ್ಟದಲ್ಲಿ ರೈತಾಪಿ ವರ್ಗವನ್ನು ಮಲೇರಿಯ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ 
ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ಮಾಡಲು ಸಾಧ್ಯವಿಲ್ಲವೆ ? 


(ಪ್ರಜಾವಾಣಿ 16 - 01 - 2004) 


ದಿವ್ಯನೇತ್ರ • 66 


ಸುನಾಮಿ : ಕಡಲ ಹಾಲಾಹಲ 


ಇಂಡೋನೇಷ್ಯದ ' ಸುನಾಮಿ ', 
ತಂತ್ರಜ್ಞಾನಕ್ಷೇತ್ರಕ್ಕೆ ಕೋಲಾಹಲವನ್ನು 
ಜನರ ಬದುಕಿನಲ್ಲಿ ಹಾಲಾಹಲವನ್ನು 
ಉಣಿಸಿ ಹಿಂದೆ ಸರಿದಿದೆ, ಅಳುವ 
ಕಡಲಲ್ಲಿ ಮುಂದೆ ಯಾದರೂ ನಗೆ 
ಹಾಯಿದೋಣಿತೇಲಿಬರುವುದೆ ? 
ತಂತ್ರಜ್ಞರೇ ಉತ್ತರಿಸಬೇಕು. 


ಈ ಘಳಿಗೆಯಲ್ಲಿ ದಕ್ಷಿಣ ಏಷ್ಯದ ಕಡಲಿಗೂ , ಕಣ್ಣೀರಿಗೂ ಅಂಥ 
ವ್ಯತ್ಯಾಸವೇನಿಲ್ಲ . ಎರಡೂ ಉಪ್ಪ , ಯಾವುದರಲ್ಲಿ ಯಾವುದು ಬೆರೆತಿದಿದೆಯೋ 
ತಿಳಿಯದಾಗಿದೆ. ಹಿಂದೂ ಮಹಾಸಾಗರಕ್ಕೆ ಹರಿಯತ್ತಿರುವ ನದಿಗಳೆಲ್ಲ ಈಗ 
ಶೋಕ ನದಿಗಳೇ , ದಿಢೀರೆಂದು ಹುಚ್ಚೆದ್ದ ಕಡಲು ಶ್ರೀಲಂಕ , ಇಂಡಿಯಾ, 


ಥೈಲೆಂಡ್‌ಗಳ ಕಡಲ ತೀರವನ್ನೆಲ್ಲ ಬಡಿದು ಸದ್ದಿಲ್ಲದಂತೆ ಹಿಂದೆ ಸರಿದಿದೆ. 
ಸರಿಯುವಾಗಲೇ ಲಕ್ಷ ಲಕ್ಷ ಜನರನ್ನು ಹೆಣಮಾಡಿ ತಡಿಯಲ್ಲೇ ಉರುಳಿಸಿ 
ನಿಮಿಷಾರ್ಧದಲ್ಲಿ ಮರೆಯಾಗಿದೆ ನಿರುಮ್ಮಳವಾಗಿ, 

'ನಮಗೆ ಆಸ್ತಿಪಾಸ್ತಿಯ ನಷ್ಟದ ಲೆಕ್ಕ ಸಿಕ್ಕುತ್ತಿಲ್ಲ, ಹೆಣದ ಲೆಕ್ಕ ಸಿಕ್ಕುತ್ತಿಲ್ಲ ' 
ಎಂದು ವಿಶ್ವಸಂಸ್ಥೆ ಬೆಚ್ಚಿಬಿದ್ದಿದೆ. 80,000 ಹೆಣಗಳ ಲೆಕ್ಕವನ್ನು ಮಾಧ್ಯಮಗಳಿಗೆ 
ಸ್ಥಳೀಯ ರಕ್ಷಣಾ ಸಂಸ್ಥೆಗಳು ನೀಡುತ್ತಿವೆ. ಭೂವಿಜ್ಞಾನಿಗಳು ಕಂಗಾಲಾಗಿದ್ದಾರೆ; 
ಸುನಾಮಿಯ ನಂತರ ಭೂಮಿಯ ಗಿರಕಿಯ ದರವೇ ಹೆಚ್ಚಾಗಿದೆ ಎಂದು 
ಲೆಕ್ಕಹಾಕುತ್ತಿದ್ದಾರೆ. ಐ. ಆರ್.ಎಸ್. ಶ್ರೇಣಿಯ ಐದು ಉಪಗ್ರಹಗಳು ಹಗಲಿರುಳು 
ಗಗನದಲ್ಲಿ ಬೇಹುಗಾರಿಕೆ ಮಾಡುತ್ತ ಸುತ್ತುತ್ತಿದ್ದರೂ ಅವುಗಳ ಹದ್ದುಕಣ್ಣು 
ತಪ್ಪಿಸಿ ಸುನಾಮಿ ಅಲೆ ಕಡಲ ತೀರಗಳಿಗೆ ಬಡಿದುದಕ್ಕೆ ಉಪಗ್ರಹ ವಿಜ್ಞಾನಿಗಳು 
ಹಲುಬುತ್ತಿದ್ದಾರೆ. ಅಮೆರಿಕದ ಭೂವೈಜ್ಞಾನಿಕ ಸರ್ವೇ ಸಂಸ್ಥೆ * ಸುಮಾತ್ರದ 
ನೈಋತ್ಯಕ್ಕಿರುವ ಸಣ್ಣ ಪುಟ್ಟ ದ್ವೀಪಗಳ ನೆಲೆಯೇ ಬದಲಾಗಿದೆ, ಎಷ್ಟೋ 
ದ್ವೀಪಗಳು ತಮ್ಮ ಮೂಲ ನೆಲೆಯಿಂದ 20 ಮೀಟರಿನಷ್ಟು ದೂರ ಸರಿದಿವೆ. 
ಇಂಡೋನೇಷ್ಯದ ವಾಯುವ್ಯ ತುದಿಯೇ 36 ಮೀಟರುಗಳಷ್ಟು ನೈಋತ್ಯಕ್ಕೆ 
ತಿರುಚಿಕೊಂಡಿದೆ. ನೀವು ನಕ್ಷೆ ತಯಾರಿಸುವಿರಾದರೆ ಈ ಬದಲಾವಣೆಗಳನ್ನು 
ಮಾಡಿಕೊಳ್ಳಿ ಎಂದು ಇಂಡೋನೇಷ್ಯಕ್ಕೆ ಹೇಳುತ್ತಿದೆ. ಭಾರತದ ಭೂಪಟದಿಂದ 
ದಕ್ಷಿಣದ ತುದಿಯ ' ಇಂದಿರಾ ಪಾಯಿಂಟ್' ಎಂಬ ನೂರು ಚದರ ಕಿ. ಮೀ . 
ದ್ವೀಪವೇ ನಾಪತ್ತೆ, ದೇಶಾದ್ಯಂತ 200 ಭೂಕಂಪನ ಕೇಂದ್ರಗಳು ಭಾರತದ 
ದಶದಿಕ್ಕಿನಲ್ಲೂ ಇವೆ. ಇವು ಯಾವೂ ಕರಾರುವಾಕ್ಕಾಗಿ ಇಂಡೋನೇಷ್ಯದಲ್ಲಿ 
ಸುನಾಮಿ ಏಳುವುದರ ಸುಳಿವನ್ನೇ ಪಡೆಯಲಾಗಿಲ್ಲ . ಈಗ ತಂತ್ರಜ್ಞರು 
ದಿಕ್ಕೆಟ್ಟಿದ್ದಾರೆ, ಭಾನುವಾರ ಬೆಳಗ್ಗೆ 6.29ಕ್ಕೆ ಇಂಡೋನೇಷ್ಯದ ಸುಮಾತ್ರದ 
225 ಕಿ. ಮೀ . ವಾಯುವ್ಯದಲ್ಲಿ ಸಾಗರ ತಳದಿಂದ 40 ಕಿ. ಮೀ . ಭೂಗರ್ಭ 
ದೊಳಗೆ ಭೂಕಂಪನವಾಯಿತು, ಮೆಲ್ಲಮೆಲ್ಲನೆ ಕಡಲ ಅಲೆಗಳೆದ್ದು ಗಂಟೆಗೆ 
700 ಕಿ. ಮೀ . ವೇಗದಲ್ಲಿ ಗಮಿಸುತ್ತ ಜಲಪ್ರಳಯವನ್ನು ಮಾಡೇಬಿಟ್ಟವು. 
ಇಂಡಿಯ , ಥೈಲೆಂಡ್, ಶ್ರೀಲಂಕ ಒಂದೊಂದು ತೀರವೂ ಕ್ಷಣಮಾತ್ರದಲ್ಲಿ 
ನಡುಗಿಹೋದವು. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇಲ್ಲಿನ ಹೆಣಗಳನ್ನು ಲೆಕ್ಕ 


20ರ ದಿವ್ಯನೇತ್ರ • 680 


ಮಾಡುತ್ತ, ಎಲ್ಲಿ ಸಾಂಕ್ರಾಮಿಕ ಜಾಡ್ಯ ಶರವೇಗದಲ್ಲಿ ದಕ್ಷಿಣ ಏಷ್ಯದಲ್ಲಿ 
ಹರಡುತ್ತದೋ ಎಂದು ನಡುಗುತ್ತಿದೆ. ಆಸ್ತಿಪಾಸ್ತಿಗಳ ನಷ್ಟದ ಬಾಬತ್ತು 
ಲೆಕ್ಕವಿಟ್ಟವರಿಲ್ಲ. ಈ ಶತಮಾನದ ಆರಂಭದಲ್ಲೇ ದೊಡ್ಡ ದುರಂತವಾಗಿದೆ. 
ರೆಡ್ ಕ್ರಾಸ್ ಸಂಸ್ಥೆ ಹೇಳುತ್ತಿದೆ : ' ಯಾವ ಮಹಾಯುದ್ದದಲ್ಲೂ ಜೀವ 
ರಕ್ಷಣೆಗೆ ಇಷ್ಟೊಂದು ಹೋರಾಟ ಮಾಡಿದುದು ಆ ಸಂಸ್ಥೆಯ ಇತಿಹಾಸದಲ್ಲೇ 
ಇಲ್ಲ' ಎಂದು ಹಿಂದೂ ಮಹಾಸಾಗರ ತಾನು ಬೀಸಿದ್ದ ಬಲೆಯಲ್ಲಿ ಸಹಸ್ರಾರು 
ಜೀವಿಗಳನ್ನು ಹಿಡಿದು ಬುಟ್ಟಿಗೂ ಹಾಕಿಕೊಳ್ಳದೆ ತಡಿಯಲ್ಲೇ ಬಿಸುಟು ತನ್ನ 
ಕಬಂಧ ಬಾಹುವನ್ನು ಹಿಂದಕ್ಕೆ ಎಳೆದುಕೊಂಡಿದೆ. ಈಗ ಅಲ್ಲಿ ಎಂದಿನಂತೆ 
ಗಾಳಿಯ ಅಲೆಗಳು ಏಳುತ್ತಿವೆ : ಜಲಪ್ರಳಯದ ಕುರಿತು ಪುರಾಣಗಳಲ್ಲಿ 
ಓದಿದ್ದವರಿಗೆ ಪ್ರಕೃತಿಯ ಈ ಭೀಬತ್ಸ ಮುಖ ಎದುರಿಗೇ ರಾಚಿದೆ, ನಾಸ್ತಿಕರಿಗೂ 
'ಸಮುದ್ರಮಥನ' ದ ಕಲ್ಪನೆ ಬರುತ್ತಿದೆ. 
- ಸುನಾಮಿ ಎನ್ನುವ ಹೆಸರು ಕೇವಲ ಭೂವಿಜ್ಞಾನದ ಪಠ್ಯಪುಸ್ತಕಗಳ 
ಪುಟಗಳಲ್ಲಿತ್ತು. ವಿದ್ಯಾರ್ಥಿಗಳು ಪರೀಕ್ಷಗೆ ಬರೆಯಲು ಈ ಪದವನ್ನು 
ಉರುಹೊಡೆದಿದ್ದರು. ಈಗ ಅದು ಜನರ ನಾಲಗೆಯ ಮೇಲೆ ಕಹಿ ಬೇವಿನ 
ರುಚಿ ಹುಟ್ಟಿಸಿದೆ. ಎಲ್ ನಿನೋ ಎನ್ನುವುದು ಕೂಡ. ಹೀಗೆಯೇ ಪೆಸಿಫಿಕ್ 
ಸಾಗರದ ಬೆಚ್ಚನೆಯ ನೀರೆಂದು ಬಗೆದಿದ್ದ ಕಾಲವಿತ್ತು. ಅದನ್ನು ಬಾಲಕ್ರಿಸ್ತನಿಗೆ 
ಹೋಲಿಸಿದರು. ಅದು ಸಾಗರ ಸಾಗರವನ್ನೇ ಬುಡಮೇಲು ಮಾಡಲು ಹೊರಟಾಗ 
ಇಂಥ ರಕ್ಕಸನಿಗೆ ಕ್ರಿಸ್ತನ ಹೆಸರನ್ನೇಕೆಕೊಟ್ಟರೋ ಎಂದು ಕೈ ಕೈ ಹಿಸುಕಿಕೊಂಡರು. 
ಆದರೆ ಸುನಾಮಿಯ ಹೆಸರಿಗೆ ಮೂಲವೇ ಬೇರೆ. ಹೆಣ್ಣು ಮಗುವಿನ ಮುದ್ದಾದ 
ಸಂಸ್ಕೃತದ ಹೆಸರು ಎನ್ನಿಸುತ್ತದೆ ಈ ಶಬ್ದ ಕಿವಿಗೆ ಬಿದ್ದೊಡನೆ. ಆದರೆ ಯಾವ 
ಸುಗುಣವೂ ಇದಕ್ಕಿಲ್ಲ. ಜಪಾನಿನಲ್ಲಿ ಸು ಎಂದರೆ ಬಂದರು ಎಂದರ್ಥ. 
ಒಂದರ ಹಿಂದೆ ಒಂದರಂತೆ ಅಲೆಗಳ ಶ್ರೇಣಿ ಬಂದರಿಗೆ ಅಪ್ಪಳಿಸುತ್ತಿದ್ದುವು. ಅ 
ಅಲೆಗಳೇ ನಾಮಿ , 18ನೆಯ ಶತಮಾನದ ಜಪಾನಿನ ಕಲಾವಿದ ಹೊಕುಸಾಯ್ 
ಜಲವರ್ಣ ಬಳಸಿ ಆ ದೇಶದ ಹೆಸರಾಂತ ಅಗ್ನಿಪರ್ವತ ಮ್ಯೂಜಿಯಾಮವನ್ನು 
ದೊಡ್ಡ ದೊಡ್ಡ ಸುನಾಮಿ ಅಲೆಗಳು ಮುತ್ತಿದಂತೆ ಚಿತ್ರ ಬಿಡಿಸಿದ್ದ. ಅದು 
ಅವನನ್ನು ವಿಶ್ವವಿಖ್ಯಾತ ಕಲಾವಿದನ ಸ್ಥಾನಕ್ಕೆ ಏರಿಸಿತು. ಸುನಾಮಿ ಮಾತ್ರ 


ಸುನಾಮಿ : ಕಡಲ ಹಾಲಾಹಲ • 69 


ದಿನದಿಂದ ದಿನಕ್ಕೆ ಕುಖ್ಯಾತಿ ಗಳಿಸುತ್ತಲೇ ಹೋಯಿತು. ಜಪಾನಿಯರು ಅದರ 
ಲೆಕ್ಕ ಇಟ್ಟಿದ್ದಾರೆ. ಈವರೆಗೆ ಸುಮಾರು 150 ಸುನಾಮಿಗಳು ಆ ದ್ವೀಪಕ್ಕೆ 
ಅಪ್ಪಳಿಸಿ 30,000 ಜನರ ಜೀವ ಹಿಂಡಿವೆ. ಪೆಸಿಫಿಕ್ ಸಾಗರದಲ್ಲಿ ಏಳುವ 
ಸುನಾಮಿ ಅಲೆಗಳ ಶೇ . 17 ಪಾಲು ಜಪಾನಿನ ಸುತ್ತಮುತ್ತಲೇ ಏಳುತ್ತವೆ. 
ಹೀಗಾಗಿ ಆ ಪದಕ್ಕೆ ಜಾಗತಿಕ ಮಟ್ಟದಲ್ಲಿ ಚಲಾವಣೆ ಸಿಕ್ಕಿದೆ. 

ಪ್ರತಿವರ್ಷ 8 ಪರಿಮಾಣದ ( ಸುಮಾರು 400 ಪರಮಾಣು ಬಾಂಬ್ 
ಸ್ಫೋಟಿಸಿದರೆ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣಕ್ಕೆ ಸರಿಸಮವಾದ) 
ಭೂಕಂಪನ ಒಮ್ಮೆಯಾದರೂ ಈ ಭೂಮಿಯ ಮೇಲೆರಗುತ್ತದೆ. ಇದು 
ನ್ಯಾಸ್ಪಡಾಮಸ್ 16ನೇ ಶತಮಾನದಲ್ಲಿ ನುಡಿದ ಕಾಲಜ್ಞಾನದ ಮಾತುಗಳಲ್ಲ. 
ಜಗತ್ತಿನಾದ್ಯಂತ ಭೂಕಂಪನಗಳನ್ನು ಅಧ್ಯಯನ ಮಾಡಿರುವ ತಜ್ಞರು ನಮ್ಮ 
ಮುಂದಿಟ್ಟಿರುವ ವಾಸ್ತವ ಚಿತ್ರಣ . ಭೂತ- ವರ್ತಮಾನ - ಭವಿಷ್ಯತ್ ಕಾಲದ 
ಅಪಥ್ಯ ಸತ್ಯ . ಇದಕ್ಕಿಂತಲೂ ಕಡಿಮೆ ಪರಿಮಾಣದ ಸಣ್ಣ ಪುಟ್ಟ 
ಭೂನಡುಕಗಳನ್ನೆಲ್ಲ ಸೇರಿಸಿದರೆ ವರ್ಷಕ್ಕೆ ಐದು ಲಕ್ಷವಾಗಬಹುದು. ಆದರೆ 
ಎಲ್ಲವೂ ಅನರ್ಥಕಾರಿಯಲ್ಲ. ಕಳೆದ ವರ್ಷ (2003 ) ಡಿಸೆಂಬರ್ 26ರಂದು 
ಇರಾನಿನ ಬಾಮ್ ನಗರವನ್ನು ದೊಡ್ಡ ಭೂಕಂಪನ ಧ್ವಂಸಮಾಡಿತ್ತು. ಅದರಲ್ಲಿ 
41, 000 ಮಂದಿ ಸತ್ತಿದ್ದರು. ಆದರೆ ಸಾಗರ ತಳದಲ್ಲಿ ಭೂಕಂಪನವಾದರೆ 
ಅದು ಒಂದು ದೇಶಕ್ಕೆ ಸೀಮಿತವಾಗುವುದಿಲ್ಲ. ಅಲೆಗಳೆದ್ದು ಕಡಲ ತೀರಗಳನ್ನೆಲ್ಲ 
ಆಡುಂಬೋಲ ಮಾಡಿಕೊಂಡು ಜಲಪ್ರಳಯ ಮಾಡುತ್ತದೆ. 1964ರಲ್ಲಿ ಅಲಾಸ್ಕ 
ತೀರದ ಬಳಿ ಭೂಕಂಪನವಾಗಿ ಸುನಾಮಿಗಳ ದಂಡು ದಂಡೇ ಹೊರಟು 
17 ,000 ಕಿ. ಮೀ . ದೂರದಲ್ಲಿದ್ದ ಜಪಾನಿನ ಮೇಲೆ ಆಕ್ರಮಣ ಮಾಡಿದ್ದವು. 
ಹೋಳಿನ ಮೇಲೆ ಇಂಡೋನೇಷ್ಯ 

ಇಂಡೋನೇಷ್ಯ, ಏಷ್ಯ ಖಂಡದ ಆಗ್ನೆಯದಲ್ಲಿರುವ ದ್ವೀಪಸ್ತೋಮ. 
ತಟ್ಟೆಯಲ್ಲಿ ನೀರಿಟ್ಟು ಹರಿದ ಕಾಗದದ ಚೂರು ಹಾಕಿದರೆ ಕಾಣುವಂತೆ, 
ಅಲ್ಲಲ್ಲೇ ಪುಟ್ಟ ಪುಟ್ಟ 18 , 000 ದ್ವೀಪಗಳು ಸಾಗರದಲ್ಲಿವೆ. ಇವುಗಳಲ್ಲಿ 6000 
ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇದೆ. ಆದರೆ ಅಂತರಾಳದ ಕಥೆಯೇ ಬೇರೆ. 


ದಿವ್ಯನೇತ್ರ ° 70 


ಅತ್ತ ಪೆಸಿಫಿಕ್ ಸಾಗರ, ಇತ್ತ ಹಿಂದೂ ಮಹಾಸಾಗರ , ಜಲದ ಮೇಲೆ ಗಡಿ 
ಸೃಷ್ಟಿಸಿಕೊಂಡಿರದಿದ್ದರೂ ಇಂಡೋನೇಷ್ಯದ ಅಡಿಯಲ್ಲಿ ಸಾಗರ ತಳ , 
ಸೌತೆಕಾಯಿಯ ಹೋಳಿನಂತೆ ಸೀಳುಬಿಟ್ಟಿದೆ. ಇಲ್ಲಿ ಏನಾಗಿದೆಯೆಂದರೆ ಇಡೀ 
ಭಾರತ ಮತ್ತು ಆಸ್ಟ್ರೇಲಿಯ ಖಂಡವನ್ನು ಒಂದು ಹಡಗು ಹೊತ್ತು ಹೊರಟಿದೆ 
ಎಂದು ಭಾವಿಸಿದರೆ ಇಂಡೋನೇಷ್ಯ ಸೇರಿದಂತೆ ಆ ಕಡೆಯ ಸಾಗರ ತಳದ 
ಭಾಗವನ್ನು ಇನ್ನೊಂದು ಹಡಗು ಹೊತ್ತಿದೆ ಎನ್ನಬಹುದು. ಇವೆರಡೂ ತೀರ 
ಹತ್ತಿರ ಹತ್ತಿರ ಬಂದು ಗುದ್ದಾಡುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ, ಭಾರತದ 
ಕಡೆಯ ಭೂಮಿಯ ಹೋಳು ಆ ಕಡೆಯ ಹೋಳಿನ ಕೆಳಗೆ ಪ್ರತಿವರ್ಷ 4.5 
ಸೆಂ . ಮೀ . ನಷ್ಟು ಒಳಕ್ಕೆ ತೂರಿ ಅದನ್ನು ಎತ್ತಿ ಹಾಕಲು ಹೊರಟಾಗಲೆಲ್ಲ 
ಸಾಗರ ತಳದಲ್ಲಿ ಭೂಕಂಪನವಾಗುತ್ತದೆ, ಇಲ್ಲವೇ ಜ್ವಾಲಾಮುಖಿ ಏಳುತ್ತದೆ. 
ಇದರ ಪರಿಣಾಮ ಅಲ್ಲಿನ 18 ,000 ದ್ವೀಪಗಳಿಗೆ ತಟ್ಟುತ್ತದೆ. ಈ ಬಾರಿ 
ಆದದ್ದೂ ಹಾಗೆಯೇ . ಸಾಗರ ತಳದಲ್ಲಿ ಶಿಲೆ ಸರಿದು ಸುಮಾತ್ರ ದ್ವೀಪದ 
227 ಕಿ. ಮೀ . ವಾಯುವ್ಯದಲ್ಲಿ ಸಾಗರ ತಳದಲ್ಲಿ 100 ಕಿ. ಮೀ . ಉದ್ದಕ್ಕೆ 70 
ಅಗಲಕ್ಕೆ 1.50 ಕಿ. ಮೀ . ಆಳಕ್ಕೆ ನೀರು ಕುಸಿಯಿತು. ಇದು ಭೂಕಂಪನದ 
ಪರಿಣಾಮ . ಒಡನೆಯೇ ಶುರುವಾಯಿತು ಪ್ರಳಯ ಸ್ವರೂಪಿ ಅಲೆಗಳ ಸುತ್ತು. 
ಸಾಗರ ತಳ ರಬ್ಬರಿನ ಹಾಳೆಯಂತೆ ಬಳುಕಿತು, ಏರಿತು, ಇಳಿಯಿತು, ಅಲೆಗೆ 
ಚಾಲನೆ ಕೊಟ್ಟಿತು. ಸುನಾಮಿ ಹುಟ್ಟಿದ್ದು ಹೀಗೆ. ಆದರೆ ಅದು ಹುಟ್ಟಿದೊಡನೇ 
ಯಾವ ಉಪಗ್ರಹದ ಕಣ್ಣಿಗೂ ಕಾಣಿಸಲಿಲ್ಲ. ವಾಸ್ತವವಾಗಿ ಇಸ್ರೋ ಸಂಸ್ಥೆ 
ಸಮುದ್ರ ಅಲೆಗಳ ಅಧ್ಯಯನಕ್ಕಾಗಿಯೇ ಐ.ಆರ್.ಎಸ್. ಪಿ.- 4 ಎಂಬ ಸಾಗರ 
ಉಪಗ್ರಹವನ್ನು 1999 ಮೇ ತಿಂಗಳಲ್ಲೇ ಉಡಾಯಿಸಿತ್ತು. ಅದೂ ಕೂಡ 
ಸಾಗರದಲೆಗಳ ಬಣ್ಣ, ಪಾಚಿ, ಸಾಗರ ಮೇಲೈನ ಉಷ್ಣತೆ, ಗಾಳಿಯ ವೇಗ, 
ಸಾಗರದ ವಾಯುಗೋಳದ ಸ್ಥಿತಿಗತಿಗಳ ಬಗ್ಗೆ ವರದಿ ಕೊಟ್ಟಿತೇ ವಿನಾ 
ಸುನಾಮಿಯನ್ನು ಗುರುತಿಸಲು ಶಕ್ಯವಾಗಿರಲಿಲ್ಲ . ಏಕೆಂದರೆ ಸುನಾಮಿ 
ಹುಟ್ಟುವಾಗ ಆ ಸಾಗರ ಆಳದಲ್ಲಿ ಅದೇನೂ ದೊಡ್ಡ ಅಲೆಯಾಗಿ 
ಕಾಣಿಸಿಕೊಳ್ಳುವುದಿಲ್ಲ. ಹೆಚ್ಚೆಂದರೆ ಎರಡು ಮೂರು ಮೀಟರುಗಳಷ್ಟೇ ಅದರ 
ಎತ್ತರ. ನಿತ್ಯ ಗಾಳಿಯಿಂದೇಳುವ ಅಲೆಗಳಿಗೂ ಸುನಾಮಿಗಳಿಗೂ ಆ ಭಾಗದಲ್ಲಿ 


ಸುನಾಮಿ : ಕಡಲ ಹಾಲಾಹಲ •71 2022ರಂದು 


ಅಷ್ಟೇನೂ ವ್ಯತ್ಯಾಸವಿರುವುದಿಲ್ಲ. ಅಷ್ಟೇಕೆ ಸುನಾಮಿಯ ಪ್ರಾರಂಭಿಕ ಸ್ಥಿತಿಯಲ್ಲಿ 
ಹಡಗು ಅದರ ಮೇಲೆ ಹಾದುಹೋದರೂ ಮಾರ್ಗದಲ್ಲಿ ಹಡಗುಗಳೇನೂ 
ತೊನೆಯುವುದಿಲ್ಲ. ಆದರೆ ಆಳ ಭಾಗದಲ್ಲಿ ಅವುಗಳ ವೇಗ ಜೆಟ್ ವಿಮಾನವನ್ನು 
ಮೀರಿಸುತ್ತವೆ. ಗಂಟೆಗೆ 700 ಕಿ. ಮೀ . ಗೂ ಹೆಚ್ಚು ವೇಗದಲ್ಲಿ ಸಾಗುತ್ತವೆ. 
ಅವು ಸಾಗುತ್ತ ತೀರದತ್ತ ಬರುವಾಗ ನೀರಿನ ಆಳ ಕಡಿಮೆಯಾಗಿ ಅಲೆಗಳು 
ಘರ್ಷಿಸಿ ಒಂದರ ಮೇಲೆ ಒಂದು ಉರುಳಿ ಹೆಬ್ಬಲೆಯಾಗುತ್ತದೆ, ಅಲ್ಲಿ 
ಅವುಗಳ ನಿಜವಾದ ಸ್ವರೂಪ ವ್ಯಕ್ತವಾಗುತ್ತದೆ. 

ಇಂಡೋನೇಷ್ಯದಲ್ಲಿ ಎದ್ದ ಈ ಸುನಾಮಿ ಅಲೆಗಳ ಎತ್ತರ ಈ ಬಾರಿ 10 
ಮೀಟರ್ ಮುಟ್ಟಿತ್ತು. ಸಾಮಾನ್ಯವಾಗಿ ನಿತ್ಯ ಕಾಣುವ ಸಾಗರದ ಅಲೆಗಳು 
ಶೃಂಗದಿಂದ ಶೃಂಗಕ್ಕೆ ಹೆಚ್ಚೆಂದರೆ 150 ಮೀಟರ್ ಇರಬಹುದು. ಆದರೆ 
ಸುನಾಮಿ ಅಲೆಗಳ ಶೃಂಗ ಒಂದರಿಂದ ಇನ್ನೊಂದಕ್ಕೆ 100 ಕಿ. ಮೀ . 
ಇರಬಹುದು, 500 ಕಿ . ಮೀ . ಇರಬಹುದು. ಇಂಥ ದೈತ್ಯ ಅಲೆಗಳು ಸಾಗರ 
ತೀರವನ್ನು ಅಪ್ಪಳಿಸುವಾಗ ಒಂದರ ಹಿಂದೆ ಒಂದರಂತೆ ಅಲೆಗಳ ಸರಣಿಯೇ 
ಬರುತ್ತದೆ. ಮೊದಲ ಅಲೆ ಬಡಿದು ಎಷ್ಟೋ ವೇಳೆ ಮೀನೂ ಸೇರಿದಂತೆ 
ಸಹಸ್ರಾರು ಸಾಗರ ಜೀವಿಗಳನ್ನು ಎತ್ತಿ ಬಿಸುಟು ಮೊದಲಿಗಿಂತಲೂ ಹೆಚ್ಚು 
ಸಾಗರ ಹಿಂದಕ್ಕೆ ಸರಿಯುತ್ತದೆ. ನೋಡಿದರೆ ಸಾಗರದ ಹಿಂಜರಿತವೇ ಏನೋ 
ಎಂಬಂತೆ, ಕ್ಷಣಮಾತ್ರದಲ್ಲಿ ಅದರ ಬೆನ್ನ ಹಿಂದೆಯೇ ಅದಕ್ಕಿಂತಲೂ ದೈತ್ಯ 
ಅಲೆ ಬಡಿದು ತನ್ನ ಶಕ್ತಾನುಸಾರ ಭೂಭಾಗವನ್ನು ಕಬಳಿಸುತ್ತ ಬರುತ್ತದೆ. 
ಇದೇ ಇಂಡೋನೇಷ್ಯದ ಬಳಿ 1883ರಲ್ಲಿ ಕ್ರಕಟೋವ ಎಂಬ ಪುಟ್ಟ ದ್ವೀಪವೇ 
ಜ್ವಾಲಾಮುಖಿಯಾಗಿ ಸಿಡಿದು 4800 ಕಿ. ಮೀ . ದೂರದವರೆಗೂ ಸ್ಫೋಟದ 
ನಿನಾದ ಹೊರಡಿಸಿ, 11 ಕಿ. ಮೀ . ಎತ್ತರಕ್ಕೆ ಹೊಗೆಯನ್ನು ಚಿಮ್ಮಿಸಿತ್ತು. ಇದರ 
ಹಿಂದೆಯೇ 38 ಮೀಟರ್ ಸುನಾಮಿ ಅಲೆ ಎದ್ದು ಇಂಗ್ಲಿಷ್ 
ಕಡಲ್ಗಾಲುವೆಯನ್ನು ಉಕ್ಕುವಂತೆ ಮಾಡಿತ್ತು. ಕಡಲ ತೀರದಲ್ಲಿ ಲಂಗರು 
ಹಾಕಿದ್ದ ಫಿರಂಗಿ ಹಡಗನ್ನು 16 ಕಿ. ಮೀ . ದೂರದ ಕಾಡಿಗೆ ಎಸೆದಿತ್ತು . 
ಅದರಿಂದ ಸುರಿದ ಬೂದಿ ಭೂಗೋಳವನ್ನು ಮೂರು ಬಾರಿ ಪ್ರದಕ್ಷಿಣೆ 
ಹಾಕಿತ್ತು. ಆಗ ಸತ್ತವರ ಸಂಖ್ಯೆ 36,000. ಸೂರ್ಯ ರಶ್ಮಿ ತಿಂಗಳುಗಟ್ಟಲೆ 


MOOROSC000000000000000 


ದಿವನೇತ್ರ ೦72 


ದ್ವೀಪವನ್ನು ಹಾಯದೆ ಬಾನಿನ ಸೂರ್ಯ ಹಸುರು, ಕೆಂಪಾಗಿ ಕಾಣುತ್ತಿದ್ದ. 
ಇಂಡೋನೇಷ್ಯ ಅದರ ದ್ವೀಪದ ಇತಿಹಾಸದಲ್ಲಿ ಸದಾ ಇಂಥ ಭಯೋತ್ಪಾದಕರಿಗೆ 
ಒಡ್ಡಿಕೊಂಡೇ ಇದೆ. ಸುನಾಮಿಯ ಈ ಸಲದ ಹುಟ್ಟು ಆ ದೇಶಕ್ಕೆ ಎರಡನೆಯ 
ಹೆರಿಗೆ! 
- ಕಳೆದ ಡಿಸೆಂಬರ್ 26ರ ಬೆಳಗ್ಗೆ 6.29ಕ್ಕೆ ಆದ ಭೂಕಂಪನದೊಂದಿಗೆ 
ಹುಟ್ಟಿದ ಸುನಾಮಿ ಅಲೆಗಳು ಗಂಟೆಗೆ 700ಕಿ. ಮೀ . ವೇಗದಲ್ಲಿ ಧಾವಿಸುತ್ತ 
ಅತ್ತ ಥೈಲೆಂಡ್‌ನಿಂದ ಇತ್ತ ಶ್ರೀಲಂಕದವರೆಗೆ ತಮ್ಮ ಕಬಂಧ ಬಾಹು ಚಾಚುತ್ತ 
ಗುಡಿಸುತ್ತಲೇ ಹೋದವು ಜೀವರಾಶಿಯನ್ನು, ಯುಗ ಯುಗಾಂತರದಿಂದಿದ್ದ 
ಮತ್ಸರವನ್ನು ಸಾಧಿಸುವಂತೆ, ನಮ್ಮಲ್ಲಿ ಆಂಧ್ರಪ್ರದೇಶದ ಕಡಲತೀರ, ಇತ್ತ 
ಚೆನ್ನೈವರೆಗೆ ಆಗಿರುವ ಜೀವಹಾನಿ, ಆಕ್ರಂದನ ಸಮುದ್ರದ ಗರ್ಜನೆಯನ್ನೂ 
ಮೀರಿಸುವಂತಿದೆ. ನಿಸರ್ಗ ಅಯಾಚಿತವಾಗಿ ಸಾರಿದ ಈ ಯುದ್ಧದಲ್ಲಿ 
ಸಹಸ್ರ ಸಹಸ್ರ ಅಮಾಯಕರು ಬಲಿಯಾಗಿದ್ದಾರೆ. ಹೆಣಗಳನ್ನು ಈಗಷ್ಟೇ 
ಎಣಿಸಲು ಅದು ಬಿಡುವು ಕೊಟ್ಟಿದೆ. ಇಡೀ ನಮ್ಮ ಆಧುನಿಕ ತಂತ್ರಜ್ಞಾನವನ್ನೇ 
ನಿಮಿಷಾರ್ಧದಲ್ಲಿ ಗೇಲಿ ಮಾಡಿರುವ ಈ ಸುನಾಮಿ ಎಂಬ ಮಾರಿ , ಬರ, 
ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಚಂಡಮಾರುತಗಳನ್ನೂ ಮೀರಿ ಈಚಿನ 
ನೈಸರ್ಗಿಕ ವಿಕೋಪಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಕೇಳಿದೆ. ನಮ್ಮ 
ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಪರಿಹಾರದ ಮೊತ್ತದಲ್ಲಿ 
ಸಿಂಹಪಾಲನ್ನೇ ಮುಡುಪಾಗಿಡಲು ಹುಕುಂ ನೀಡಿದೆ. ಇಡೀ ದಕ್ಷಿಣ ಏಷ್ಯ 
ಈಗ ಸುನಾಮಿಯ ಕಪಿಮುಷ್ಟಿಯಲ್ಲಿ ನರಳಿದೆ. ನಮ್ಮ ತಂತ್ರಜ್ಞರು ಎಲ್ಲಿ 
ಎಡವಿದ್ದಾರೆ ? ಎಲ್ಲಿ ಮೈಮರೆತಿದ್ದಾರೆ? ಎಂಬುದರ ವಿಮರ್ಶೆ ಈಗ ನಡೆದಿದೆ. 
“ಹಿಂದೂ ಮಹಾಸಾಗರದಲ್ಲಿ ಸುನಾಮಿಗಳು ಎದ್ದದ್ದು ಇದೇ ಮೊದಲು , 
ನಾವು ಅದಕ್ಕೆ ಸಿದ್ಧರಿರಲಿಲ್ಲ ' ಎಂದು ಸಮರ್ಥಿಸಿಕೊಳ್ಳುವ ಸಿದ್ದಾಂತಿಗಳನ್ನು 
ನಿಸರ್ಗ ಈಗ ಮನ್ನಿಸುವ ಸ್ಥಿತಿಯಲ್ಲಿಲ್ಲ. ಕಳೆದ 30 ವರ್ಷಗಳಲ್ಲಿ ಯಾವೊಂದು 
ಸುನಾಮಿಗಳ ದಾಖಲೆಯೂ ನಮ್ಮ ಪಟ್ಟಿಯಲ್ಲಿಲ್ಲ ಎಂದು ನಮ್ಮ ರಾಷ್ಟ್ರೀಯ 
ಸಾಗರಾಧ್ಯಯನ ಸಂಸ್ಥೆ ತನ್ನ ಕಡತಗಳನ್ನೆಲ್ಲ ತಿರುವಿ ಹಾಕಿ ಒಂದೆಡೆ ನಮ್ಮ 
ಮುಂದಿಡುತ್ತಿದೆ. ಭಾರತೀಯ ಹವಾಮಾನ ಸಂಸ್ಥೆ ತನ್ನ ಕಒತವನ್ನೂ ಬರೆಯುತ್ತ 


ಸುನಾಮಿ : ಕಡಲ ಹಾಲಾಹಲ ೦73 


ಪಾಕಿಸ್ತಾನದ ಮೆಕ್ಯಾನ್ ಪಟ್ಟಣ 1945ರಲ್ಲಿ ಭೂಕಂಪನದಿಂದ ನಾಶವಾಗಿ 
15 ಮೀಟರ್ ಸುನಾಮಿ ಅಲೆಗಳೆದ್ದು ಅಲ್ಲಿ ಮಾಡಿದ ರಾದ್ಧಾಂತಗಳನ್ನು 
ದಾಖಲೆ ತೋರಿಸುತ್ತಿದೆ . 'ಮದ್ರಾಸ್ ಪೋರ್ಟ್ ಟ್ರಸ್ಟ್ 1941ರಲ್ಲಿ 
ಅಂಡಮಾನ್‌ನಲ್ಲಾದ ಭೂಕಂಪನ ಒಂದು ಮೀಟರ್ ಎತ್ತರದ ಅಲೆ ಏಳಿಸಿ 
ಅದು ಮದ್ರಾಸ್ ತೀರವನ್ನು ಬಡಿದದ್ದರ ಹಳೆ ಲೆಕ್ಕ ತೋರಿಸುತ್ತಿದೆ. 
ಸರಳ ಸತ್ಯ ಯಾಕೆ ಹೊಳೆಯಲಿಲ್ಲ ? 
ಈ ನೈಸರ್ಗಿಕ ವಿಕೋಪಗಳಾದಾಗಲೆಲ್ಲ ಭಾರತದ ಮಟ್ಟಿಗೆ ಬಹುತೇಕ ಅದು 
ಅಸಹಾಯಕ ಪರಿಸ್ಥಿತಿಯೇ . ಲಾತೂರು ಭೂಕಂಪನವಾದಾಗಲೂ ಗುಜರಾತಿನ 
ಭುಜ್ ಭೂಕಂಪನವಾದಾಗಲೂ ತಂತ್ರಜ್ಞರು ಅಸಹಾಯಕರಾಗಿ ಕೈಚೆಲ್ಲಿ 
ಕುಳಿತಿದ್ದರು. ದಕ್ಷಿಣ ಭಾರತ ಭೂಕಂಪನಕ್ಕೆ ತುತ್ತಾಗುವುದಿಲ್ಲವೆಂದೇ ಮೊಂಡು 
ಧೈರ್ಯ ತಳೆದಿದ್ದರು. ಆಗಲೂ ಪ್ರಕೃತಿ ನಮ್ಮ ತಂತ್ರಜ್ಞಾನವನ್ನೇ ಅಣಕಿಸಿತ್ತು. 
ಈಗಲೂ ಸುನಾಮಿ ನಮ್ಮ ತಂತ್ರಜ್ಞರನ್ನು ಗೇಲಿಮಾಡಿದೆ. ಇನ್ನೊಂದು 
ಅಲಕ್ಷ್ಯ ಕೂಡ ಈಗ ಎದ್ದು ಕಾಣುತ್ತಿದೆ . ಸುಮಾತ್ರದ ಬಳಿ ಈ ಬಾರಿ 
ಸುನಾಮಿಗಳನ್ನು ಹುಟ್ಟುಹಾಕಿದ ಭೂಕಂಪನವನ್ನು ಬಹುತೇಕ ಎಲ್ಲ ಭೂಕಂಪನ 
ಮಾಪಕಗಳೂ ದಾಖಲು ಮಾಡಿಕೊಂಡಿವೆ. ಸಾಗರದಲ್ಲಿ ಭೂಕಂಪನದಲ್ಲಿ 
ಕೇಂದ್ರವಿರುವುದನ್ನೂ ಕರಾರುವಾಕ್ಕಾಗಿ ಗಣನೆ ಮಾಡಿವೆ. ಕಂಪನದ ಪ್ರಮಾಣ 
8.9 ಎಂಬುದನ್ನೂ ಲೆಕ್ಕಹಾಕಿದೆ. ಈ ಶತಮಾನದಲ್ಲಿ ಇದು ನಾಲ್ಕನೆಯ 
ಅತಿ ದೊಡ್ಡ ಭೂಕಂಪನವೆಂದೂ ವರ್ಗೀಕರಿಸಿದೆ. ಇಷ್ಟೊಂದು ದೊಡ್ಡ 
ಪ್ರಮಾಣದ ಭೂಕಂಪನ ಸಾಗರದಲ್ಲಾದಾಗ ಅದು ಸುನಾಮಿ ಅಲೆಗಳನ್ನು 
ಏಳಿಸುತ್ತದೆಂಬ ಸರಳ ಸತ್ಯವನ್ನು ಯಾವ ವೈಜ್ಞಾನಿಕ ಸಂಸ್ಥೆಗಳೂ ವರದಿ 
ಮಾಡಲಿಲ್ಲ. ಸದಾ ಭೂಕಂಪನ, ಜ್ವಾಲಾಮುಖಿಗಳಿಂದ ತತ್ತರಿಸುತ್ತಿರುವ 
ಜಪಾನ್ ಸುನಾಮಿಗಳನ್ನು ಕುರಿತಂತೆ ಎಚ್ಚರಿಕೆ ಕೊಡಲು ಆ ಭಾಗದ 
ಸಾಗರದ ತಳವನ್ನು ಅತ್ಯಂತ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ 6.5 
ಪರಿಮಾಣದ ಭೂಕಂಪನಗಳು ಸಾಗರ ಭಾಗದಲ್ಲಿ ಎಲ್ಲೆಲ್ಲಿ ಸಂಭವಿಸಿವೆಯೋ 
ಅಂಥ ಜಾಗಗಳನ್ನು ಗುರುತಿಸಿ, ಕಂಪ್ಯೂಟರ್‌ನಲ್ಲಿ ಮಿಥ್ಯಾಸುನಾಮಿಯನ್ನು 
ಸೃಷ್ಟಿಸಿ, ಅವು ಹಾನಿಮಾಡಬಹುದಾದ ವ್ಯಾಪ್ತಿಯನ್ನು ಮೊದಲೇ ಅರಿತು 

ದಿವ್ಯನೇತ್ರ •74ರಂದು 


ದಾಖಲೆ ಮಾಡುತ್ತ ಬಂದಿವೆ. ನಿಮಿಷಾರ್ಧದಲ್ಲಿ ಜನರಿಗೆ ಎಚ್ಚರಿಕೆ ಕೊಡುವ 
ತಂತ್ರಜ್ಞಾನವನ್ನು ಸಾಧಿಸಿದೆ. ನಮ್ಮಲ್ಲಿ ಈ ಬಗೆಯ ವ್ಯವಸ್ಥೆ ಏಕಿಲ್ಲ? ಎಂದು 
ಸಾರ್ವಜನಿಕರಷ್ಟೇ ಕೇಳುತ್ತಿಲ್ಲ; ತಂತ್ರಜ್ಞಾನದ ಪರಿಣತರೂ ಕೇಳುತ್ತಿದ್ದಾರೆ. 

ಇಂಡೋನೇಷ್ಯದಲ್ಲಿ ಭೂಕಂಪನವಾಗಿ ಸುನಾಮಿ ಅಲೆಗಳನ್ನು ವಿಳಿಸಿ 
ಅವು ತೀರವನ್ನು ರಾಚುವ ಹೊತ್ತಿಗೆ ಕನಿಷ್ಠ ಮೂರು ಗಂಟೆಯ 
ಕಾಲಾವಕಾಶವನ್ನು ಅದು ಕರುಣಿಸಿತ್ತು. ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು 
ಕೊಡಲು ಇದು ಸಾಕಾಗುತ್ತಿತ್ತು. ಅಲೆಗಳು ಅಪ್ಪಳಿಸುವ ಮುನ್ನ ನಾಲ್ಕು 
ಬಾರಿ ಸುಮಾತ್ರದ ಬಳಿ ಸಾಗರ ತಳ ನಡುಗಿದೆ. ಆರು ಬಾರಿ ನಿಕೋಬಾರ್ 
ದ್ವೀಪ ಅದುರಿದೆ. ಬಂಗಾಳಕೊಲ್ಲಿಯಲ್ಲಿ ವಿಶೇಷವಾಗಿ ಅಂಡಮಾನ್ ದ್ವೀಪದ 
ಬಳಿ ನಮ್ಮ ನೌಕಾಪಡೆಯ ನೌಕೆಗಳು ಕಡಲ ತೀರವನ್ನು ಕಾಯುತ್ತಿವೆ. 
ಅವೂ ಕೂಡ ಸಾಗರದ ಬದಲಾವಣೆಯನ್ನು ವರದಿ ಮಾಡದೆ ಗಪ್‌ಚಿಪ್ 
ಆಗಿದ್ದವು. ವಿಚಿತ್ರವೆಂದರೆ ಪೆಸಿಫಿಕ್ ಸಾಗರದ ಸುನಾಮಿಗಳನ್ನು ಅಧ್ಯಯನ 
ಮಾಡುವ ಅವಲೋಕನ ಕೇಂದ್ರ ಹವಾಯ್ ದ್ವೀಪದ ಹೊನೊಲುಲುವಿನಲ್ಲಿ 
ಭೂಕಂಪನವಾದ 15 ನಿಮಿಷಗಳಲ್ಲಿಯೇ ಎಚ್ಚರಿಕೆಯ ಸಂದೇಶಗಳನ್ನು 
ಕೊಡುವು ವ್ಯವಸ್ಥೆಯಾಗಿತ್ತು. ಆ ಮಾಹಿತಿಯನ್ನು ಇಂಡೋನೇಷ್ಯಕ್ಕಾಗಲಿ, 
ಭಾರತಕ್ಕಾಗಲಿ ಅಥವಾ ಥೈಲೆಂಡ್‌ಗಾಗಲಿ, ಇಲ್ಲಿ ಶ್ರೀಲಂಕಕ್ಕಾಗಲಿ ಕೊಡಲು 
ನಮ್ಮಲ್ಲಿ ಸೂಕ್ತ ಗ್ರಾಹಕದ ವ್ಯವಸ್ಥೆಯೇ ಇರಲಿಲ್ಲ ಎಂದು ಆ ತಜ್ಞರು 
ಹಪಹಪಿಸುತ್ತಿದ್ದಾರೆ; ತಮ್ಮ ಅಸಹಾಯಕತೆಯ ಬಗ್ಗೆ ನೊಂದು ಮಾತನಾಡುತ್ತಾರೆ; 
ಗ್ರಾಹಕ ಇರದಿದ್ದರೇನಂತೆ ಬೇರೆ ಯಾವ ಮಾಧ್ಯಮಗಳೂ ಇಲ್ಲವೆ ? 
* ವಿಶ್ವಸಂಸ್ಥೆಗೆ ಇಡೀ ಭೂಗೋಳದಲ್ಲಿ ಯಾವುದೇ ಸಾಗರದಲ್ಲಿ 
ಸುನಾಮಿಗಳೆದ್ದರೂ ಅವುಗಳ ಮಾಹಿತಿ ಪಡೆಯುವ ಜಾಲವಿದೆ. ಇನ್ನೂ 
ಒಂದು ಆಶ್ಚರ್ಯದ ಸಂಗತಿ ಎಂದರೆ ಭಾರತವು ವಿಶ್ವ ಪವನ ವಿಜ್ಞಾನ 
ಸಂಸ್ಥೆಯ ಸದಸ್ಯ ರಾಷ್ಟ್ರ ಕೂಡ. ಕನಿಕರವೆಂದರೆ ಈ ಯಾವೊಂದೂ 
ಉಪಯೋಗಕ್ಕೆ ಬರಲಿಲ್ಲ. ಮಾಯಾವಿಯಾಗಿ ಎರಗಿದ ಸುನಾಮಿಗಳು ಹಿಂದೆ 
ಸರಿದ ನಂತರ ನಾವು ಒಂದು ವಿಚಾರದಲ್ಲಿ ಸಮಾಧಾನ ಪಟ್ಟುಕೊಳ್ಳಬೇಕಾಗಿದೆ. 
ಸದ್ಯ ಚೆನ್ನೈನಿಂದ 80 ಕಿ. ಮೀ . ದೂರದಲ್ಲಿರುವ ಕಲ್ಪಾಕಂನ ನ್ಯೂಕ್ಲಿಯರ್ 


ಸುನಾಮಿ : ಕಡಲ ಹಾಲಾಹಲ •75 . 


ಶಕ್ತಿ ಸ್ಥಾವರದ ಗೋಡೆಯನ್ನಷ್ಟೇ ಮುಟ್ಟಿ ಸುನಾಮಿ ಹಿಂದೆ ಸರಿದಿದೆ. 
ಇದನ್ನೂ ಕಬಳಿಸಿದ್ದರೆ ಕಲ್ಪಾಕಂ ಕೂಡ ಮತ್ತೊಂದು ಚರ್ನೋಬಿಲ್ ಆಗುತ್ತಿತ್ತೋ 
ಏನೋ . ನಮ್ಮಲ್ಲಿನ ತಂತ್ರಜ್ಞಾನದ ಕುಂದುಕೊರತೆಗಳನ್ನು ಪಟ್ಟಿಮಾಡುತ್ತಲೇ 
ಹೋಗಬಹುದು. ಪ್ರತಿಬಾರಿ ನೈಸರ್ಗಿಕ ವಿಕೋಪವಾದಾಗಲೂ ನಾವು ಇದನ್ನೇ 
ಮಾಡುತ್ತಿದ್ದೇವೆ. ಅದೇ ವೇಳೆ ಭೂಗೋಳದ ಇನ್ನೊಂದು ಭಾಗದಲ್ಲಿ 
ಏನಾಗುತ್ತಿದೆ ಎಂದು ಗಮನಿಸಿದರೆ ನಾವೆಲ್ಲಿ ಎಡವಿದ್ದೇವೆ ಎಂಬುದೂ 
ಮನದಟ್ಟಾಗುತ್ತದೆ. 
ಆಚೆ ಬದಿಯಲ್ಲಿ ಏನಾಗುತ್ತಿದೆ? 

ಭೂಮಿಯ ಮೂರನೇ ಎರಡು ಭಾಗವನ್ನು ನಾಲ್ಕು ಸಮುದ್ರಗಳು 
ಆಕ್ರಮಿಸಿವೆ. ಈ ಪೈಕಿ ಅತ್ಯಂತ ದೊಡ್ಡದು ಪೆಸಿಫಿಕ್ ಸಮುದ್ರ, ಇದು ಇಡೀ 
ಭೂಮಿಯ ಮೂರನೇ ಒಂದು ಭಾಗವನ್ನೇ ಆಕ್ರಮಿಸಿದೆ. ಒಂದೆಡೆ ಇದರ 
ಆಳ ನಮ್ಮ ಗೌರಿಶಂಕರ ಶಿಖರವನ್ನು ಮುಳುಗಿಸುವಷ್ಟಿದೆ (ಮೇರಿಯಾನ 
ಕಮರಿ ಎಂಬಲ್ಲಿ ಪೆಸಿಫಿಕ್ ಸಮುದ್ರ, 11,516 ಮೀಟರ್ ಆಳವಿದೆ). ಈ 
ಸಮುದ್ರದ ವಿಶೇಷವೆಂದರೆ ಅದರ ತಳದಲ್ಲಿ ಸಹಸ್ರಾರು ಪರ್ವತಗಳ ಮಾಲೆಯೇ 
ಇವೆ, ನೂರಾರು ಆಳ ಕಮರಿಗಳಿವೆ. ಜ್ವಾಲಾಮುಖಿಯಿಂದಾದ ದ್ವೀಪಗಳ 
ಕಮಾನುಗಳಿವೆ. ಪೆಸಿಫಿಕ್ ಸಾಗರದ ಅಂಚನ್ನು ಬೆಂಕಿಯ ವರ್ತುಲ ಎಂದೇ 
ಕರೆಯುತ್ತಾರೆ. ಸದಾ ಒಂದಲ್ಲ ಒಂದೆಡೆ ಜ್ವಾಲಾಮುಖಿ ಕೆರಳುತ್ತದೆ ಇಲ್ಲವೆ 
ಸಾಗರ ತಳ ಭೀಕರ ಭೂಕಂಪನಗಳಿಂದ ನಡುಗುತ್ತಿರುತ್ತದೆ. ಅಲಾಸ್ಕ , ಫಿಲಿಪೀನ್ಸ್, 
ಜಪಾನ್, ದಕ್ಷಿಣ ಅಮೆರಿಕದ ಮತ್ತು ಉತ್ತರ ಅಮೆರಿಕದ ಪಶ್ಚಿಮ ತೀರಗಳೆಲ್ಲ 
ಈ ಬೆಂಕಿಯ ವರ್ತುಲದ ಮೇಲೆ ನಿಂತಿವೆ. ಇದು ಸುನಾಮಿಗಳ ತೌರು. 
ಒಂದೇ ಒಂದು ದಿನದಲ್ಲಿ ಈ ಸಾಗರದ ಒಂದು ಅಂಚಿನಿಂದ ಇನ್ನೊಂದು 
ಅಂಚಿಗೆ ಈ ಹೆಬ್ಬಲೆಗಳು ಪ್ರವಹಿಸಬಲ್ಲವು. 

ಏಪ್ರಿಲ್ 1, 1946 ಮೂರ್ಖರ ದಿನ. 115 ಮೀಟರ್ ಎತ್ತರದ ಅಲಾಸ್ಕದ 
ದೀಪಸ್ತಂಭ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ 150 ಮಂದಿಯನ್ನು ಅಷ್ಟೇ 
ಎತ್ತರದ ಅಲೆಯೊಂದು ಬಡಿದು ಉರುಳಿಸಿ ದೀಪಸ್ತಂಭದ ನೆಲೆಯೂ 


ದಿವ್ಯನೇತ್ರ • 76 


ಸಿಗದೆ, ಕೆಲಸಗಾರರ ಹಣವೂ ಸಿಗದೆ ಇಡೀ ಅಲಾಸ್ಕ ತತ್ತರಿಸುವಂತೆ ಮಾಡಿತು. 
ಸುನಾಮಿ ಹುಟ್ಟಿದ ಐದು ಗಂಟೆಯೊಳಗೆ ಅದು ಹವಾಯಿ ದ್ವೀಪದ ಮೇಲೂ 
ಎರಗಿತ್ತು. ಎಂಟು ಮೀಟರ್ ಎತ್ತರದ ಅಲೆಗಳು ಎಲ್ಲೂ ತಮ್ಮ ಎತ್ತರವನ್ನು 
ಕಳೆದುಕೊಳ್ಳದೆಯೇ ಅತಿಕ್ರಮಿಸಿದ್ದವು. ಹವಾಯಿ ದ್ವೀಪದಲ್ಲಿ ಸತ್ತವರ ಸಂಖ್ಯೆ 
96, ಇದಿಷ್ಟೇ ಸಾಕಾಗಿತ್ತು ಎಚ್ಚರಿಕೆ ಕೊಡಲು. ಅಮೆರಿಕ ಸೇರಿದಂತೆ ಪದೇ 
ಪದೇ ಸುನಾಮಿಯ ದಾಳಿಗೊಳಗಾಗಿದ್ದ 26 ರಾಷ್ಟ್ರಗಳು ಪೆಸಿಫಿಕ್ ಸಾಗರದ 
ಸುನಾಮಿ ಎಚ್ಚರಿಕೆಯ ಒಕ್ಕೂಟವನ್ನು 1948ರಲ್ಲಿ ಸ್ಥಾಪಿಸಿದವು. ಇದು ಹವಾಯಿ 
ದ್ವೀಪದ ಹೊನೊಲುಲು ಎಂಬಲ್ಲಿದೆ. ಅಸ್ತಿತ್ವಕ್ಕೆ ಬಂದಾಗಿನಿಂದ ಅದು ಪೆಸಿಫಿಕ್ 
ಸಾಗರದ ಸುನಾಮಿಗಳನ್ನು ಕುರಿತಂತೆ ಸದಸ್ಯ ರಾಷ್ಟ್ರಗಳಿಗೆ 20 ಬಾರಿ ಖಚಿತ 
ಎಚ್ಚರಿಕೆಯನ್ನು ನೀಡಿದೆ. ಈವರೆಗೆ ಪೆಸಿಫಿಕ್ ಸಾಗರದಲ್ಲಿ ಎದ್ದ 800 
ಸುನಾಮಿಗಳ ಪೂರ್ವಾಪರಗಳನ್ನೆಲ್ಲ ದಾಖಲಿಸಿದೆ. 1960ರಲ್ಲಿ ಮಾತ್ರ 
ಹವಾಯಿಯ ಹೀಲೋ ನಗರದಲ್ಲಿ 61 ಜನ ಸುನಾಮಿಯಿಂದ ಸತ್ತರು. 
ಅದೂ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಈ ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟ 
ಮರುಘಳಿಗೆಯೇ ಅದಮ್ಯ ಕುತೂಹಲ ತಾಳದೆ ಸುನಾಮಿಯನ್ನು ಕಣ್ಣಾರೆ 
ಕಾಣಲು ತೀರದಲ್ಲಿ ಆ ಜನ ಕಾದಿದ್ದರು. ಅವರು ನೋಡುನೋಡುತ್ತಿದ್ದಂತೆಯೇ 
ಅಲೆಗಳ ಪಾಲಾದರು. ಈ ಒಕ್ಕೂಟ ಏನು ಮಾಡಿದೆ ಎಂದರೆ ಈ ಸದಸ್ಯ 
- ರಾಷ್ಟ್ರಗಳ ಮಿತಿಯಲ್ಲಿ ಅಲೆಗಳ ಮೇಲೆ ತೇಲುವಂಥ ಟೈಡ್ ಗೇಜುಗಳನ್ನಿಟ್ಟಿದೆ. 
ಇಂಥವು ನೂರು ಗೇಜ್‌ಗಳು ಈಗ ಸಾಗರದಲ್ಲಿ ತೇಲುತ್ತಲೇ ಅಲೆಗಳ 
ಸ್ವರೂಪವನ್ನು ಅಳೆದು ಅವು ವರದಿಮಾಡುತ್ತವೆ. ಭೂಕಂಪನವಾದೊಡನೆ 
ಅದನ್ನು ದಾಖಲಿಸಲು ಪ್ರತ್ಯೇಕ ಕಂಪನ ಮಾಪಕ ಜಾಲಗಳಿವೆ. ಕಂಪ್ಯೂಟರ್ 
ಮಾಡೆಲ್ ನೆರವಿನಿಂದ ಯಾವ ಭಾಗ ಎಷ್ಟು ಹಾನಿಗೊಳಗಾಗಬಹುದು 
ಎಂದು ಅಂದಾಜುಮಾಡುವ ಅನುಕೂಲವಿದೆ. ಅನಂತರ ಇದಲ್ಲದೆ ನ್ಯಾಷನಲ್ 
ಒಷಿಯಾನಿಕ್ ಅಂಡ್ ಅಟ್ಮಾಸ್ಪಿಯರ್ ಅಡ್ಮಿನಿಸ್ಟ್ರೇಷನ್ ಎಂಬ 
ಇನ್ನೊಂದು ಕೂಟ ಪೆಸಿಫಿಕ್ ಸಾಗರದಲ್ಲಿ ಆರು ಕಿಲೋ ಮೀಟರ್ ಆಳದಲ್ಲಿ 
ಏಳು ಕಡೆ ಒತ್ತಡ ಮಾಪಕಗಳನ್ನಿಟ್ಟಿದೆ. ಇವುಗಳ ಒಂದೊಂದರ ಬೆಲೆ 


ಸುನಾಮಿ : ಕಡಲ ಹಾಲಾಹಲ •77 


, 


2 ,50,000 ಡಾಲರ್. ( ಈಗ ಕರ್ನಾಟಕ ಸರ್ಕಾರ ಸುನಾಮಿ ಅವಾಂತರಕ್ಕೆ 
ಪರಿಹಾರವೆಂದು ಕೊಟ್ಟಿರುವ ಐದು ಕೋಟಿ ರೂಪಾಯಿಗಳಲ್ಲಿ ಇಂಥ 
ನಾಲ್ಕು ಗ್ರಾಹಕಗಳನ್ನು ಕೊಂಡುಕೊಳ್ಳಬಹುದು). ಇವು ಎಷ್ಟು 
ಸೂಕ್ಷ್ಮವಾಗಿವೆಯೆಂದರೆ ಸಾಗರ ತಳದಲ್ಲಿ ಕೆಲವು ಮಿ .ಮೀಟರ್‌ನಷ್ಟು 
ಬದಲಾವಣೆಯಾದರೂ ಅವು ಗೇಜ್‌ಗಳಿಗೆ ವರದಿ ಮಾಡುತ್ತವೆ. ಈ 
ಸಂಜ್ಞೆಗಳನ್ನು ಉಪಗ್ರಹಗಳಿಗೆ ರವಾನಿಸುವ ವ್ಯವಸ್ಥೆ ಇದೆ. ಭೂಕಂಪನವಾಗಿ 
ಸುನಾಮಿಯನ್ನು ಸೃಷ್ಟಿಸಿದೆ ಎಂದು ಗೇಜ್‌ಗಳಿಂದ ಖಚಿತವಾದ ನಂತರವಷ್ಟೇ 
ಸಾರ್ವಜನಿಕರಿಗೆ ಮತ್ತು ರಕ್ಷಣಾ ವ್ಯವಸ್ಥೆಯ ಘಟಕಗಳಿಗೆ ಸಂದೇಶ ಕಳಿಸುವ 
ವ್ಯವಸ್ಥೆ ಇದೆ. ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಲು ಮಧ್ಯಮ ಆವೃತ್ತಿಯ , 
ಅತ್ಯುಚ್ಚ ಆವೃತ್ತಿಯ ರೇಡಿಯೋ ಬಳಸುತ್ತಾರೆ. ಬುಲೆಟಿನ್ ಹಂಚುತ್ತಾರೆ. 
ನಮ್ಮಲ್ಲಿ ಟೆಲಿಫೋನ್ ಡೈರೆಕ್ಟರಿಯ ಮುಖಪುಟದಲ್ಲಿ ಆಸ್ಪತ್ರೆ, ಪೋಲಿಸ್ , 
ಆಂಬ್ಯುಲೆನ್ಸ್, ಟ್ರಾಫಿಕ್ ಕುರಿತು ದೂರವಾಣಿ ಸಂಖ್ಯೆ ಕೊಡುವಂತೆ ಅಲ್ಲಿ 
ಸುನಾಮಿ ಕುರಿತು ತುರ್ತಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ | 
ಇರುತ್ತದೆ. ಅಲ್ಲದೆ ಪ್ರತಿ ಶುಕ್ರವಾರ ಒಂದರಿಂದ ಮೂರು ಗಂಟೆಯವರೆಗೆ 
ಸಾರ್ವಜನಿಕರಿಗೆ ಈ ಹೊನೊಲುಲುವಿನ ಈ ಕೇಂದ್ರಕ್ಕೆ ಭೇಟಿ ಕೊಡಲು 
ಅವಕಾಶವಿದೆ. ಸಾರ್ವಜನಿಕರಿಗೆ ತಿಳಿವಳಿಕೆ ಕೊಡಲೆಂದೇ ಅಲ್ಲಿ ಪ್ರತ್ಯೇಕ 
ಏರ್ಪಾಟಿದೆ. ತಂತ್ರಜ್ಞರು ಸುನಾಮಿ ಕುರಿತು ಮಾಡುವ ಎಲ್ಲ ಬಗೆಯ 
ವಿಶ್ಲೇಷಣೆಗಳನ್ನು ಕಣ್ಣಾರೆ ನೋಡಬಹುದು. ಮುಖಾಮುಖಿಯಾಗಿ ಅನೇಕ 
ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದು. ನಮ್ಮಲ್ಲಿ? ಸರ್ಕಾರಿ ರಜೆಗಳೆಂದರೆ 
ಭೂಕಂಪನ ಮಾಪಕಗಳಿಗೂ ಬಿಡುವು! ಎಂಥ ಪರಿಹಾಸ- ಎಂಥ ಆಲಸ್ಯ ? 
ಇನ್ನಾದರೂ ಬದುಕಬೇಕು 

ಅಲಾಸ್ಕ, ಬ್ರಿಟಿಷ್ ಕೊಲಂಬಿಯ, ವಾಷಿಂಗ್ಟನ್‌ , ಒರೆಗಾನ್ ಮತ್ತು 
ಕ್ಯಾಲಿಫೋರ್ನಿಯ ಭಾಗಗಳಲ್ಲಿ ಸುನಾಮಿಯ ಎಚ್ಚರಿಕೆಯನ್ನು ಕೊಡಲೆಂದು. 
ಅಲಾಸ್ಕದ ಪಾಮರ್ ಎಂಬಲ್ಲಿ ಇನ್ನೊಂದು ಒಕ್ಕೂಟವಿದೆ. ಇದು ವರ್ಷದ 
365 ದಿನವೂ ಕೆಲಸ ಮಾಡುತ್ತದೆ. ಮಾಹಿತಿ ಸ್ಫೋಟನೆಯಾಗಿರುವ ಈ 

ಯಾರ ದಿವ್ಯನೇತ್ರ •78 


ಯುಗದಲ್ಲಿ ಇಡೀ ಭೂಗೋಳವೇ ಗ್ರಾಮವಾಗಿದೆ ಎಂದು ಅದೇ ಹಳಸು 
ಮಾತನಾಡುತ್ತ ತಂತ್ರಜ್ಞರು ಎದೆ ಬೀಗುತ್ತಿರುವಾಗ ಕೊನೆಯ ಪಕ್ಷ ಮಾನವೀಯ 
ದೃಷ್ಟಿಯಿಂದ ಈ ಸಂಸ್ಥೆಗಳೇಕೆ ಶ್ರೀಲಂಕ , ಭಾರತ, ಥೈಲೆಂಡ್, ಇಂಡೋನೇಷ್ಯ 
ಇವುಗಳಲ್ಲಿ ಯಾವೊಂದಕ್ಕೂ ಎಚ್ಚರಿಕೆಯ ಸಂದೇಶವನ್ನು ನೀಡಲಿಲ್ಲ ? ಈ 
ಸುನಾಮಿಯ ಅವಾಂತರ ಅದು ಹುಟ್ಟಿದ ಜಾಗದಿಂದ 6500 ಕಿ. ಮೀ 
ದೂರದಲ್ಲಿರುವ ಸುಮಾಲಿಯಕ್ಕೂ ಬಡಿದಿದೆ. ಸೀಷೆಲ್‌ಗೂ ಅದರ ಕಬಂಧ 
ಬಾಹುವನ್ನು ಚಾಚಿದೆ. ಸುನಾಮಿಯ ಬರುವನ್ನು ನಾವು ಈ ಎಲ್ಲ ರಾಷ್ಟ್ರಗಳಿಗೂ 
ತಿಳಿಸಬಹುದಿತ್ತು. ಆದರೆ ಆ ಗ್ರಾಹಕಗಳ ವ್ಯವಸ್ಥೆ ಈ ಒಂದೂ ದೇಶದಲ್ಲಿಲ್ಲ. 
ಇಂಡೋನೇಷ್ಯಕ್ಕೆ ಹೇಗೋ ಸಂದೇಶ ಕೊಟ್ಟೆವು ಅದು ತಲಪಿತೋ ಇಲ್ಲವೋ 
ಎಂದೂ ತಿಳಿಯದು ಎಂದು ಹತಾಶೆಯನ್ನು ವ್ಯಕ್ತಪಡಿಸಿದೆ ಆ ಒಕ್ಕೂಟ. 
ಇದೀಗ ಭಾರತ ಆ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಲು ಹೊರಟಿದೆ. ಸುನಾಮಿ 
ಎಂಬ ಹೊಸ ಪೀಡೆ ಅನಿವಾರ್ಯ ಎಂಬುದನ್ನು ಒಪ್ಪಿಕೊಂಡಿದೆ. ಆದರೆ 
ತಂತ್ರಜ್ಞರು ಇಷ್ಟೇ ಸಾಲದು ಎನ್ನುತ್ತಿದ್ದಾರೆ. ನಮ್ಮಲ್ಲಿ 200 ಭೂಕಂಪನ 
ಮಾಪಕ ಕೇಂದ್ರಗಳಿವೆ. ಅವುಗಳಲ್ಲಿ 58 ಕೇಂದ್ರಗಳನ್ನು ಭಾರತೀಯ ಪವನ 
ವಿಜ್ಞಾನ ಇಲಾಖೆ ನಿರ್ವಹಿಸುತ್ತಿದೆ. ವಾಸ್ತವವಾಗಿ ಇದು ನಿರ್ವಹಿಸುತ್ತಿರುವ 
17 ಕೇಂದ್ರಗಳಲ್ಲಿ ಮಾತ್ರ ಸಂಪರ್ಕಜಾಲ ವ್ಯವಸ್ಥೆಗೆ ತೊಡಗಿಸಿ ಡಿಜಿಟಲ್ 
ತಂತ್ರಜ್ಞಾನದಿಂದ ಮಾಹಿತಿಯನ್ನು ವಿಶ್ಲೇಷಿಸಲಾಗುತ್ತಿದೆ. ಉಳಿದವು 
ಓಬೀರಾಯನ ಕಾಲದವು. ಈಗ ಅಂಡಮಾನ್‌ನ ಪೋರ್ಟ್ಭೇರ್‌ನಲ್ಲಿರುವುದು 
ಕೂಡ ಜಮಾನ ಕಾಲದ್ದು ಎನ್ನುತ್ತಾರೆ ಸ್ವತಃ ತಂತ್ರಜ್ಞರೇ , ಈಗ ಹೆಚ್ಚು 
ನಿಖರವಾದ ಮಾಹಿತಿ ವಿಶ್ಲೇಷಣೆ ಮಾಡಬೇಕೆಂದರೆ ಮೊದಲು ಈ ಎಲ್ಲ 
ಕೇಂದ್ರಗಳನ್ನು ಡಿಜಿಟಲ್ ದರ್ಜೆಗೆ ಏರಿಸಿ ಎನ್ನುತ್ತಿದ್ದಾರೆ. ಸುನಾಮಿ ಕುರಿತಂತೆ 
ಭಾರತ ಸರ್ಕಾರದ ಆಶ್ರಯದಲ್ಲಿರುವ ಎಲ್ಲ ಸಂಸ್ಥೆಗಳೂ ಒಂದಾಗಬೇಕಾಗಿದೆ. 
ಅದೂ ಪವನ ವಿಜ್ಞಾನ ಇಲಾಖೆ ಇರಬಹುದು, ಭೂವೈಜ್ಞಾನಿಕ ಸರ್ವೇ 
ಇರಬಹುದು, ಭೂಭೌತ ವಿಜ್ಞಾನದ ಕೇಂದ್ರಗಳಿರಬಹುದು, ಸಾಗರಾಧ್ಯಯನ 
ಸಂಸ್ಥೆ ಇರಬಹುದು, ಇಸ್ರೋ ಇರಬಹುದು, ಅವುಗಳ ಒಟ್ಟು ಸಂಶೋಧನೆ 
ಈಗ ಸಮಾಜಮುಖಿಯಾಗಬೇಕಾಗಿದೆ. 


ಸುನಾಮಿ : ಕಡಲ ಹಾಲಾಹಲ ೦79 20 ರಂದು 


ಸುಮಾತ್ರದ ಸುನಾಮಿ ಸದ್ಯಕ್ಕೆ ತಂತ್ರಜ್ಞಾನ ಕ್ಷೇತ್ರಕ್ಕೆ ಕೋಲಾಹಲವನ್ನೂ ನಮ್ಮ 
ಸಮುದ್ರವಾಸಿಗಳ ಬದುಕಿನಲ್ಲಿ ಹಲಾಹಲವನ್ನು ಉಣಿಸಿ ಹಿಂದೆ ಸರಿದಿದೆ. ಈ 
ಆಘಾತ ತಟ್ಟಿಕೊಳ್ಳಲು ಇನ್ನೂ ಹಲವಾರು ವರ್ಷಗಳು ಬೇಕೇನೋ . ಅಳುವ 
ಕಡಲಲ್ಲಿ ನಗೆಯ ಹಾಯಿ ದೋಣಿತೇಲಿ ಬರುವುದೆ? ತಂತ್ರಜ್ಞರೇ ಉತ್ತರಿಸಬೇಕು. 


( ಸುಧಾ: ಜನವರಿ 13 , 2005) 


ಟಿಪ್ಪಣೆ -1 
ಇಂಡೋನೇಷ್ಯ ಸುನಾಮಿ ಎಷ್ಟು ದೈತ್ಯ ? 
ಇಂಡೋನೇಷ್ಯದ ಸುನಾಮಿ ಭಾರತ,ಶ್ರೀಲಂಕ, ಥೈಲೆಂಡ್ ಮತ್ತು ಇಂಡೋನೇಷ್ಯಗಳಲ್ಲಿ 
ಮಾಡಿರುವ ಹಾನಿಯನ್ನು ಆಧರಿಸಿ, ಅದರ ಸ್ವರೂಪವನ್ನು ತಜ್ಞರು ಲೆಕ್ಕಹಾಕಿದ್ದಾರೆ. ಈ 
ಶತಮಾನದ ಅತಿ ದೊಡ್ಡ ಸುನಾಮಿ ಎಂಬ ಅಪಖ್ಯಾತಿ ಇದಕ್ಕಿದೆ. ಭಾರತದ ಪ್ರಮುಖ 
ಭೂಕಂಪನ ತಜ್ಞರಲ್ಲಿ ಒಬ್ಬರಾದ ಜೆ. ಜಿ. ನೇಗಿ ಎಂಬುವರು ಮಾಡಿರುವ ಲೆಕ್ಕಾಚಾರದ 
ಪ್ರಕಾರ ಡಿಸೆಂಬರ್ 26ರ ಬೆಳಗ್ಗೆ 6. 29ರಲ್ಲಾದ ಭೂಕಂಪನದಿಂದ ಹುಟ್ಟಿದ ಸುನಾಮಿ 
ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನಿನ ಹಿರೋಷಿಮದ ಮೇಲೆ ಹಾಕಿದ ಪರಮಾಣು 
ಬಾಂಬಿಗಿಂತ 350 ಪಟ್ಟು ಶಕ್ತಿಶಾಲಿಯಾಗಿತ್ತು. ಇದರಿಂದ ಬಿಡುಗಡೆಯಾದ ಶಕ್ತಿ 5 ಮೆಗಾ 
ಟನ್ನುಗಳಷ್ಟು ಹಿರೋಷಿಮದ ಮೇಲೆ ಹಾಕಿದ ಬಾಂಬು 15ಕಿಲೋ ಟನ್ನುಗಳಷ್ಟು 
ಶಕ್ತಿಯುತವಾಗಿತ್ತು. ಇಂಡೋನೇಷ್ಯದ ಸಾಗರ ತಳದಲ್ಲಿ ಹುಟ್ಟಿದ ಭೂಕಂಪನ 32 ,000 
ಹೈಡೋಜನ್ ಬಾಂಬು ಸ್ಫೋಟಕ್ಕೆ ಸಮನಾದ ಶಕ್ತಿಯನ್ನು ಬಿಡುಗಡೆಮಾಡಿತ್ತು ( ಒಂದು 
ಹೈಡೋಜನ್ ಬಾಂಬಿನಿಂದ ಒಂದು ಮೆಗಾ ಟನ್ ಶಕ್ತಿ ಬಿಡುಗಡೆಯಾಗುತ್ತದೆ ಎಂದು 
ಪರಿಗಣಿಸಿದರೆ). ಈ ಪ್ರಮಾಣದ ಶಕ್ತಿ ಬಿಡುಗಡೆಯಾದುದರಿಂದಲೇ 8.9 ಪರಿಮಾಣದ ಈ 
ಭೂಕಂಪನದಿಂದ ಎದ್ದ ಅಲೆಗಳು 2 ,500 ಕಿ. ಮೀ . ದೂರವಿರುವ ಆಫ್ರಿಕ ಖಂಡದ 
ಪೂರ್ವ ತೀರಕ್ಕೂ ಬಡಿಯಲು ಸಾಧ್ಯವಾಯಿತು. ಭೂಕಂಪನದ ಪರಿಮಾಣವನ್ನು ರಿಕ್ಟರ್‌ 
ಮಾಪನದಲ್ಲಿ ಅಳತೆ ಮಾಡಲಾಗುತ್ತದೆ. ಇದರಲ್ಲಿ ಒಂದು ಸಂಖ್ಯೆ ಹೆಚ್ಚಿದಷ್ಟೂ ಹಿಂದಿನದಕ್ಕಿಂತ 


ದಿವ್ಯನೇತ್ರ • 80 | 


ಸಮುದ್ರ ಮಟ್ಟ 


ಕಮರಿ 


ಜ್ವಾಲಾಮುಖಿ 
ದ್ವೀಪಗಳು 


ಇಂಡಿಯಾ 
ಆಸ್ಟ್ರೇಲಿಯ ಫಲಕ 


ಇಂಡೋನೇಷ್ಯ ಫಲಕ 


ಇಂಡೋನೇಷ್ಯದಲ್ಲಿ ಭೂಕಂಪನ ಹುಟ್ಟುವ ಬಗೆ 


32 ಪಟ್ಟು ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ ಎಂದರ್ಥ. 6ರ ಪರಿಮಾಣದ ಭೂಕಂಪನ 
ಒಂದು ಮೆಗಾಟನ್ ಶಕ್ತಿ ಬಿಡುಗಡೆ ಮಾಡುತ್ತದೆ ಎಂದಾದರೆ , 7ರ ಪರಿಮಾಣದ ಭೂಕಂಪನ 
32 ಮೆಗಾ ಟನ್ನು ಶಕ್ತಿ ಬಿಡುಗಡೆ ಮಾಡುತ್ತದೆ ಎಂದರ್ಥ . ಇಡೀ ಜಗತ್ತು ಈಗ ಲಭ್ಯವಿರುವ 
ತೈಲ ಮತ್ತು ಕಲ್ಲಿದ್ದಲನ್ನು ಐದು ವರ್ಷಗಳ ಕಾಲ ಉರಿಸಿ ಉತ್ಪಾದಿಸುವಷ್ಟು ಪ್ರಮಾಣದ 
ಶಕ್ತಿಯನ್ನು ಇಂಡೋನೇಷ್ಯದ ಭೂಕಂಪನ ಕೆಲವೇ ಸೆಕೆಂಡುಗಳಲ್ಲಿ ಬಿಡುಗಡೆಮಾಡಿದೆ 


ಟಿಪ್ಪಣಿ - 2 
ಕೆಲವು ದೈತ್ಯ ಸುನಾಮಿಗಳು 


ನವೆಂಬರ್ 1, 1755 


ಲಿಸ್ಬನ್ ಮತ್ತು ಫೋರ್ಚುಗಲ್‌ನ ಅನೇಕ 
ನಗರಗಳನ್ನು ಧ್ವಂಸ ಮಾಡಿದ ಭೂಕಂಪನದಿಂದ 
ಬೆದರಿದ ನಾಗರಿಕರು ಹಡಗು, ದೋಣಿ, ತೆಪ್ಪಗಳಲ್ಲಿ 


ಸುನಾಮಿ : ಕಡಲ ಹಾಲಾಹಲ ೦81 . 


ಆಗಸ್ಟ್ 27 , 1883 


ಜೂನ್ 15 , 1896 


ಜುಲೈ, 1958 


ಸಮುದ್ರದ ಮೊರೆ ಹೊಕ್ಕರು. ಆದರೆ ಸಮುದ್ರದಲ್ಲಿ 
ಅಲೆಗಳೆದ್ದು ಒಮ್ಮೆಲೇ 60,000 ಜನ ಬಲಿಯಾದರು. 
ಇಂಡೋನೇಷ್ಯದ ಪುಟ್ಟ ದ್ವೀಪ ಕ್ರಕಟೋವ 
ಜ್ವಾಲಾಮುಖಿಯಾಗಿ ಸ್ಫೋಟಿಸಿ, 36 ಮೀಟರ್ 
ಎತ್ತರದ ಅಲೆಗಳನ್ನು ಎಬ್ಬಿಸಿ 36,000 ಜನ 
ರನ್ನು ಕೊಂದಿತು. ಅದರಿಂದ ತೂರಿಬಂದ 
ಬೂದಿ ಇಡೀ ಭೂಗೋಳವನ್ನು ಮೂರು 
ಬಾರಿ ಪ್ರದಕ್ಷಿಣೆ ಹಾಕಿತು . ಎರಡು ತಿಂಗಳು 
ಸಾಗರಯಾನ ಮಾಡದಂತೆ ಬೂದಿ ಮುಚ್ಚಿದ 
ನೀರು ನೌಕೆಗಳಿಗೆ ತಡೆಯೊಡ್ಡಿತು . 
ಜ್ವಾಲಾಮುಖಿಯ ಸ್ಫೋಟ 4,500 ಕಿ. ಮೀ . 
ದೂರ ಕೇಳಿಸಿತ್ತು. 
ಜಪಾನಿನ ಪೂರ್ವ ತೀರದಲ್ಲಿ ಬಡಿದ | 
ಸುನಾಮಿ ಅಲೆಗಳಿಂದ 27, 000 ಮಂದಿ ಸತ್ತರು. 
ಅಲಾಸ್ಕದ ಲಿತುಯಾ ಕೊಲ್ಲಿಯಲ್ಲಿ ಶಿಲಾಪಾತ 
ಮತ್ತು ಹಿಮಗಡ್ಡೆ ಉರುಳಿಸಿದ ಸುನಾಮಿ ಅಲೆಗಳು 
ಅರ್ಧ ಕಿ. ಮೀ . ಎತ್ತರದ ಅಲೆಗಳನ್ನು 
ಏಳಿಸಿತ್ತು . ಸತ್ತವರು ಕೇವಲ ಇಬ್ಬರು 
ಮೀನುಗಾರರು. 
ಚಿಲಿಯ ಸಾಗರ ತೀರದಲ್ಲಿ 8.6 ಪರಿಮಾಣದ 
ಭೂಕಂಪನವಾಗಿ 25 ಮೀಟರ್ ಅಲೆಗಳೆದ್ದು 
ಚಿಲಿ ಮತ್ತು ಹವಾಯಿ ದ್ವೀಪದ 1500 ಮಂದಿ 
ಕೊಚ್ಚಿಹೋದರು. 
ಅಲಾಸ್ಕ ತೀರದಲ್ಲಿನ ಭೂಕಂಪನದಿಂದ 
ಗಂಟೆಗೆ 620 ಕಿ. ಮೀ . ವೇಗದಲ್ಲಿ ಚಲಿಸುವ 
ಸುನಾಮಿ ಅಲೆಗಳೆದ್ದು 67 ಮೀಟರ್ ಎತ್ತರಿಸಿ, 
ಆ ಭಾಗದ 160 ಜನಗಳನ್ನು ಕೊಂದಿತು. 
ದಿವ್ಯನೇತ್ರ ೦ 82 


ಮೇ 


22, 1960 


ಮಾರ್ಚ್ 27, 1964 


ಆಗಸ್ಟ್ 23, 1976 


ಜುಲೈ 17, 1998 


ಡಿಸೆಂಬರ್ 26, 2004 


ನೈಋತ್ಯ ಫಿಲಿಪೀನ್ಸ್‌ನಲ್ಲಿ ಸುನಾಮಿ ಅಲೆಗಳಿಗೆ 
8000 ಮಂದಿ ಬಲಿ. 
ಪಾಪುವಾ ನ್ಯೂ ಗಿನಿಯಲ್ಲಿ 10 ಮೀಟರ್ 
ಎತ್ತರದ ಸುನಾಮಿಗಳೆದ್ದು, 2,200 ಮಂದಿ 
ಸತ್ತರು. ಅನೇಕ ದೇಹಗಳು ಮರಗಳಲ್ಲಿ 
ನೇತಾಡುತ್ತಿದ್ದವು. 
ಈಗಿನ ಇಂಡೋನೇಷ್ಯ ಸುನಾಮಿ , 8 .9ರ 
ಪರಿವಾಣದ ಕ೦ಪ ನ ವಾಗಿ , 10 
ಮೀಟರ್ ಎತ್ತರದ ಅಲೆಗಳೆದ್ದು, ಥೈಲೆಂಡ್ 
ಇಂಡೋನೇಷ್ಯ, ಭಾರತ ಮತ್ತು ಶ್ರೀಲಂಕ 
ದೇಶಗಳಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು 
ಮಂದಿಯನ್ನು ಬಲಿ ತೆಗೆದುಕೊಂಡಿದೆ. 
ಭಾರತಕ್ಕಾದ ನಷ್ಟ 5,322 ಸಾವಿರಕೋಟಿ.. 


* 


* 


* 


ಸುನಾಮಿ : ಕಡಲ ಹಾಲಾಹಲ ೦ 83 ಜನರು 


ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ ? 


* 


: : 


S 


ಭಾರತ ಪರ್ಯಾಯ ದ್ವೀಪದ ಶಿಲೆಗಳು ಅತ್ಯಂತ ಪುರಾತನವಾದವು. ಅದರಲ್ಲೂ 
ಕರ್ನಾಟಕದ ಶಿಲೆಗಳೂ ಭೂಮಿ ಹುಟ್ಟಿದ ತರುಣದಲ್ಲೇ ಘನೀಭವಿಸಿದ ಶಿಲೆಗಳು. 
ಇವುಗಳ ಆಯಸ್ಸು 350 ಕೋಟಿವರ್ಷಕ್ಕೂ ಮಿಗಿಲು. ಬಲುಗಟ್ಟಿ ಎಷ್ಟೇ ಒತ್ತಡ 
ಹಾಕಿದರೂ ಹಿಮಾಲಯದಂತೆ ಮಡಿಕೆಗೊಳ್ಳುವುದಿಲ್ಲ ಎಂಬ ಅಭಿಪ್ರಾಯ ನೂರಕ್ಕೆ 
ನೂರರಷ್ಟು ನಿಜವಲ್ಲ ಎಂಬ ಕಟುಸತ್ಯ ಈಗ ಮನವರಿಕೆ ಆಗುತ್ತಿದೆ. 


ಇಂಡೋನೇಷ್ಯದ ಸುನಾಮಿ ಹಾವಳಿ ಶ್ರೀಲಂಕ, ಇಂಡಿಯ , ಥೈಲೆಂಡ್‌ಗಳ 
ಕಡಲ ತೀರವನ್ನೆಲ್ಲ ಕಳೆದ ವಾರ ರಣರಂಗ ಮಾಡಿ, ಅಮಾಯಕ ಜೀವಗಳನ್ನು 
ಹೊಸಕಿ ಹಾಕಿ ನಿಶ್ಯಬ್ದವಾಗಿ ಈಗ ಹಿಂದೆ ಸರಿದಿದೆ. ಹೆಣದ ಲೆಕ್ಕಗಳು ದಕ್ಕದೆ 
ಒಂದೆಡೆ ಹುಡುಕಾಟ ನಡೆದಿದ್ದರೆ, ಇನ್ನೊಂದೆಡೆ ಅಲ್ಲಿ ಬದುಕುಳಿದ ಜೀವಗಳಿಗೆ 
ಇಹವೇ ರವರವ ನರಕವಾಗಿದೆ. ಈ ಆತಂಕದ ಘಳಿಗೆಯಲ್ಲಿ ಕೇಂದ್ರದ 
ನಗರ ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಕಟ್ಟಡ ಸಾಮಗ್ರಿ ಮತ್ತು ತಂತ್ರಜ್ಞಾನ 
ಅಭಿವೃದ್ಧಿ ಸಮಿತಿ ಭಾರತದ ನೈಸರ್ಗಿಕ ಅಪಾಯಗಳ ಪಲಯ ನಕ್ಷೆಯನ್ನು 
ಬಿಡುಗಡೆ ಮಾಡಿದೆ. ಭೂಕಂಪನ, ಪ್ರವಾಹ, ಚಂಡಮಾರುತಗಳಿಗೆ ದೇಶದ 
ಯಾವ ಯಾವ ರಾಜ್ಯಗಳು ಯಾವ ಪ್ರಮಾಣದಲ್ಲಿ ತುತ್ತಾಗಬಹುದು, 
ಯಾವ ರಾಜ್ಯಗಳು ನಿರುಮ್ಮಳವಾಗಿರಬಹುದು ಎಂದು ಆಯಾ ರಾಜ್ಯಗಳ 
ಹಣೆಬರಹಗಳಿಗೆ ಅಂಕೆಗಳನ್ನು ಕೊಟ್ಟು ಸಾರ್ವಜನಿಕರ ಮುಂದೆ ನಕ್ಷೆಯನ್ನು 
ತೆರೆದಿಟ್ಟಿದೆ. ಅದರಲ್ಲಿ ಕರ್ನಾಟಕದ ಸುತ್ತ ಒಂದು ದಪ್ಪ ಗೆರೆ ಎಳೆದು 
ಸೂಚನೆ ಕೊಟ್ಟಿದೆ ಅಥವಾ ಅಭಯ ನೀಡಿದೆ ಎಂದರೂ ಸರಿಯೆ - 
'ಕರ್ನಾಟಕಕ್ಕೆ ನೈಸರ್ಗಿಕ ಹಾವಳಿ ಇಲ್ಲ, ವಿಶೇಷವಾಗಿ ಭೂಕಂಪನದಿಂದ 
ದೊಡ್ಡ ಪ್ರಮಾಣದ ಭೀತಿ ಇಲ್ಲ - ರಿಕ್ಟರ್ ಮಾನಕದಲ್ಲಿ ತೀರ ಕನಿಷ್ಠ 
ಪ್ರಮಾಣದ ಹಾನಿಯ ವಲಯಕ್ಕೆ ಕರ್ನಾಟಕ ಬರುತ್ತದೆ' ಎಂದಿದೆ. ರಿಕ್ಟರ್‌ 
ಮಾನಕದಲ್ಲಿ ಸಂಖ್ಯೆ ಹೆಚ್ಚಾದಷ್ಟೂ ಅದು ಮರಣಮೃದಂಗದತ್ತ ಬೊಟ್ಟು 
ಮಾಡಿ ತೋರಿಸುತ್ತದೆ. ಆ ಮಾನಕದಲ್ಲಿ 5ಕ್ಕಿಂತ ಕಡಿಮೆ ಪರಿಮಾಣದ 
ಕಂಪನಗಳನ್ನು ನಾವು ಧಾರಾಳವಾಗಿ ನಿರ್ಲಕ್ಷಿಸಬಹುದು; ಕ್ಯಾರೆ ಎನ್ನದೆ 
ನಿತ್ಯ ಕೆಲಸದಲ್ಲಿ ಮಗ್ನವಾಗಬಹುದು. ಅಲ್ಲಿಂದ ಮುಂದಕ್ಕೆ ಒಂದೊಂದು 
ಸಂಖ್ಯೆ ಹೆಚ್ಚಿದಷ್ಟೂ ಭೂಕಂಪನ ಹಿಂದಿನ ಸಂಖ್ಯೆಗಿಂತ 30 ಪಟ್ಟು ಶಕ್ತಿ 
ಬಿಡುಗಡೆ ಮಾಡುತ್ತದೆ ಎಂದರ್ಥ. ಈ ಲೆಕ್ಕದಲ್ಲಿ ಇಂಡೋನೇಷ್ಯದಲ್ಲಿ 
ಕಳೆದ ವಾರ 26 ರಂದು ಬೆಳಗು 6. 29ಕ್ಕೆ ಸಂಭವಿಸಿದ ಭೂಕಂಪನದಿಂದ 
ಬಿಡುಗಡೆಯಾದ ಶಕ್ತಿಯ ಪ್ರಮಾಣ ಹೆಚೂಕಡಿಮೆ ಇಡೀ ಜಗತ್ತು ಈಗ 


ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ? • 85 ಜನರು 


ತೈಲ ಮತ್ತು ಕಲ್ಲಿದ್ದಲನ್ನು ಉರಿಸಿ ಐದು ವರ್ಷಗಳ ಕಾಲ ಪಡೆಯುವ 
ಶಕ್ತಿಗೆ ಸಮವಾಗಿತ್ತು ಅಥವಾ 20 , 000 ಬಿಲಿಯನ್ ಕಿ. ಗ್ರಾಂ . ಡೈನಮೈಟನ್ನು 
ಒಮ್ಮೆಗೇ ಸ್ಫೋಟಿಸಿದರೆ ಅದು ಈ ಶಕ್ತಿಗೆ ಸಮವಾಗುತ್ತದೆ. ಹಾಗಿರದಿದ್ದಲ್ಲಿ 
ಭೂಕಂಪನವಾದಾಗ ದೇಶ ದೇಶಗಳೇ ತೂಗುಯ್ಯಾಲೆಯಾಡುತ್ತಿದ್ದುವೆ? 
ಸುನಾಮಿ ಎಂಬ ದುರ್ನಾಮಿ ಅಲೆಗಳು 10 ಮೀಟರ್ ಎತ್ತರಕ್ಕೆ ಎದ್ದು 
ಗಂಟೆಗೆ 700 ಕಿ. ಮೀ . ಗಮಿಸುತ್ತ, 2000 ಕಿ. ಮೀ . ದಾಟಿ ನಮ್ಮ ತೀರಗಳನ್ನೆಲ್ಲ | 
ಕೊಚ್ಚಿ ಕೊಚ್ಚಿ ಲಕ್ಷಾಂತರ ಮಂದಿಯನ್ನು ನಿಮಿಷಾರ್ಧದಲ್ಲಿ ಬಲಿ ಹಾಕುವ, 
ಬಲೆ ಬೀಸುವ ಶಕ್ತಿ ಬರುತ್ತಿದ್ದುದಾದರೂ ಎಲ್ಲಿ ? 

ಇಂಥ ಎಲ್ಲ ಸಂದರ್ಭಗಳಲ್ಲೂ ಕರ್ನಾಟಕವನ್ನು ಸುರಕ್ಷಿತ ಎಂದೇ 
ನಾವು ಭಾವಿಸುತ್ತೇವೆ ಎನ್ನೋಣ. ಆದರೆ ಅಲ್ಲಿಗೆ ನಮ್ಮ ಚಿಂತೆ ಮುಗಿಯಿತೆ? 
ದಕ್ಷಿಣ ಭಾರತವೆಂದರೆ ನಮ್ಮ ಭಾಷಾವಾರು ಪ್ರಾಂತ್ಯಗಳ ವಿಂಗಡನೆಯ 
ಲೆಕ್ಕಾಚಾರದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಅಷ್ಟೇ . ಆದರೆ 
ಭೂಗೋಳ ನಮ್ಮ ಈ ಲಕ್ಷಣ ಗೆರೆಗಳನ್ನೆಲ್ಲ ಸುತರಾಂ ಅಳಿಸಿ, ಅದರದೇ 
ಆದ ಅಂಕಗಣಿತ, ರೇಖಾಗಣಿತ , ಸಂಕಲನ, ವ್ಯವಕಲನಗಳನ್ನು ಮಾಡಿದೆ. 
ದಕ್ಷಿಣ ಭಾರತವೆನ್ನುವುದು ಭಾರತ ಪರ್ಯಾಯ ದ್ವೀಪದ ದಕ್ಷಿಣ ಭಾಗ 
ಅಷ್ಟೇ . ಪರ್ಯಾಯ ದ್ವೀಪವೆಂದರೆ ಭೂಗೋಳದ ಪಾಠದಲ್ಲಿ ಹೇಳುವಂತೆ 
ಮೂರೂ ಕಡೆ ನೀರಿದ್ದು, ಒಂದು ಕಡೆ ಭೂಮಿ ಚಾಚಿರುತ್ತದೆ. ಭಾರತದ 
ಮಟ್ಟಿಗೆ ನಾವು ಇದನ್ನು ಇನ್ನಷ್ಟು ಒಳವಿಭಜನೆ ಮಾಡಬೇಕಾಗುತ್ತದೆ. ನರ್ಮದ 
ನದಿಗೆ ದಕ್ಷಿಣದಲ್ಲಿ ತ್ರಿಕೋಣಾಕಾರವಾಗಿರುವ ಭೂಭಾಗವನ್ನೆಲ್ಲ ನಾವು ಇದೇ 
ಲೆಕ್ಕಕ್ಕೆ ಸೇರಿಸುತ್ತೇವೆ. ಉಳಿದ ಎರಡು ಪ್ರಧಾನ ಭಾಗಗಳು, ಸಿಂಧೂ ಗಂಗಾ 
ನದಿ ಬಯಲು, ಅತ್ತ ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿ. ಇವು ತಮ್ಮ 
ಸ್ವಂತ ಅಸ್ತಿತ್ವವನ್ನು ಕಾಪಾಡಿಕೊಂಡಿರುವ ಭೂ ಲಕ್ಷಣಗಳು. ಅವುಗಳದ್ದೇ 
ಆದ ನೆಲೆಯಿದೆ, ಬೆಲೆ ಇದೆ. ನಾವು ನೈಸರ್ಗಿಕ ವಿಕೋಪದ ಪ್ರಶ್ನೆ ಎದ್ದಾಗ | 
ಕೇಳಬೇಕಾಗಿರುವುದು ದಕ್ಷಿಣ ಭಾರತ ಎಷ್ಟು ಸುರಕ್ಷಿತ ಎಂದಲ್ಲ. ನರ್ಮದಾ 


ದಿವ್ಯನೇತ್ರ • 86 


ನದಿಯ ದಕ್ಷಿಣಕ್ಕಿರುವ ಭೂಭಾಗ - ಗುಜರಾತಿನಿಂದ ತೊಡಗಿ ಮಹಾರಾಷ್ಟ್ರ 
ಮಧ್ಯಪ್ರದೇಶದಿಂದ ಇತ್ತ ಕನ್ಯಾಕುಮಾರಿಯವರೆಗೆ ಎಂದು ವಿಸ್ತರಿಸಿಕೊಂಡು 
- ಪ್ರಶ್ನೆಯನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ. ಭಾರತದ ಪರ್ಯಾಯ ದ್ವೀಪಕ್ಕೆ 
ಏಕಿಷ್ಟು ಪ್ರಾಶಸ್ಯ ಎಂದರೆ ನೈಸರ್ಗಿಕ ವಿಕೋಪಗಳಿಗೆ ಭಾರತದ ಶೇ . 54 
ಭಾಗ ತುತ್ತಾಗುವ ಸಾಧ್ಯತೆ ಇದೆ ಎಂದು ಇದೇ ನಕ್ಷೆ ಗುರುತು ಹಾಕಿದೆ. 
ಅಂಥ ಜಾಗಗಳಲ್ಲಿ ಅಂಡಮಾನ್ , ಹಿಮಾಚಲ ಪ್ರದೇಶ, ಉತ್ತರ ಬಿಹಾರ, 
ದೇಶದ ಈಶಾನ್ಯ ಜಾಗಗಳು ಸೇರಿವೆ ಎಂದು ಈ ನಕ್ಷೆ ಬೊಟ್ಟು ಮಾಡಿ 
ತೋರಿಸುತ್ತಿದೆ. ಉತ್ತರ ಭಾರತ ಲಾಗಾಯ್ತಿನಿಂದ ಭೂಕಂಪನಗಳಿಗೆ ತುತ್ತಾಗುತ್ತಲೇ 
ಬಂದಿದೆ. ಹಿಮಾಲಯದ ಬಹುಭಾಗ ಸೌದೆ ಮುರಿದಂತೆ ಮುರಿದುಹೋಗಿದೆ. 
ಅಲ್ಲಿನ ಶಿಲೆಗಳು ವಯೋಮಾನದ ಲೆಕ್ಕದಲ್ಲಿ ಅಥವಾ ಭೂವಿಜ್ಞಾನಿಗಳ 
ಭಾಷೆಯಲ್ಲಿ ತೀರ ಎಳೆಯ ಪ್ರಾಯದವು. ಎಂದರೆ ಏಳು ಕೋಟಿ ವರ್ಷಗಳ 
ಹಿಂದೆ ತೆಥಿಸ್ ಎಂಬ ಭೂ ತಗ್ಗಿನಲ್ಲಿ ತುಂಬಿದ್ದ ಮಡ್ಡಿ ಶಿಲೆಗಳು ಮೆಲ್ಲ 
ಮೆಲ್ಲನೆ ಮೇಲೆದ್ದು ಪರ್ವತವಾಗಿ ರೂಪುಗೊಂಡು ಇನ್ನೂ 
ಹೊಂದಾಣಿಕೆಯಾಗಲು ಒದ್ದಾಡುತ್ತಿರುವ ಸ್ಥಿತಿಯಲ್ಲಿರುವಂತಹವು. ಆದರೆ 
ಪರ್ಯಾಯ ದ್ವೀಪದ ಶಿಲೆಗಳು ಅತ್ಯಂತ ಪುರಾತನವಾದವು. ಅದರಲ್ಲೂ 
ಕರ್ನಾಟಕದ ಶಿಲೆಗಳು ಭೂಮಿ ಹುಟ್ಟಿದ ತರುಣದಲ್ಲಿ ಘನೀಭವಿಸಿದ ಶಿಲೆಗಳು. 
ಇವುಗಳ ಆಯಸ್ಸು 350 ಕೋಟಿ ವರ್ಷಕ್ಕೂ ಮಿಗಿಲು. ಬಲು ಗಟ್ಟಿ , 
ಜಪ್ಪಯ್ಯ ಎಂದರೂ ಅಲುಗಳು. ಎಷ್ಟೇ ಒತ್ತಡ ಹಾಕಿದರೂ ಹಿಮಾಲಯದಂತೆ 
ಮಡಿಕೆಗೊಳ್ಳುವುದಿಲ್ಲ. ಈ ಅಭಿಪ್ರಾಯದಲ್ಲಿ ಅರ್ಧ ಸತ್ಯವಿದೆ. ಇಲ್ಲಿ ನದಿಗಳು 
ದೊಡ್ಡ ದೊಡ್ಡ ಪ್ರವಾಹ ಏಳಿಸುವುದಿಲ್ಲ, ಚಂಡಮಾರುತ ಬದುಕನ್ನು ದೂಳಿಪಟ 
ಮಾಡುವುದಿಲ್ಲ. ಹೇಳಿಕೊಳ್ಳುವಂತಹ ಭ್ರಪಾತಗಳಾಗಿಲ್ಲ . ಇನ್ನು 
ಅಗ್ನಿಪರ್ವತಗಳಂತೂ ಇಲ್ಲವೇ ಇಲ್ಲ. ತೀರ ಕಾಡುವುದೆಂದರೆ ಬರ, ಅದೂ 
ಇತ್ತೀಚಿನ ಶಾಪ ಅಷ್ಟೇ . ಹೀಗೆಂದೇ ಸಾರ್ವಜನಿಕರು ನಿರಾಳವಾಗಿದ್ದರು. 
ಇದಕ್ಕೆ ಇಂಬುಕೊಟ್ಟಂತೆ ವಿಜ್ಞಾನಿಗಳು ಮೌನಿಗಳಾಗಿದ್ದರು. ಕರ್ನಾಟಕದಷ್ಟೇ 


ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ ? •87 


ರಾಯರು 


ಹೆಚ್ಚು ಕಡಿಮೆ ಅದೇ ಪ್ರಾಯದ ಶಿಲೆಗಳು ಅಥವಾ ಅದಕ್ಕಿಂತ ತುಸು 
ಅನಂತರದವು ತಮಿಳುನಾಡು, ಆಂಧ್ರ, ಕೇರಳದಲ್ಲೂ ಇವೆ. ಮಹಾರಾಷ್ಟ್ರ, 
ಮಧ್ಯ ಪ್ರದೇಶ, ಗುಜರಾತಿನ ಬಹುತೇಕ ಭಾಗ ಅಗ್ನಿಪರ್ವತಗಳು ಲಾವಾ 
ಹರಿಸಿ, ಅವು ಆರಿ ಗಟ್ಟಿಯಾದ ಶಿಲೆಗಳು, ದೃಢತೆಯ ದೃಷ್ಟಿಯಿಂದ ಅವೂ 
ಕೂಡ ಅಂಥ ಆತಂಕವನ್ನೇನೂ ಒಡ್ಡಿರಲಿಲ್ಲ. ಆರೂವರೆ ಕೋಟಿ 
ವರ್ಷಗಳಾದರೂ ಈಗಲೂ ಅವು ನೆಲದ ಮೇಲೆ ಚಾಪೆ ಹಾಸಿದಂತಿವೆ, 
ಅಥವಾ ಹಾಸಿಗೆ ಸೇರಿಸಿದಂತಿವೆ. ಸಾರ್ವಜನಿಕರಿಗೆ ಇಷ್ಟೊಂದು ಕೋಟಿ 
ಕೋಟಿ ವರ್ಷಗಳ ಲೆಕ್ಕಾಚಾರ ಅರಿವಿಗೆ ಬಾರದಿದ್ದರೂ ಭೂವಿಜ್ಞಾನಿಗಳಿಗೆ 
ನೆಲದ ವಾಸ್ತವ ಚಿತ್ರಣ ಅರಿವಾಗಿ ಒಂದು ಬಗೆಯ ಧೈರ್ಯವನ್ನು ನೀಡಿತ್ತು. 
ಕಳಚಿಹೋದ ಕಲ್ಪನೆಗಳು 

ಮೊದಲ ಹೊಡೆತ ಬಿತ್ತು; ವಿಲಿಯಂ ಬೆಂಟಿಕ್ ಭಾರತದ ಗವರ್ನರ್ 
ಜನರಲ್ ಆಗಿ ಸಮಾಜ ಸುಧಾರಣೆ ತರುವ ಮೊದಲೇ ( 1828) ಗುಜರಾತಿನ 
ಕಲ್ ಭಾಗದಲ್ಲಿ 1819ರಲ್ಲಿ ಭೂಮಿ ನಡುಗಿತು. ಆಗಿನ ರಾಜಧಾನಿ ಭುಜ್ 
ಎನ್ನುವುದನ್ನು ಕೆಲವೇ ನಿಮಿಷಗಳಲ್ಲಿ ಅಳಿಸಿ ಹಾಕಿಬಿಟ್ಟಿತು ಭೂಪಟದಿಂದಲೇ . 
ಸಿಂಧಿಗೆ 20 ಕಿ. ಮೀ . ಉತ್ತರಕ್ಕೆ ಎಂಟು ಕಿ. ಮೀ . ಪೂರ್ವ ಪಶ್ಚಿಮವಾಗಿ ನೆಲ 
ಬಾಯಿ ತೆರೆಯಿತು. ರಾನ್ ಎಂಬ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಮೂರು 
ಮೀಟರ್ ಏರಿ ಎದ್ದುನಿಂತಿತು. ದೇವರಲ್ಲಿ ನಂಬಿಕೆ ಇದ್ದವರು ಈ ಏರಿಯನ್ನು 
ಅಲ್ಲಾಹ್ ಬಂದ್ ಎಂದು ಕರೆದರು. ಅದರ ಸೃಷ್ಟಿಯಲ್ಲಿ ಭಗವಂತನ ಕೈಚಳಕ 
ಕಂಡರು. ನಡುಗುವ ಭೂಮಿಯಿಂದ ನಡುಗಿ ಜನ ಪ್ರಾಣ ಉಳಿಸಿಕೊಳ್ಳಲು 
ಕೋಟೆಕೊತ್ತಲಗಳನ್ನು ಹತ್ತಿದ್ದರು. ಆದರೂ 1500 ಮಂದಿ ಬಲಿಯಾದರು. 
ದೂರದ ಕಲ್ಕತ್ತೆಗೆ ಈ ನಡುಕದ ಅನುಭವ ಬಂತು. ಭಾರತದ ಪರ್ಯಾಯ 
ದ್ವಿಪದ ಸುರಕ್ಷತೆಯ ಬಗ್ಗೆ ಮೊತ್ತಮೊದಲ ಬಾರಿಗೆ ವಿಜ್ಞಾನಿಗಳಿಗೆ ಅಪನಂಬಿಕೆ 
ಮೊಳೆಯಿತು. ಆಗ ಭಾರತದಲ್ಲಿ ಭೂಕಂಪನ ಮಾಪಕಗಳಿರಲಿಲ್ಲ. ಇದಾದ 
ನಂತರ 79 ವರ್ಷಗಳ ನಂತರ ಕಲ್ಕತ್ತೆಯ ಆಲಿಪುರದಲ್ಲಿ ದೇಶದ 

ದಿವ್ಯನೇತ್ರ • 88 ಚದರ 


ಮೊತ್ತಮೊದಲ ಭೂಕಂಪನ ಮಾಪಕ ಸ್ಥಾಪನೆಯಾಯಿತು. ಅದಕ್ಕೂ ಹಿಂದೆ 
ಭಾರತ ಪರ್ಯಾಯ ದ್ವೀಪದಲ್ಲಿ ಭೂಕಂಪನಗಳಾಗಿರಲಿಲ್ಲವೆ ? ಯಾರ 
ಗಮನಕ್ಕೂ ಬಂದಿರಲಿಲ್ಲವೆ? ಮುಂಬೈ ನಗರ 1618ರಲ್ಲಿ ತತ್ತರಿಸಿಹೋಗಿತ್ತು. 
ಅದಕ್ಕೂ ಮೊದಲು ಬೆಂಗಳೂರಿನ ನೆಲಮಂಗಲದ ಬಳಿ ಭೂಕಂಪನವಾಗಿತ್ತು; 
ಅದು ಸಂಭವಿಸಿದ್ದು 1507ರಲ್ಲಿ; ಮೊದಲನೇ ಪಾಣಿಪಟ್ ಯುದ್ದಕ್ಕೂ 
ಮೊದಲು ಭೂಮಿ ಕರ್ನಾಟಕದ ಈ ಭಾಗದ ಮೇಲೆ ಯುದ್ಧ ಸಾರಿತ್ತು; 
ಕೃಷ್ಣದೇವರಾಯ ಆಗಿನ್ನೂ ವಿಜಯನಗರವನ್ನು ಆಳುತ್ತಿರಲಿಲ್ಲ. ನೆಲಮಂಗಲದ 
ಬಳಿ ಶಿಲಾಶಾಸನ ಸಿಕ್ಕಿದೆ. ಅದರಲ್ಲಿ 'ಭೂಮಿ ನಡುಗಿತು' ಎಂದು ಒಬ್ಬ 
ಭೂಪ ಕೆತ್ತಿದ್ದಾನೆ. ಪ್ರಭವ ಸಂವತ್ಸರ, ಶ್ರಾವಣ ಶುದ್ಧ ಷಷ್ಠಿ, ಗುರುವಾರ, 
ಶಾಲಿ ವರ್ಷ 4608 ಎಂದು ದಾಖಲಿಸಿದ್ದಾನೆ. ಈ ಶಾಸನಕಾರ ಒಬ್ಬ 
ಕಮ್ಮಾರ. 
ಬರಿಮೈ ತಣ್ಣಗೆ 

ಇದರ ಅನಂತರ ಅನೇಕ ಭೂಕಂಪನಗಳನ್ನು ದಕ್ಷಿಣ ರಾಜ್ಯಗಳು 
ಎದುರಿಸಿವೆ. ಆದರೆ ಅವೇನೂ ಜನತೆಯನ್ನು ಚಿಂತೆಗೆ ಈಡುಮಾಡಲಿಲ್ಲ. 
ಏಕೆಂದರೆ ಹಿಮಾಲಯದ ತಪ್ಪಲಿನಲ್ಲಾದಂತೆ ಇಲ್ಲೇನೂ ಸಾವುನೋವಾಗಲಿಲ್ಲ. 
ಹೆಚ್ಚೆಂದರೆ ಕೆಲವೆಡೆ ಮನೆಗಳಿಗೆ ಜಖಂ ಆಯಿತು ಅಷ್ಟೇ ಜನ ಮರೆತೇ 
ಬಿಟ್ಟರು. ಬೆಂಗಳೂರಿನಲ್ಲಿ 1829ರಲ್ಲಿ, ಬಳ್ಳಾರಿಯಲ್ಲಿ 1843ರಲ್ಲಿ, ಬೀದರ್‌ನ 
ಬಾಲ್ಕಿಯಲ್ಲಿ 1956ರಲ್ಲಿ ನೆಲ ಗುಡುಗಿತಾದರೂ ದುಗುಡವನ್ನೇನೂ ತರಲಿಲ್ಲ. 
ಎಲ್ಲ ಹಾಯಾಗಿರುವಾಗ ಇದ್ದಕ್ಕಿದ್ದಂತೆ 1967ರಲ್ಲಿ ಮಹಾರಾಷ್ಟ್ರದ ಕೊಯ್ತಾ 
ಅಣೆಕಟ್ಟು ತತ್ತರಿಸಿಹೋಯಿತು. ಮುಂಬೈ , ಪೂನಾ, ಸತಾರ, ಕೊಲ್ಲಾಪುರ, 
ದೂರದ ಉಜ್ಜಯನಿ, ಇನ್ನೂ ದೂರದ ಬೆಂಗಳೂರು ಆ ಕಂಪನವನ್ನು 
ಅನುಭವಿಸಿದುವು. ಜಲಾಶಯದ ಅಡಿ ಭೂಕಂಪನವಾದ್ದರಿಂದ ' ಫಿಲ್ ದಿ 
ಲೇಕ್ - ಕಾಸ್ ದಿ ಸ್ಟೇಕ್' ಎಂಬ ಪ್ರಾಸಬದ್ದ ನುಡಿಗಟ್ಟು ತಂತ್ರಜ್ಞರ 
ನಾಲಗೆಯಲ್ಲಿ ಹೊರಳಾಡಿತು. ಜಲಾಶಯದಲ್ಲಿ ಹೆಚ್ಚುವರಿ ನೀರು ತುಂಬಿದ್ದೇ 
ಸ0 

ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ? • 89 . 


1 


ಭೂಕಂಪನಕ್ಕೆ ಕಾರಣವೆಂದು ಜನರೂ ದೂಷಿಸಿದರು. ತಂತ್ರಜ್ಞರೂ ಅವರ 
ಜೊತೆಗೂಡಿದರು. ಆದರೆ ತತ್‌ಕ್ಷಣ ನೆಲದಾಳದ ಸ್ಥಿತಿಯ ಅರಿವು ಯಾರಿಗೂ 
ಬರಲಿಲ್ಲ. ಒಳಗೇನಾಗುತ್ತಿದೆ ಎಂದು ತಿಳಿಯಲು ಅನುಕೂಲತೆಗಳೂ ಇರಲಿಲ್ಲ. 
ಪರ್ಯಾಯ ದ್ವೀಪದ ಸ್ಥಿರತೆಯ ಬಗ್ಗೆ ಇಟ್ಟ ನಂಬುಗೆಯ ಇಟ್ಟಿಗೆಗಳು 
ಮೆಲ್ಲನೆ ಅಲುಗತೊಡಗಿದವು. ನಮ್ಮ ಕಾಲಡಿಯ ನೆಲದಲ್ಲಿ ನಮ್ಮ ಕಣ್ಣಿಗೆ 
ಕಾಣದೆ ಏನೋ ವಿದ್ಯಮಾನ ಜರಗುತ್ತಿದೆ, ಏನೋ ಅವಿತಿಟ್ಟುಕೊಂಡಿದೆ 
ಎಂಬ ಅನುಮಾನ ಬಂದೊಡನೆ ಭೂಮಿಯ ಅಂತರಾಳದ ಸ್ವರೂಪದ 
ಅಧ್ಯಯನಕ್ಕೆ ಚಾಲನೆ ಬಂತು. ಏಕೆಂದರೆ ಭೂಕಂಪನ ಉಂಟುಮಾಡುವಂಥ 
ಉಲ್ಕೆಗಳೆ ದಕ್ಷಿಣ ಭಾರತಕ್ಕೆ ಬಡಿದಿರಲಿಲ್ಲ. ನೆಲದಾಳದಲ್ಲಿ ಕುಸಿದು 
ಭೂಕಂಪನ ಮಾರುವಷ್ಟು ಗುಹೆಗಳೂ ಇಲ್ಲ. ಯಾರೂ ಪರಮಾಣು ಬಾಂಬು 
ಸ್ಫೋಟಿಸಿ ನೆಲಕ್ಕೆ ನಡುಕ ತಂದಿರಲಿಲ್ಲ. ಇನ್ನು ಅಂಡಮಾನ್‌ನಪೋರ್ಟ್ಭೇರ್‌ 
ಬಳಿಯ ಬ್ಯಾರನ್ ಐಲೆಂಡ್ ಹೊರತುಪಡಿಸಿದರೆ , ನಮ್ಮಲ್ಲಿ ಈಗಲೂ 
ಜ್ವಾಲಾಮುಖಿಗಳೇ ಇಲ್ಲ. ಅವು ನಿಷ್ಕ್ರಿಯವಾಗಿ ಆರೂವರೆ ಕೋಟಿ ವರ್ಷಗಳೇ 
ಸಂದಿವೆ. ಹಾಗಿದ್ದಲ್ಲಿ ಈ ಪೀಠ ಭೂಮಿ ಏಕೆ ಭೂಕಂಪನಕ್ಕೆ ತುತ್ತಾಗುತ್ತಿದೆ ? 
ಎಂದು ಯೋಚಿಸಿದ ತಂತ್ರಜ್ಞರು ರಾಷ್ಟ್ರವ್ಯಾಪಿ ಆಂದೋಲನವೆಂಬಂತೆ 
ನೆಲದಾಳದ ಭೂಭೌತ ವಿದ್ಯಮಾನವನ್ನು ಅರಿಯಲು ಅಲ್ಲಲ್ಲೇ ಕಂಪನಗಳನ್ನು 
ಕಳುಹಿಸಿದರು. ವೈದ್ಯರು ನಮ್ಮ ಎದೆಯ ಮೇಲೆ ಸ್ಟೆತೋಸ್ಕೋಪಿಟ್ಟು ಎದೆ 
ಬಡಿತ ಆಲಿಸಿದಂತೆ, ಭೂತಜ್ಞರಿಗೆ ಭೂಮಿಯ ಅಂತರಾಳದ ವಿರಾಟ್ 
ರೂಪ ದರ್ಶನವಾಗುತ್ತಹೋಯಿತು. ಭಾರತದಲ್ಲಿ ಈ ಪರ್ಯಾಯ ದ್ವೀಪ 
ಭಾಗ ಛಿದ್ರ ಛಿದ್ರವಾಗಿರುವುದು ಪರೋಕ್ಷವಾಗಿ ತಿಳಿದುಬಂತು. 
ಕುಂಬಳಕಾಯಿಯನ್ನು ಹೋಳುಮಾಡಿದ ಹಾಗೆ ಅಥವಾ ಬರ್ತ್‌ಡೇ ಕೇಕನ್ನು 
ಚಾಕುವಿನಿಂದ ಕೊಯ್ದ ಹಾಗೆ, ಅಂಗೈಯಲ್ಲಿ ಗೆರೆಗಳು ಅಡ್ಡಹಾಯ್ದಂತೆ 
ಪರ್ಯಾಯ ದ್ವೀಪದ ತುಂಬ ದಶದಿಕ್ಕುಗಳಲ್ಲೂ ನೂರಾರು ಕಿಲೋ ಮೀಟರು 
ಉದ್ದದ ಸೀಳುಗಳಿರುವುದು ಪತ್ತೆಯಾಯಿತು. ಇತ್ತ ಉಡುಪಿಯಿಂದ ಆಂಧ್ರದ 


- ದಿವ್ಯನೇತ್ರ • 9020ರಂದು 


2. 


ತೀರದವರೆಗೆ, ಅತ್ತ ನರ್ಮದಾ ಕಣಿವೆಯುದ್ದಕ್ಕೂ , ಗೋದಾವರಿ ಪಾತ್ರ 
ಸಾಗಿದಂತೆ, ಎಲ್ಲೆಲ್ಲೂ ಬರೀ ಸೀಳುಗಳೇ , ಗುಜರಾತಿನ ಕಛ ಬಳಿ ಆ 
ನೆಲವನ್ನು ಕಚ್ಚು ಕಚ್ಚು ಮಾಡಿ ಇಡೀ ರಾಜ್ಯವನ್ನೇ ಸೀಳಿದಂತೆ ಗೆರೆಗಳು 
ಸಾಗಿದ್ದವು. ಇತ್ತ ಮದ್ದೂರಿನ ಬಳಿ ಅತ್ತ ಬಳ್ಳಾರಿ ಬಳಿ ಪೀಠ ಭೂಮಿ 
ಎಲ್ಲೆಲ್ಲೂ ಬಿರುಕು - ಒಡೆದ ಕಿಟಕಿಯ ಗಾಜಿನ ಹಾಗೆ . ಇನ್ನು ಅತ್ತ 
ಮಹಾರಾಷ್ಟ್ರದಲ್ಲಿ, ಇತ್ತ ಮಧ್ಯಪ್ರದೇಶದಲ್ಲಿ, ಆಂಧ್ರದ ಉತ್ತರಕ್ಕೆ ಬಸಾಲ್ಟ್ ಶಿಲೆ 
ಪೇರಿಸಿಕೊಂಡಿದೆ.ಕೊಯ್ದ ಕಲ್ಲಂಗಡಿ ಹಣ್ಣಿನ ಮೇಲೆ ನಾಲೈದು ಬೆಡ್ಶೀಟ್ 
ಹೊದಿಸಿದಂತೆ, ಭೂಸ್ಥಿತಿ ಹೀಗಿದ್ದರೆ ಭೂಕಂಪನವಾಗಬೇಕು ಏಕೆ ? ಉತ್ತರ 
ಭಾರತದಲ್ಲೇನೋ ಸರಿ, ಹಿಮಾಲಯ ಪರ್ವತವಿದ್ದ ಜಾಗದಲ್ಲಿ ಹಿಂದೆ 
ತೆಥಿಸ್ ಎಂಬ ಸಾಗರವಿತ್ತು . ಅದರಲ್ಲಿ ಹೂಳು ತುಂಬಿತ್ತು. ದಕ್ಷಿಣ 
ಕಡೆಯಿಂದಲೂ ಭೂಖಂಡ ಒತ್ತಿತ್ತು, ಟಿಬೆಟ್ ಕಡೆಯಿಂದಲೂ ಇನ್ನೊಂದು 
ಒತ್ತಿತು. ಐದು ಹಂತಗಳಲ್ಲಿ ಮೇಲೆದ್ದ ಶಿಲೆಗಳ ಉತ್ಥಾನವಾಗಿ ಹಿಮಾಲಯ 
ಶ್ರೇಣಿಯಾಯಿತು. ಆದಿ ಮಾನವ ಹಿಮಾಲಯದ ಅಂತಿಮ ಉತ್ಥಾನವನ್ನೂ 
ಕಂಡ, ಈಗಲೂ ಅದು ಬಿಲ್ಲಿನಂತೆ ಬಾಗುತ್ತಿದೆ, ಬಿಗಿತ ಹೆಚ್ಚುತ್ತ ಹೋದ 
ಹಾಗೆ ಲಟಕ್ ಎಂದು ಮುರಿಯುತ್ತಿದೆ. ಹಿಮಾಲಯದ ಸುತ್ತಮುತ್ತಲ 
ನೆಲವನ್ನೆಲ್ಲ ನಡುಗಿಸುತ್ತಿದೆ. ಆದರೆ ಪರ್ಯಾಯ ದ್ವೀಪಕ್ಕೆ ಅಂಥ ಒತ್ತಡವೇನಿದೆ ? 
ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಕರ್ನಾಟಕದ ಅಂತರಂಗ 
ಬಗೆದರೆ ಸಾಲದು, ಇಡೀ ಭೂಮಿಯ ಸ್ಥಿತಿ ಏನಾಗಿದೆ ಎನ್ನುವುದನ್ನು 
ಸಮಗ್ರವಾಗಿ ಪರಿಗಣಿಸಬೇಕು. 


ಭೂಫಲಕಗಳೆಂಬ ಹಡಗುಗಳು 

ಭೂಮಿಯನ್ನು ಅಷ್ಟ ದಿಗ್ಗಜಗಳು ಹೊತ್ತಿವೆ ಎನ್ನುವುದು ಪುರಾಣದ 
ಮಾತಾಯಿತು, ನಮ್ಮ ಧರೆಯ ಅಂತರಂಗ, ಬಹಿರಂಗಗಳನ್ನು ಅತ್ಯಾಧುನಿಕ 
ತಂತ್ರ ಬಳಸಿ ಅಧ್ಯಯನ ಮಾಡಿರುವ ವಿಜ್ಞಾನಿಗಳು ಕಂಡ : ವೇ ಬೇರೆ 
ಇದೆ. ಇಡೀ ಭೂಮಿಯೇ ಹೋಳುಹೋಳಾಗಿದೆ ಬೇರೆ ಬೇ ತೇಪೆಗಳನ್ನು 

ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ ? •91 ರಂದರದಾಸರು 


ಹಾಕಿ ಪುಟ್ಬಾಲ್ ರೂಪಿಸಿದಂತೆ, ಭೂಮಿ ಅವಿಶ್ರಾಂತ, ಭುಗಿಲೆದ್ದ 
ಜ್ವಾಲಾಮುಖಿಗಳು ಸದಾ ಹುಟ್ಟುವ ಕಂಪನಗಳು ಇದಕ್ಕೆ ದ್ಯೋತಕ. 
ಭೂಖಂಡಗಳನ್ನೇ ಹೊತ್ತು ತೆಪ್ಪದಲ್ಲಿ ಸಾಗಿಸುವಂತೆ ಖಂಡಗಳಡಿ ದೊಡ್ಡ 
ದೊಡ್ಡ ಶಿಲಾಫಲಕಗಳೇ ಇವೆ . ಕೆಲವೆಡೆ ಈ ಭಾರಿ ಫಲಕಗಳೇ 
ಎದುರುಬದುರಾಗಿ ಗುದ್ದಾಡುವುದುಂಟು. ಈ ಗುದ್ದಾಟದಲ್ಲಿ ಹಿಮಾಲಯದಂಥ 
ಪರ್ವತಗಳು ಮೇಲೇಳಬಹುದು . ಅಥವಾ ಅಂಥ ಪರ್ವತಗಳನ್ನು 
ಮುಳುಗಿಸುವಷ್ಟು ಆಳದ ಕಮರಿಗಳೇ ಹುಟ್ಟಬಹುದು. ಪೆಸಿಫಿಕ್ ಸಾಗರದಲ್ಲಿರುವ 
ಮೇರಿಯಾನ ಕಮರಿಗಳಂತೆ, ಗೌರಿಶಂಖರ ಶಿಖರವನ್ನು ಅದರಲ್ಲಿ ಅದ್ದಿದರೆ 
ಅದು ಅದರಲ್ಲಿ ಮುಳುಗಿ, ಇನ್ನೂ ಮೂರು ಕಿ. ಮೀ . ಎತ್ತರ ನೀರು ನಿಂತಿರುತ್ತದೆ 
ಈ ಕಮರಿಯಲ್ಲಿ, ಭಾರತ ಉಪಖಂಡ ಮತ್ತು ಆಸ್ಟ್ರೇಲಿಯ ಖಂಡವನ್ನು 
ಹೊತ್ತ ಇಂಡಿಯ ಶಿಲಾಫಲಕ ಉತ್ತರದತ್ತ ಮೆಲ್ಲಮೆಲ್ಲನೆ ಪಯಣ ಹೊರಟಿದೆ. 
ಟಿಬೆಟ್ಟು ಹೊತ್ತ ಫಲಕ ಇತ್ತ ದಕ್ಷಿಣಕ್ಕೆ ನುಗ್ಗುತ್ತಿದೆ. ಹೆಚ್ಚೇನಿಲ್ಲ. ವರ್ಷಕ್ಕೆ 
ಎರಡು ಮೂರು ಸೆಂಟಿಮೀಟರ್ ಅಷ್ಟೇ . ಎಂದೇ ಹಿಮಾಲಯ ಇನ್ನೂ 
ಏರುತ್ತಿದೆ. ಇಂಡಿಯಾದ ಫಲಕ ಇಂಡೋನೇಷ್ಯದ ಬಳಿ ಯೂರೇಷ್ಯ 
ಫಲಕದೊಂದಿಗೆ ಘರ್ಷಿಸುತ್ತ ಇಂಡೋನೇಷ್ಯ ಮತ್ತು ಅಂಡಮಾನ್ 
ನಿಕೋಬಾರ್ ಬಳಿ ಅದರ ಅಡಿ ನುಸುಳಲು ಪ್ರಯತ್ನಿಸುತ್ತಿದೆ. ಹಾಗೆ ಮಾಡಿದ 
ಪ್ರತಿ ಸಂದರ್ಭದಲ್ಲೂ ಭೂಕಂಪನವಾಗಿದೆ, ಇಲ್ಲವೇ ಜ್ವಾಲಾಮುಖಿಗಳೆದ್ದಿವೆ. 
ಕಳೆದ ಭಾನುವಾರ ಇಂಡೋನೇಷ್ಯದ ಸಾಗರ ತಳದಲ್ಲಾದ ಭೂಕಂಪನಕ್ಕೂ 
ಈ ಶಿಲಾಫಲಕಗಳ ತಿಕ್ಕಾಟವೇ ಕಾರಣ ಎನ್ನಲಾಗಿದೆ. ಅಲ್ಲಿ 40 ಕಿ. ಮೀ . 
ಆಳದಲ್ಲಿ ಶಿಲೆ ಜಾರಿ ಕಂಪನ ಹುಟ್ಟಿತು, ಕಂಪನ ಸುನಾಮಿ ಅಲೆಗಳನ್ನು 
ಏಳಿಸಿತು. ಮುಂದಿನ ದುರಂತವೆಲ್ಲ ಈಗ ಇತಿಹಾಸಕ್ಕೆ ಸೇರಿಹೋಗಿದೆ. 
- ಎರಡನೇ ಮಹಾಯುದ್ಧ ಮುಗಿಯುವ ಹೊತ್ತಿಗೆ , ವಿಜ್ಞಾನಿಗಳು ಸಾಗರ 
ತಳಗಳನ್ನೆಲ್ಲ ಜಾಲಾಡಿದ್ದರು. 40. 000 ಕಿ. ಮೀ . ಉದ್ದದ ಹಿಮಾಲಯ 
ಪರ್ವತ ಶ್ರೇಣಿಯನ್ನೂ ಮೀರಿಸುವಷ್ಟು ವ್ಯಾಪ್ತಿಯ ಪರ್ವತ ಜಾಲ ಎಲ್ಲ 


2000 2000 2000 


ದಿವ್ಯನೇತ್ರ •920ರ 


ಸಾಗರಗಳಲ್ಲೂ ಹಬ್ಬಿರುವುದನ್ನು ಪತ್ತೆಮಾಡಿದರು. ಪೆಸಿಫಿಕ್ ಸಾಗರದ ಅಂಚಿನ 
ಸುತ್ತ ಈಗಲೂ 700ಕ್ಕೂ ಮಿಕ್ಕು ಜ್ವಾಲಾಮುಖಿಗಳು ಕಾರ್ಯಶೀಲವಾಗಿವೆ. 
ಅದು ಭೂಕಂಪನ, ಸುನಾಮಿಗಳ ತೌರೂ ಆಗಿದೆ. ಅಲ್ಲಿ ಸಾಗರ ತಳದಲ್ಲಿ 
ಫಲಕಗಳು ಘರ್ಷಿಸಿ ಭೂಮಿಯ 100 ಕಿ. ಮೀ . ಆಳಕ್ಕೆ ಅಂಚುಗಳು ಮಡಚಿ 
ಜಾರುತ್ತಿವೆ. ಅಲ್ಲಿ ಕಮರಿಗಳು ಹುಟ್ಟಲು ಇದೇ ಕಾರಣವೆಂದು ಬೊಟ್ಟು 
ಮಾಡಿ ತೋರಿಸುತ್ತಿದ್ದಾರೆ ಕಲ್ಪನೆಗೂ ಮೀರಿದ ವಾಸ್ತವತೆಯನ್ನು, ಪ್ರಕೃತಿಯ 
ಭೀಬತ್ಸ ಮುಖವನ್ನು ತಂತ್ರಜ್ಞರು ನಮ್ಮ ಮುಂದೆ ಚಿತ್ರಿಸಿಟ್ಟಿದ್ದಾರೆ. ಇಡೀ 
ಭೂಗೋಳದ ಸ್ಥಿತಿಯೇ ಹೀಗಿರುವಾಗ ಭಾರತದ ಪರ್ಯಾಯ ದ್ವೀಪ 
ಹೇಗೆ ವರ್ತಿಸುತ್ತಿದೆ ಎಂಬುದನ್ನು ನಮ್ಮ ಭೂರಚನೆಯ ಹಿನ್ನೆಲೆಯಲ್ಲಿ 
ನೋಡಬೇಕಾಗುತ್ತದೆ. 

ಪ್ರಕೃತಿ ವಿಕೋಪವೆಂದರೆ ಒಂದಕ್ಕಿಂತ ಒಂದು ಭೀಕರವಾಗಿ ಹಿಂದಿನದನ್ನೆಲ್ಲ 
ಇತಿಹಾಸಕ್ಕೆ ಸೇರಿಸುತ್ತ ಮುಂದೆ ಮುಂದೆ ದೊಡ್ಡ ದೊಡ್ಡ ಪ್ರಮಾಣದಲ್ಲೇ 
ಸಮಸ್ಯೆಗಳನ್ನು ಸೃಷ್ಟಿಸುತ್ತ ಹೋಗುತ್ತದೆ. ಭಾರತದ ಪರ್ಯಾಯ ದ್ವೀಪವೇ 
ಅಲುಗಾಡಿದ೦ಥ ಘ ಟನೆ 1993ರ ಸೆಪ್ಟೆಂಬರ್ 30ರ೦ದು 
ಮರಾಠವಾಡದಲ್ಲಾಯಿತು. ಪರ್ಯಾಯ ದ್ವೀಪದಲ್ಲಾದ ಅತಿ ದೊಡ್ಡ 
ಕಂಪನವೆಂದು ಕುಖ್ಯಾತಿ ಗಳಿಸಿತು. ಬೆಳಗಿನ ಜಾವ 2.56ರಲ್ಲಿ 47 ಸೆಕೆಂಡು, 
ಬಿಡುವು ಕೊಟ್ಟು ಮತ್ತೆ 54 ಸೆಕೆಂಡು, ಹೀಗೆ ಸೆಕೆಂಡುಗಳ ಲೆಕ್ಕದಲ್ಲಿ ನೆಲ 
ಕೊಡವಿಕೊಂಡು ಎದ್ದಿತು. ದೂರದ ಪಾಂಡಿಚೆರಿ, ಗುಜರಾತ್, ಇತ್ತ ಬಿಜಾಪುರ, 
ಗುಲ್ಬರ್ಗ , ಬೀದರ್ ಕಂಪನವನ್ನು ಅನುಭವಿಸಿದವು. ಕರ್ನಾಟಕ - ಮಹಾರಾಷ್ಟ್ರದ 
ಗಡಿ ಭಾಗದಲ್ಲಿ ಭೂಕಂಪನ ಕೇಂದ್ರ ಬಿಂದುವಿರುವುದನ್ನು ಕಂಪನ ಮಾಪಕಗಳು 
ತೋರಿಸಿದವು. ಅದರ ಪರಿಮಾಣ ರಿಕ್ಟರ್ ಮಾಪಕದಲ್ಲಿ 6.5, ಆ ಭೂಭಾಗದ 
ಇತಿಹಾಸವನ್ನು ಬಗೆದಾಗ ಅಲ್ಲಿ 1962ರಲ್ಲೇ ನೆಲ ನಡುಗಿದ್ದು ಕಂಡುಬಂದಿತ್ತು. 
ಎಂದಿನ ಆಲಸ್ಯ ನಮ್ಮ ತಜ್ಞರಲ್ಲೂ , ಸಾರ್ವಜನಿಕರಲ್ಲೂ , ಭೂಕಂಪನವನ್ನು 
ಯಾರೂ ಕ್ಯಾರೆ ಅನ್ನಲಿಲ್ಲ. ಈ ಬಾರಿಯ ಕಂಪನ ಮಾತ್ರ ಯಾರನ್ನೂ 


ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ ? • 93 ಸಂಸದರು 


ಕ್ಯಾರೆ ಎನ್ನದೆ ಸಾವಾಗಿ ನುಗ್ಗಿತ್ತು. ಅಲ್ಲಿನ ನೆಲದಾಳದಲ್ಲಿ ಬಿರುಕುಗಳಿದ್ದುವು, 
ಅವುಗಳನ್ನು ಭೂವಿಜ್ಞಾನಗಳು ಸ್ತರಭಂಗವೆಂದೇ ಗುರುತಿಸುತ್ತಾರೆ . ನೋಡ 
ನೋಡುತ್ತಲೆ ಬೆಳಗಿನ ಸೂರ್ಯೋದಯವನ್ನು ನೋಡದೆ, ಲಾತೂರಿನ 25 
ಹಳ್ಳಿಗಳು ನೆಲಸಮವಾಗಿದ್ದವು. 10,000 ಮಂದಿಯನ್ನು ಈ ಕಂಪನ 
ಹೊಸಕಿಹಾಕಿತ್ತು . ಇಲ್ಲೂ ಅಷ್ಟೇ ನಿಸರ್ಗ ದೊಡ್ಡ ಪ್ರಮಾಣದಲ್ಲಿ ಭೂಕಂಪನವನ್ನು 
ಭೂ ಬಿಡುವ ಬದಲು ಲಘು ಕಂಪನಗಳನ್ನು ಕಳಿಸಿತ್ತು. ಅದನ್ನು ವ್ಯಾಖ್ಯೆ 
ಮಾಡುವ ಗೋಜಿಗೆ ಯಾರೂ ಹೋಗಲಿಲ್ಲ. ಪ್ರಕೃತಿಯೊಂದನ್ನೇ ದೂಷಿಸಿದರೆ 
ಸಾಲದು, ಅಲ್ಲಿನ ಕಟ್ಟಡಗಳು ತೀರ ಕಳಪೆ ಮಟ್ಟದವು. ದೊಡ್ಡ ದೊಡ್ಡ 
ಗುಂಡುಗಳನ್ನು ಕಟ್ಟಡಗಳಿಗೆ ಬಳಸಿ ಸಿಮೆಂಟ್ ಬದಲು ಮಣ್ಣನ್ನು ತೊರೆದಿದ್ದರು. 
ಕಟ್ಟಡಗಳೇ ಸಾವಾಗಿ ಕಾಡಿದ್ದವು. ' ಭೂಕಂಪನ ನಮ್ಮನ್ನು ಕೊಲ್ಲುವುದು 
ಕಡಿಮೆ. ನಮ್ಮ ಕಳಪೆ ಕೆಲಸಗಳೇ ನಮ್ಮನ್ನು ಕೊಲ್ಲುತ್ತವೆ' ಎಂಬ ಸತ್ಯ 
ಕಂಡುಕೊಳ್ಳಲು ಇಂಥ ಭೀಕರ ವಿದ್ಯಮಾನಗಳಿಗೆ ಕಾಯಬೇಕಾಯಿತು. 
ಹೊರಗೇನೋ ಈ ಭಾಗದಲ್ಲಿ ಅತಿ ಗಟ್ಟಿ ಎನ್ನಿಸುವ ಲಾವಾ ಸ್ತರಗಳಿವೆ. 
ಕೆಳಗಿನ ಭೂಮಿ ಮತ್ತೆ ಸೀಳುಬಿಟ್ಟಿವೆ. ಹೊರ ಭಾಗದಲ್ಲಿ ಅದು ಯಾವ 
ರೀತಿಯಲ್ಲೂ ಪ್ರಕಟವಾಗುವುದಿಲ್ಲ. ನಿಸರ್ಗವು ಕೆಲವೊಮ್ಮೆ ಕಣ್ಣು 
ಮುಚ್ಚಾಲೆಯಾಡುತ್ತದೆ. 


ಮುಯದ ಅಧ್ಯಾಯ 

ಈ ಕರಾಳ ಪುಟ ಮುಗಿಯಿತು ಎನ್ನುವ ಹೊತ್ತಿಗೆ ಈಗ ಗುಜರಾತು 
ಪ್ರಕೃತಿಯ ಅವಕೃಪೆಗೆ ಪಾತ್ರವಾಗಿತ್ತು. ಸಹಸ್ರಮಾನವನ್ನು ಗುಜರಾತು ಸ್ವಾಗತಿಸಿದ್ದು 
ಆ ಜಾಗ 7ಣರಂಗವಾಗಿಯೇ , ಜನವರಿ 26, 2001 ಗಣರಾಜ್ಯೋತ್ಸವದ 
ಸಂಭ್ರು . ಆದರೆ ಅಲ್ಲಿನ ಬಹುತೇಕ ಜನರಿಗೆ ಅದನ್ನು ನೋಡುವ 
ಭಾಗ್ಯವಿರಲಿಲ್ಲ. ರಿಕ್ಟರ್ ಮಾನಕದಲ್ಲಿ 8.1 ಪರಿಮಾಣದ ಭೂಕಂಪನ ಬೆಳಗಿನ 


20 ಸಾವಿರದಿಂದ 


ದಿವ್ಯನೇತ್ರ •94 .. 


4.40ರಲ್ಲಿ ಘಟಿಸಿತು . ಸತ್ತವರ ಸಂಖ್ಯೆ ಲಕ್ಷಕ್ಕೇರಿತು , 50ಲಕ್ಷ ಜನ 
ನಿರ್ವಸತಿಕರಾದರು. ಅಹಮದಾಬಾದಿನಲ್ಲಿ ಶೇ .50 ಕಟ್ಟಡಗಳು ಭೂಕಂಪನ 
ಕೇಂದ್ರವಿದ್ದ ಭುಜ್ ಬಳಿ ಶೇ .90 ಕಟ್ಟಡಗಳು ರಾಜಕೋಟ್ ಸುತ್ತಮುತ್ತ 
ಶೇ .60 ಕಟ್ಟಡಗಳು ನೆಲಕಚ್ಚಿದವು. ಆರ್ಥಿಕ ನಷ್ಟ 25 , 000 ಕೋಟಿ ಎಂದು 
ಅಂದಾಜು. ಆ ಭಾಗದಲ್ಲಾದದ್ದೂ ಭೂಕಂಪನದ ಪುನರಾವರ್ತನೆಯೇ . 
ಕಲ್‌ನಲ್ಲಿ 1819ರಲ್ಲಿ , 1903ರಲ್ಲಿ, ದ್ವಾರಕೆಯಲ್ಲಿ 1940ರಲ್ಲಿ, ಬೀಚ್‌ನಲ್ಲಿ 
1970ರಲ್ಲಿ ಹಾನಿಕಾರಕ ಭೂಕಂಪನವೇ ಆಗಿತ್ತು. ಆಗಲೂ ಎಚ್ಚರಿಕೆ ವಹಿಸಲಿಲ್ಲ. 
ಈ ಬಾರಿ 1819ರಲ್ಲಿ ಮೈದಳೆದಿದ್ದ ಅಲ್ಲಾಹ್ ಬಂದ್ ಎಂಬ ಏರಿಯ ಕೆಳಗೆ 
ಶಿಲಾಪಾತವಾಗಿ ಭೂಕಂಪನ ಸೃಷ್ಟಿಸಿತ್ತು. ವಿಜ್ಞಾನಿಗಳು ಮಾತ್ರ ನೆಲದ 
ಸ್ಥಿತಿಗತಿಗಳನ್ನು ದಾಖಲಿಸುತ್ತಲೇ ಹೋದರು . ಹಿಂದೂ ಮಹಾಸಾಗರ 
ವಿಶಾಲವಾಗುತ್ತಲೇ ಹೋಗುತ್ತಿದೆ ವರ್ಷಕ್ಕೆ 5 ಸೆಂ . ಮೀ . ಗಳಷ್ಟು, ಸೌರಾಷ್ಟ 
ಭಾಗ ಅಪ್ರದಕ್ಷಿಣಾ ಪಥವಾಗಿ ಅಲುಗುತ್ತಿದೆ, ಇಡೀ ಭಾರತ ಉಪಖಂಡವನ್ನು 
ಹೊತ್ತಿರುವ ಶಿಲಾಫಲಕ ಉತ್ತರದಲ್ಲಿ ಟಿಬೆಟ್ ಫಲಕದೊಂದಿಗೆ ಘರ್ಷಣೆಗಿಳಿದು 
ಅದರಡಿ ತರಲು ಯತ್ನಿಸುತ್ತಿದೆ. ಖಂಡ ಖಂಡಗಳೇ ಗುದ್ದಾಡುತ್ತಿರುವಾಗ 
ಅದರ ಪರಿಣಾಮ ಉತ್ತರ ಭಾರತದಲ್ಲಷ್ಟೇ ಅಲ್ಲ , ದಕ್ಷಿಣ ಭಾರತದಲ್ಲಿ 
ಎಲ್ಲೆಲ್ಲಿ ಸೀಳುಗಳಿವೆಯೋ ಅಲ್ಲಿ ಭೂಕಂಪನಗಳು ಏಳುವುದು ಅನಿವಾರ್ಯ 
ಎಂದರು ತಜ್ಞರು. 
- ವಾಸ್ತವವಾಗಿ ನಮ್ಮ ತಂತ್ರಜ್ಞಾನ ಅಮಾಯಕರ ಜೀವ ಉಳಿಸಲು 
ವಿಫಲವಾಗುತ್ತಿದೆ. ಬಹುತೇಕ ಎಚ್ಚರಿಕೆಗಳನ್ನು ಕೊಡುವುದು ಅವಘಡಗಳು 
ಘಟಿಸಿದ ಮೇಲೆಯೇ . ಈಗ ಲಕ್ಷ ಲಕ್ಷ ಜನರನ್ನು ಸಾವಿಗೆ ತಳ್ಳಿದ ಸುನಾಮಿ 
ಅಲೆಗಳು ಅಪ್ಪಳಿಸಿದ ಮೇಲೆ ಎಚ್ಚರಿಕೆಯ ಸಂದೇಶಕ್ಕೆ ಎಂಥ ಅರ್ಥವಿದೆ? 
ಚೀನದಲ್ಲಿ 10 ,000 ಹವ್ಯಾಸಿ ಭೂಕಂಪನ ತಜ್ಞರಿದ್ದಾರೆಂದು ಆ ದೇಶ ಎದೆ 
ತಟ್ಟಿ ಹೇಳಿಕೊಳ್ಳುತ್ತಿದೆ. ನಮ್ಮಲ್ಲಿ ಭೂಕಂಪನವಾದ ನಂತರ ಅದರ ಪರಿಮಾಣ 
ಇಂತಿಷ್ಟಿತ್ತು ಎಂದು ವರದಿ ಮಾಡುವುದರಲ್ಲೇ ತಂತ್ರಜ್ಞಾನದ ಸಾಧನೆ ಇದೆ 
ಎಂದು ತೃಪ್ತಿ ಕಂಡುಕೊಳ್ಳುವ ಸನ್ನಿವೇಶ ನಿರ್ಮಾಣವಾಗಿದೆ. 

ನಮ್ಮ ಪೀಠಭೂಮಿ ಎಷ್ಟು ಸ್ಥಿರ ? • 95 ಮಂದಿಯನ್ನು 


ಪರ್ಯಾಯ ದ್ವೀಪ ಮೆಲ್ಲನೆ ಉತ್ತರ ಕಡೆಗೆ ಮುಖ್ಯ ಭೂಭಾಗದೊಂದಿಗೆ 
ಚಲಿಸುವಾಗ ಇಲ್ಲಿರುವ ಸೀಳುಗಳು ಯಾವ ಪ್ರಮಾಣದಲ್ಲಿ ಅಲುಗುತ್ತವೆ 
ಎನ್ನುವುದು ಅವುಗಳ ಮೇಲೆ ಎಷ್ಟು ಪ್ರಮಾಣದ ಒತ್ತಡ ಬೀಳುತ್ತದೆ ಎಂಬುದರ 
ಮೇಲೆ ನಿಂತಿದೆ. ಉಪಗ್ರಹಗಳ ಕಣ್ಣಿಗೆ ಕೂಡ, ಈ ಸೀಳುಗಳು ಕಾಣುತ್ತಿಲ್ಲ. 
ಹೈದರಾಬಾದಿನ ಭೂಭೌತ ಸಂಶೋಧನಾ ಸಂಸ್ಥೆ ನಮ್ಮ ಕರ್ನಾಟಕದಲ್ಲೇ 
ಭೂಚಿಪ್ಪು ಕೆಲವೆಡೆ 35 ಕಿ. ಮೀ . ಮಂದವಾಗಿರುವುದನ್ನು ಗುರುತಿಸಿದೆ. 
ಆಳದಲ್ಲಿ 500 ರಿಂದ 60 ಡಿಗ್ರಿ ಸೆಂ . ಉಷ್ಣತೆ ಈ ಭಾಗದಲ್ಲಿರುವುದನ್ನು 
ವರದಿಮಾಡಿದ್ದೆ. ಹಿಮಾಲಯ ಪರ್ವತ ಶ್ರೇಣಿಗೆ ಹೋಲಿಸಿದಾಗ ಪರ್ಯಾಯ 
ದ್ವೀಪವೇನೋ ತುಲನಾತ್ಮಕವಾಗಿ ಸುರಕ್ಷ ಎನ್ನಬಹುದು, ಆದರೆ ಇಲ್ಲಿ 
ಭೂಕಂಪನಗಳಿಂದ ಮುಕ್ತವಾದ ಜಾಗವಿದೆ ಎಂದು ತೋರುವ ಧೈರ್ಯವನ್ನು 
ಯಾವ ತಂತ್ರಜ್ಞರೂ ತಳೆದಿಲ್ಲ. ಭೂಕಂಪನ ಅನಿವಾರ್ಯವೆಂದ ಮೇಲೆ 
ಅದಕ್ಕೆ ನಾವು ಹೇಗೆ ಸಿದ್ಧರಿದ್ದೇವೆ ಎನ್ನುವುದರತ್ತ ಗಮನ ಕೊಡುವುದೇ 
ಜಾಣತನ ಎಂದು ಭೂಕಂಪನ ತಜ್ಞರು ಸಾರ್ವಜನಿಕರಿಗೆ ಹೇಳುತ್ತಿದ್ದಾರೆ. 
ನಿಸರ್ಗಕ್ಕೆ ಯಾವ ನೀತಿ ಸಂಹಿತೆಯೂ ಇಲ್ಲ. ಸದ್ಯಕ್ಕೆ ಬೇಕಾದ್ದು ನಮ್ಮ 
ಕಟ್ಟಡಗಳ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಹಿತೆ. ಆಯ್ಕೆ ನಿಸರ್ಗದಲ್ಲ, 
ನಮ್ಮದು. 


(ಸೂರ್ಯೋದಯ: ಸಾಪ್ತಾಹಿಕ, ಜನವರಿ 2, 2005) . 


ದಿವ್ಯನೇತ್ರ • 96 


ಭಾರತದ ಜುರಾಸಿಕ್ ಪಾರ್ಕ್ 


ಜುರಾಸಿಕ್ ಪಾರ್ಕ್ ಚಿತ್ರ ನಿರ್ಮಿಸಿದ ಸ್ಟೀವನ್ ಸ್ಟೀಲ್ ಬರ್ಗ್ 1983ರಲ್ಲಿ 
ಭಾರತಕ್ಕೇನಾದರೂ ಭೇಟಿಕೊಟ್ಟಿದ್ದರೆ ಚಿತ್ರೀಕರಣದ ಸ್ಥಳವೇ ಬದಲಾಗುತ್ತಿತ್ತೋ 
ಏನೋ . ಭಾರತೀಯ ಭೂವಿಜ್ಞಾನ ಸರ್ವೇ ಸಂಸ್ಥೆಯ ಜೆಪುರದ ಮ್ಯೂಸಿಯಂನಲ್ಲಿ , 
ಗಂಟುಮೂಟೆಕಟ್ಟಿದ ಮೂಳೆಗಳನ್ನು ನೋಡಿದ್ದರೆ ಬಹುಶಃ ಜುರಾಸಿಕ್‌ ಪಾರ್ಕ್‌ನ 
ಪರಿಪೂರ್ಣಕಲ್ಪನೆಗೆ ಅದೇ ನೆಲೆಯೊದಗಿಸುತ್ತಿತ್ತು. ಭಾರತದಲ್ಲೂ ಅತಿ ಭಯಂಕರ 
ಡೈನೋಸಾರ್‌ಗಳು ಅಡ್ಡಾಡಿದ್ದವು - ಅಮೆರಿಕದ ಹೆಲ್ತ್ ಕ್ರೀಕ್ ಭಾಗದಲ್ಲಿ 
ನಡೆದಾಡಿದಂತೆ, ಗೋಬಿಮರುಭೂಮಿಯಲ್ಲಿ ತಿರುಗಾಡಿದಂತೆ. 


ಪ್ರಸಿದ್ದ ಬ್ರಿಟಿಷ್ ವಿಜ್ಞಾನ ಪತ್ರಿಕೆ ' ನ್ಯೂ ಸೈಂಟಿಸ್ಟ್ ' ನಲ್ಲಿ ಒಬ್ಬ ಓದುಗ 
“ನೀವು ಯಾರಾದರೂ ಉತ್ತರ ಕೊಡುವಿರಾ ?' ಎಂಬ ಅಂಕಣದಲ್ಲಿ ಒಂದು 
ಪ್ರಶ್ನೆ ಕೇಳಿದ್ದ . 

'ನಾನು ಸತ್ತ ನಂತರ ಪಳೆಯುಳಿಕೆ ಆಗಬೇಕೆಂದು ಆಸೆ. ನಾನೇನು 
ಮಾಡಬೇಕು ? ಅಂಥ ಜಾಗ ಯಾವುದಿದೆ? ನನಗೆ ಅವಕಾಶ ಹೇಗಿದೆ ? 
ಎಷ್ಟು ಬೇಗ ಪಳೆಯುಳಿಕೆ ಆಗಬಹುದು ? 
- ಟೋನಿ ವೇಗಲ್ ಎಂಬ ಈ ವ್ಯಕ್ತಿಯ ಆಸೆ ಕುರಿತು ಅನೇಕ ಮಂದಿ 
ತಜ್ಞರು ಸಲಹೆ ಕೊಟ್ಟರು. ಅದರ ಸಾರಾಂಶ: 

'ಹಾಗೋ ! ಪಳೆಯುಳಿಕೆ ಆಗಬೇಕೆ? ನಿನ್ನ ಆಸೆಯೇನೋ ತುಂಬ 
ಆಕರ್ಷಕವಾಗಿದೆ. ಆದರೆ ನಿನ್ನ ಶುರುವೇ ಸರಿಯಿಲ್ಲವಲ್ಲ ಮಹರಾಯ . 
ನಿನ್ನ ದೇಹದ ಹೊರಕವಚ ಗಟ್ಟಿಯಾಗಿರಬೇಕಿತ್ತು. ಸಮುದ್ರದಲ್ಲಿ ಜೀವಿಸುತ್ತಿದ್ದರೆ 
ಇನ್ನೂ ಹೆಚ್ಚಿನ ಅವಕಾಶವಿರುತ್ತಿತ್ತು. ಇರಲಿ, ನಿನ್ನ ದೇಹದಲ್ಲಿ ಏನಿದೆ ಎಂಬ 
ಕೆಲವು ಅನುಕೂಲತೆಗಳನ್ನು ಪರಿಶೀಲಿಸಿ ನಿನ್ನ ಆಸೆಯನ್ನು ಹೇಗೆ ನೀನು 
ಈಡೇರಿಸಿಕೊಳ್ಳಬಹುದು ಎನ್ನುವುದಕ್ಕೆ ಕೆಲವು ಸಲಹೆಗಳನ್ನು ನೀಡೋಣ. 
ದೇಹದ ಹೊರಭಾಗದ ಮೃದು ಭಾಗದ ವಿಚಾರ ಮರೆತುಬಿಡು. ನಿನಗೆ 
ಅವು ಅಷ್ಟೇನೂ ಪ್ರಯೋಜನಕ್ಕೆ ಬಾರವು. ನಿನಗೆ ಪರ್ವತಾರೋಹಣದ 
ಖಯಾಲಿ ಇದ್ದರೆ ಅಥವಾ ಹಿಮ ಜಾರಾಟದಲ್ಲಿ ಆಸಕ್ತಿ ಇದ್ದರೆ ಒಂದು 
ವೇಳೆ ನೀನು ಬಿರುಕಿನಲ್ಲಿ ಬಿದ್ದರೆ 'ಮಮ್ಮಿ ' ಆಗಬಹುದು. ಈಜಿಪ್ಪಿನ 
ಪಿರಮಿಡ್ಡುಗಳಲ್ಲಿರುವ ಮಮ್ಮಿಗಳಂತೆ. ಆದರೆ ನಿಜವಾದ ಪಳೆಯುಳಿಕೆ 
ಆಗುವುದು ಆಗಲೂ ಸಾಧ್ಯವಿಲ್ಲ. ನಿನ್ನ ದೇಹ ಕೆಡದಂತೆ ಒಂದಷ್ಟು ಕಾಲ 
ಅದು ರಕ್ಷಿಸಬಲ್ಲದು, ಅಷ್ಟೇ . ಕಾಲಕ್ಕೆ ಸಡ್ಡು ಹೊಡೆದು ಚಿರವಾಗಿ ನಿನ್ನ ದೇಹ 
ಪಳೆಯುಳಿಕೆ ಆಗಬೇಕಾದರೆ ನಿನ್ನ ಮೂಳೆ, ಹಲ್ಲುಗಳ ಬಗ್ಗೆ ನೀನು ಭರವಸೆ 
ಇಡಬೇಕು. ನಿನ್ನ ಮೂಳೆ ಈಗಿನಂತಿದ್ದರೆ ಏನೇನೂ ಸಾಲದು . 
ಗಟ್ಟಿಯಾಗಿರಬೇಕು. ಅಂದರೆ ಅದಕ್ಕೆ ಇನ್ನಷ್ಟು ಕ್ಯಾಲ್ಸಿಯಂ ಒದಗಿಸಬೇಕು. 
ಒಂದು ಕೆಲಸ ಮಾಡು. ಇವತ್ತಿನಿಂದಲೇ ಹೆಚ್ಚು ಹಾಲು ಕುಡಿಯುತ್ತ ಹೋಗು. 
ಚೀಸ್ ತಿನ್ನು , ಸಾಧ್ಯವಾದರೆ ನಿನ್ನ ದಂತವೈದ್ಯರನ್ನು ಭೇಟಿಮಾಡು. 


ದಿವ್ಯನೇತ್ರ • 98 


ಮುಂದಿನದು ಬಹಳ ಮುಖ್ಯ . ಮನಸ್ಸಿಟ್ಟು ಸ್ವಲ್ಪ ಕೇಳಿಸಿಕೋ . ಅದು ನೀನು 
ಸಾಯುವ ಸ್ಥಳ - ಅಲ್ಲಿ ಯಾರೂ ನಿನ್ನ ಜಾಗವನ್ನು ಅರ್ಥಾತ್ ದೇಹವನ್ನು 
ಅಲುಗಿಸಬಾರದು. ಈ ಕೆಲಸಕ್ಕೆ ಗುಹೆಗಳೇ ಅತ್ಯಂತ ಪ್ರಶಸ್ತ. ಅಲ್ಲಿ ನೆಲ 
ಕೊರೆದು ಗುಳಿ ಮಾಡಿದರೆ ಕ್ಯಾಲ್ಸಿಯಂ ದ್ರಾವಣ ತೊಟ್ಟಿಕ್ಕಿ ನಿನ್ನ ಶರೀರವನ್ನು 
ಮೆಲ್ಲನೆ ಮುಚ್ಚುತ್ತದೆ. ಹೇಗಾದರಾಗಲಿ ನೂರಕ್ಕೆ ನೂರು ಗ್ಯಾರಂಟಿ 
ಮಾಡಿಕೊಳ್ಳಬೇಕೆಂದರೆ ಒಂದಷ್ಟು ತರಪೇತಿ ಪಡೆದರೆ ಒಳ್ಳೆಯದು. ಆ ಜಾಗ 
ನಿನ್ನ ಮನೆಗೆ ಹತ್ತಿರವಿದ್ದರೆ ವಾಸಿ. ಇನ್ನೂ ಒಂದು ಗುಟ್ಟು, ಸತ್ತ ನಂತರ 
ನಿನ್ನ ಕುಟುಂಬದವರು ಮೀನ ಮೇಷ ಎಣಿಸಬಾರದು. ಬೇಗ ದಫನ್ 
ಮಾಡಬೇಕು. ಹಾಗೆಂದರೆ ಬೇಗ ಬೇಗ ಮಂತ್ರ ಪಠಣ ಮಾಡಿ, ಹೆಣ 
ಹೊತ್ತು ಓಡಿ ಹೋಗಬೇಕು ಎಂದಲ್ಲ. ತೀರ ಸಹಜವಾಗಿ ನಾಟಕೀಯ 
ರೀತಿಯಲ್ಲಿ ಶವ ದಿಢೀರೆಂದು ಹೂತುಹೋಗಬೇಕು. ಇದ್ದಕ್ಕಿದ್ದಂತೆ ಜ್ವಾಲಾಮುಖಿ 
ಸ್ಫೋಟಿಸಿ ಅದರ ಬೂದಿಯಲ್ಲಿ ಕಣ್ಮರೆಯಾದರೆ ಅದು ಉತ್ತಮ 
ಅವಕಾಶವೆಂದುಕೋ , ಅಥವಾ ಸೀದಾ ಮರುಭೂಮಿಗೆ ಹೋಗಿ ಕ್ಯಾಂಪ್ 
ಮಾಡಿಕೊಂಡು ದಿಢೀರಾಗಿ ಮಳೆ ಬಂದು ನೀರು ಭಗ್ಗೆಂದು ಸುರಿದು, 
ಅದರ ಜೊತೆಗೇ ಕೊಚ್ಚಿ ಹೋಗಿ ಮರಳಿನಲ್ಲಿ ಹೂತುಹೋದರೆ ಅದು 
ನಿನಗೆ ನಿಸರ್ಗ ಕೊಡುವ ಸುವರ್ಣ ಅವಕಾಶವೆಂದುಕೋ . ನೀನು 
ಜ್ವಾಲಾಮುಖಿಯ ಬಳಿಯಲ್ಲೇ ಪಿಕ್‌ನಿಕ್ ಪ್ರೋಗ್ರಾಂ ಹಾಕಿಕೊಳ್ಳಬೇಕಾಗುತ್ತದೆ. 
ನೆನಪಿಟ್ಟುಕೋ . ಬಿಸಿಬಿಸಿ ಲಾವಾರಸದಲ್ಲಿ ಬಿದ್ದರೆ ಪ್ರಯೋಜನವಿಲ್ಲ. ಶರೀರ 
ಮೂರ್ತ ಕ್ಷಣಾರ್ಧದಲ್ಲೇ ಕರಗಿ ರಸವಾಗಿಬಿಡುತ್ತದೆ. ನಿನ್ನ ಆಸೆಗೆ ಅದು 
ಭಂಗತರುತ್ತದೆ. ಈ ಕುರಿತು ಭೂವಿಜ್ಞಾನಿಗಳ ಸಲಹೆ ಪಡೆದರೆ ಒಳ್ಳೆಯದು. 
ಎಷ್ಟೋ ವೇಳೆ ಹೂತುಹೋದ ಪ್ರಾಣಿ ಸಾಯುವ ಮುನ್ನ ಯಾವ ಆಹಾರ 
ತಿಂದಿದೆ ಎಂಬುದೇ ಘನ ಮಾಹಿತಿ ಒದಗಿಸುತ್ತದೆ. ಪಳೆಯುಳಿಕೆ ಆಗುವ 
ಮೊದಲು ಭರ್ಜರಿ ಭೋಜನ ಮಾಡಿದರೆ ಒಳ್ಳೆಯದು. ಪಿಸ್ಸಾ, ಹ್ಯಾಂಬರ್ಗ್ 
ತಿಂದರೆ ಪ್ರಯೋಜನವಿಲ್ಲ. ಅವೆಲ್ಲ ಬಹುಬೇಗ ಜೀರ್ಣವಾಗಿಬಿಡುತ್ತವೆ. 
ಚಿಪ್ಪು ಮೀನು, ಬೀಜವಿರುವ ಹಣ್ಣನ್ನು ಹಾಗಾಗೇ ಗುಳುಂ ಮಾಡಿದರೆ 
ಒಳ್ಳೆಯದು. ಅವು ನಿನ್ನ ಜಠರದಲ್ಲಿ ಬಹುಕಾಲ ಉಳಿಯಬಲ್ಲದು. ಎಷ್ಟೋ 


ಭಾರತದ ಜುರಾಸಿಕ ಪಾರ್ಕ್ • 99 


ರ 


ಸಲ ಹುಳುಗಳು ಸಾಗಿರುವ ದಾರಿಯನ್ನು ಹಿಡಿದು ಅವು ಹೀಗಿದ್ದವು ಎಂದು 
ವಿಜ್ಞಾನಿಗಳೂ ಕಲ್ಪಿಸುವುದಿದೆ. ಹೆಜ್ಜೆ ಹಾಕುವ ಮೊದಲು ಹೆಜ್ಜೆ ಗುರುತು 
ಮೂಡುವಂತೆ ಒತ್ತಿ ಒತ್ತಿ ನಡೆಯಬೇಕು ತಿಳಿಯಿತೆ? ಇಷ್ಟೆಲ್ಲ ನೀನು 
ಮುತುವರ್ಜಿ ವಹಿಸಿದರೂ ಕೊನೆಗೆ ಪಳೆಯುಳಿಕೆಯಾಗುವ ಸಾಧ್ಯತೆಗಿಂತ 
ಲಂಡನ್ನಿನಲ್ಲಿ ಲಾಟರಿ ಹೊಡೆಯುವ ಅವಕಾಶವೇ ಹೆಚ್ಚು.” 

ಹೀಗೆ ಸಾಗುತ್ತದೆ ಟೋನಿ ವೇಗಲ್ ಎಂಬ ಹುಮ್ಮಸ್ಸಿಗನಿಗೆ ತಜ್ಞರು | 
ಹೇಳಿದ ಕಿವಿಮಾತು . 

ಜೀವಿಗಳನ್ನು ಪೋಷಿಸುವ ಧರೆ ಅವು ಸತ್ತ ನಂತರವೂ ಅಮರಗೊಳಿಸಲು 
ಒಂದಷ್ಟು ವಿಶೇಷ ಎಚ್ಚರಿಕೆಯನ್ನು ವಹಿಸುವುದುಂಟು. ಭೂಮಿಯ ಒಡಲನ್ನು 
ಬಗೆದರೆ ಕಾಲಗರ್ಭದಲ್ಲಿ ಕಳೆದುಹೋದಕೋಟಿಕೋಟಿ ವರ್ಷಗಳ ಹಿಂದಿನ 
ಜೀವಿಗಳು ತಮ್ಮ ಮೂಲ ಸ್ವರೂಪವನ್ನು ಉಳಿಸಿಕೊಂಡು ಅಳಿದಮೇಲೂ 
ಉಳಿದಿರುತ್ತವೆ. ಕೆಲವು ವಿಶಿಷ್ಟ ಜಾಗಗಳಲ್ಲಿ, ವಿಶಿಷ್ಟ ಸಂದರ್ಭಗಳಲ್ಲಿ, 200 
ಕೋಟಿ ವರ್ಷಗಳ ಹಿಂದೆ ಭೂಮಿಯ ಆದಿಮ ಚರಿತ್ರೆಯ ಆದಿಭಾಗದಲ್ಲಿ 
ಕಾಣಿಸಕೊಂಡ ಪಾಚಿ ನಮ್ಮ ಬಿಜಾಪುರದ ಸುತ್ತಮುತ್ತಲ ಸುಣ್ಣಕಲ್ಲಿನಲ್ಲಿ 
ಈಗಲೂ ಶಿಲಾತಪಸ್ವಿಗಳಾಗಿ ಕಂಡುಬರುತ್ತವೆ. ಹಿಮಯುಗದಲ್ಲಿ ಬಾಳಿಬದುಕಿದ್ದ 
ಜೂಲಾನೆಗಳು, ಸೈಬೀರಿಯದ ಬರ್ಫದಲ್ಲಿ ಈಗ ತಾನೇ ಎದ್ದು ಬಂದಂತ 
ಪಳೆಯುಳಿಕೆಗಳಾಗಿ ಬರ್ಫದ ಹೊರಗೆ ಎಷ್ಟೋ ಜಾಗಗಳಲ್ಲಿ ಇಣುಕುತ್ತಿವೆ. 
ಬಿಹಾರದ ಕಲ್ಲಿದ್ದಲಿನ ಗಣಿಗಳಲ್ಲಿ 35 ಕೋಟಿ ವರ್ಷಗಳ ಹಿಂದೆ 
ಕಾರ್ಬಾನಿಫೆರಸ್ ಯುಗದಲ್ಲಿ ಬಾಳಿದ್ದ ಬೃಹತ್ ಸಸ್ಯಗಳ ಪಡಿಯಚ್ಚುಗಳು 
ಸಿಕ್ಕಿವೆ. ಹಿಮಾಲಯದ ಸಿವಾಲಿಕ್ ಬೆಟ್ಟಗಳನ್ನು ಸ್ತನಿಗಳ ರುದ್ರಭೂಮಿಯೆಂದೇ 
ಕರೆಯುವುದಿದೆ. ಆದರೆ ಇವೆಲ್ಲ ಎಲ್ಲೆಂದರಲ್ಲಿ ಧಾರಾಳವಾಗಿ ಸಿಕ್ಕುವ 
ಅವಶೇಷಗಳಲ್ಲ. 'ಎ ಷಾರ್ಟ್ ಹಿಸ್ಟರಿ ಆಫ್ ನಿಯರ್ಲಿ ಎವೆರಿಥಿಂಗ್' 
ಎಂಬ ಕೃತಿಯಲ್ಲಿ ಬಿಲ್ ಲೈಸನ್, ಪಳೆಯುಳಿಕೆಗಳು ಎಷ್ಟು ವಿರಳ ಎನ್ನುವುದರ 
ಬಗ್ಗೆ ಒಂದು ದೃಷ್ಟಾಂತ ಕೊಡುತ್ತಾನೆ. ಅಮೆರಿಕದ 270 ಮಿಲಿಯನ್ 
ಜನಗಳಲ್ಲಿ ಪ್ರತಿಯೊಬ್ಬರ ದೇಹದಲ್ಲೂ ತಲಾ 206 ಮೂಳೆಗಳಲ್ಲಿ ಎಲ್ಲವೂ 


ದಿವ್ಯನೇತ್ರ •100 | 


ಅನುಕೂಲಕರ ಸನ್ನಿವೇಶ ಒದಗಿದರೆ ಕೇವಲ 50 ಮೂಳೆಗಳು 
ಪಳೆಯುಳಿಕೆಗಳಾಗಿ ಉಳಿಯಬಲ್ಲವು ಅಷ್ಟೇ . ಅಂದರೆ ಕೇವಲ ಒಬ್ಬ ವ್ಯಕ್ತಿಯ 
ದೇಹದ ಅಸ್ಥಿಪಂಜರದ ಕಾಲು ಭಾಗ. ಇವು ಹತ್ತು ಮಿಲಿಯನ್ ಚ.ಕಿ. ಮೀ 
ಜಾಗದಲ್ಲಿ ಎಲ್ಲೋ ಒಂದು ಕಡೆ ಹೂತುಹೋಗಿ ಎಷ್ಟೋ ಮಿಲಿಯನ್ 
ವರ್ಷಗಳ ನಂತರ ಯಾರ ಕಣ್ಣಿಗೋ ಬೀಳಬಹುದು. ಪಳೆಯುಳಿಕೆಯಾಗುವುದು 
ಅಷ್ಟು ಸುಲಭವಲ್ಲ. 

ನಮ್ಮ ಆಯುಷ್ಯವೇ ಬಲು ಹಸ್ತ. ಭೂಮಿಯ ಸುದೀರ್ಘ ಚರಿತ್ರೆಯನ್ನು 
ಕಲ್ಪಿಸಿಕೊಳ್ಳುವುದು ನಮ್ಮಂಥ ಅಲ್ಲಾಯುಗಳಿಗೆ ತೀರ ಕಷ್ಟ, ಭೂಮಿಗೆ 460 
ಕೋಟಿ ವರ್ಷಗಳಾಗಿವೆ. ಅದರ ಮುಂದೆ ಗರಿಷ್ಠ ನೂರು ವರ್ಷವಷ್ಟೇ 
ತಲಪುವ ನಮ್ಮ ಬದುಕು ನಗಣ್ಯ . ಕಾಲವನ್ನು ಹಿಂದಕ್ಕೆ ಸರಿಸುವುದಾದರೆ ? 
ಅದೂ ಕೂಡ ಕಲ್ಪನೆಯೇ ಇರಲಿ, ನಾವು ಪ್ರತಿ ಸೆಕೆಂಡಿಗೆ ಒಂದು ವರ್ಷದಷ್ಟು 
ಹಿಂದಕ್ಕೆ ಸರಿಯುತ್ತೇವೆ ಎನ್ನೋಣ. ಈ ಲೆಕ್ಕದಲ್ಲಿ ಕ್ರಿಸ್ತ ಹುಟ್ಟಿದ ಕಾಲ 
ತಲಪಲು ಅರ್ಧ ಗಂಟೆ ಸಾಕು. ಮನುಕುಲ ಭೂಮಿಯ ಮೇಲೆ ಅವತರಿಸುವ 
ಕಾಲ ತಲಪಲು ಒಂದು ವಾರ ಬೇಕು. ಜುರಾಸಿಕ್ ಪಾರ್ಕ್ ಚಿತ್ರದಲ್ಲಿ 
ತೋರಿಸಿದ ಡೈನೋಸಾರ್‌ಗಳನ್ನು ನಾವು ನೋಡಬೇಕೆಂದರೆ ಇದೇ ಲೆಕ್ಕದಲ್ಲಿ 
ಸೆಕೆಂಡಿಗೆ ಒಂದು ವರ್ಷ ಸಾಗುತ್ತ ಹೋದರೆ ಸರಿಯಾಗಿ ಆರು ವರ್ಷಗಳು 
ಬೇಕು. ಇದು ಕಾಲದ ಬಗೆಗಿನ ಕಲ್ಪನೆ, ಆದರೆ ನಮ್ಮ ಉತ್ತೇಕ್ಷೆಗೂ ಮೀರಿದ 
ವಾಸ್ತವತೆ, ಡೈನೋಸಾರ್‌ಗಳು ಈ ಭೂಮಿಯ ಸೈರ ತಿರುಗಿ ಮರೆಯಾದದ್ದು 
ಆರೂವರೆ ಕೋಟಿ ವರ್ಷಗಳ ಹಿಂದೆ. 18 ಕೋಟಿ ವರ್ಷಗಳ ಹಿಂದಿನ 
ಜುರಾಸಿಕ್ ಯುಗ ಅವುಗಳ ಸುವರ್ಣ ಕಾಲ. ಒಂದುವೇಳೆ ' ಜುರಾಸಿಕ್ 
ಪಾರ್ಕ್' ಚಿತ್ರ ನಿರ್ಮಿಸಿದ ಸ್ಟೀವನ್ ಸ್ಟಿಲ್‌ಬರ್ಗ್ 1983ರಲ್ಲಿ ಭಾರತಕ್ಕೇನಾದರೂ 
ಭೇಟಿಕೊಟ್ಟಿದ್ದರೆ ಚಿತ್ರೀಕರಣದ ಸ್ಥಳವೇ ಬದಲಾಗುತ್ತಿತ್ತೋ ಏನೋ . ಭಾರತೀಯ 
ಭೂವಿಜ್ಞಾನ ಸರ್ವೇ ಸಂಸ್ಥೆಯ ಜೈಪುರದ ಮ್ಯೂಸಿಯಂನಲ್ಲಿ ಗಂಟುಮೂಟೆ 
ಕಟ್ಟಿದ್ದ ಮೂಳೆಗಳನ್ನು ನೋಡಿದ್ದರೆ ಬಹುಶಃ ಜುರಾಸಿಕ್‌ ಪಾರ್ಕ್‌ನ 
ಪರಿಪೂರ್ಣ ಕಲ್ಪನೆಗೆ ಅದೇ ನೆಲೆಯೊದಗಿಸುತ್ತಿತ್ತು. ಭಾರತದಲ್ಲೂ ಅತಿ 


KANNADA SONGS 


ಭಾರತದ ಜುರಾಸಿಕ್ ಪಾರ್ಕ್ •101 2000ರದಾಯಗಳು 


ಭಯಂಕರ ಡೈನೋಸಾರ್‌ಗಳು ಅಡ್ಡಾಡಿದ್ದವು. ಅಮೆರಿಕದ ಹೆಲ್ ಕ್ರೀಕ್ 
ಭಾಗದಲ್ಲಿ ನಡೆದಾಡಿದಂತೆ, ಗೋಬಿ ಮರುಭೂಮಿಯಲ್ಲಿ ತಿರುಗಾಡಿದಂತೆ. 
ಅಲ್ಲೋ ಅವುಗಳನ್ನು ಬೌಗು ಮುಚ್ಚಿತ್ತು. ಮರುಭೂಮಿಯ ಸಣ್ಣ ದೂಳಿನ 
ಕಣಗಳು ಅವು ಸತ್ತೊಡನೆ ಮುಚ್ಚಿ ಗೋರಿ ಮಾಡಿತ್ತು. ಭಾರತದಲ್ಲಿ ಆ 
ಕಾಲಕ್ಕೆ ಪ್ರಳಯವೇ ಜರುಗಿತ್ತು . ಮಧ್ಯ ಭಾರತದಿಂದ ತೊಡಗಿ ಅತ್ತ 
ಕಲ್‌ವರೆಗೆ, ಇತ್ತ ಆಂಧ್ರಪ್ರದೇಶದವರೆಗೆ ದಕ್ಷಿಣಕ್ಕೆ ಗುಲ್ಬರ್ಗದವರೆಗೆ ಭೂಮಿಯೇ 
ರಣಾಂಗಣವಾಗಿತ್ತು. ಲಕ್ಷ ಲಕ್ಷ ಜ್ವಾಲಾಮುಖಿಗಳು ಭುಗಿಲೆದ್ದು ಲಾವಾರಸ 
ಹರಿದು ಎಲ್ಲ ದಿಕ್ಕುಗಳಲ್ಲೂ ಪ್ರವಹಿಸಿ, ಎದುರಿಗೆ ಸಿಕ್ಕ ನೆಲವನ್ನೆಲ್ಲ ಮುಚ್ಚಿ, 
ಕೆರೆ ಹಳ್ಳ ಕೊಳ್ಳಗಳನ್ನೆಲ್ಲ ಸ್ವಾಹ ಮಾಡುತ್ತ, ಜಲಚರ ಪ್ರಾಣಿಗಳನ್ನು ಕ್ಷಣಾರ್ಧದಲ್ಲಿ 
ಉಸಿರುಕಟ್ಟಿಸಿ , ಸಮಾಧಿ ಕಟ್ಟಿ ಒಂದು ತೆರೆ ಎಳೆದು, ಪೇರಿಸಿದ ಹಾಸಿಗೆಯಂತೆ 
ಬೆಳೆಯುತ್ತಲೇ ಹೋದವು ಸ್ತರಗಳು. ಇದು ಆರೂವರೆ ಕೋಟಿ ವರ್ಷಗಳ 
ಹಿಂದಿನ ಭೂಮಿಯ ಪ್ರಳಯ ನೃತ್ಯ , ಜೀವಹುಟ್ಟಿಸಿದ ಭೂಮಿಯೇ ಜೀವ 
ಹೊಸಕಿ ಹಾಕುವ ಪ್ರಕ್ರಿಯೆ ತೋರಿದ ಭೀಬತ್ಸ ದೃಶ್ಯ . 
ಎದ್ದುನಿಂತ ಡೈನೋಸಾರ್ 

ಶತಮಾನಗಳಷ್ಟೇ ಅಲ್ಲ, ಹಲವು ಕೋಟಿ ವರ್ಷಗಳು ಉರುಳಿದುವು, 
ಶಿಲೆ ಶಿಥಿಲವಾಗಿ ತೇಪೆ ಹರಿದ ಜಾಗದಲ್ಲಿ ಈ ಎಂದೋ ಅಳಿದುಹೋದ 
ಜೀವಿಗಳ ಉಳಿಕೆಗಳು ಇಣುಕಿದವು. ಅವು ಭೂಚರಿತ್ರೆಯ ಇತಿಹಾಸದ 
ಕೀಲಿಕೈಗಳಾದವು. 1983ರ ಒಂದು ದಿನ ಕೆಲವು ಮಂದಿ ಕೈಯಲ್ಲಿ ಸುತ್ತಿಗೆ 
ಹಿಡಿದು, ನೋಟು ಪ್ಯಾಡು ತೆರೆಯುತ್ತ ಜೇಬಲ್ಲಿ ಲೆನ್ಸ್ ಇಳಿಯಬಿಟ್ಟು ಕಂಡ 
ಕಂಡ ಕಲ್ಲನ್ನೆಲ್ಲ ಒಡೆಯುತ್ತ ಸಾಗಿದಾಗ ಇಂಥ ಸಾಕ್ಷ್ಯಗಳು ಕಣ್ಣಿಗೆ ಬಿದ್ದವು. 
ಅದು ಗುಜರಾತಿನ ಖೇಡಾ ಜಿಲ್ಲೆಯ ರಯೋಲಿ ಹಳ್ಳಿಯ ಬಳಿಯ ಒಂದು 
ಸ್ಥಳ. ತಂಡದಲ್ಲಿದ್ದವರು ಭಾರತೀಯ ಭೂವಿಜ್ಞಾನ ಸರ್ವೇ ಇಲಾಖೆಯ 
ಸುರೇಶ ಶ್ರೀವಾಸ್ತವ ಮತ್ತು ತಜ್ಞರು. ಇಣುಕಿದ ಮೂಳೆಗಳ ಸ್ಥಳದ ನಕ್ಷೆ 
ತಯಾರಿಸುತ್ತ ಒಂದೊಂದಕ್ಕೆ ಲೇಬಲ್ ಹಚ್ಚುತ್ತ ಸಂಗ್ರಹಿಸತೊಡಗಿದಾಗ ಸಿಕ್ಕಿದ್ದು 
400 ಮೂಳೆಗಳು. ಕೈ ಒಂದೆಡೆ, ಕಾಲೊಂದೆಡೆ , ರುಂಡಮುಂಡ ಇನ್ನೊಂದೆಡೆ, 


0000000 


00000000000 


ದಿವ್ಯನೇತ್ರ •102 


ಎಲ್ಲವೂ ಅಸ್ತವ್ಯಸ್ತ. ಎಲ್ಲವೂ ಕಲಸುಮೇಲೋಗರ , ನಾಜೂಕಾಗಿ ಎತ್ತಿ 
ಗಂಟುಮೂಟೆ ಕಟ್ಟಿ ಜೈಪುರದ ಮ್ಯೂಸಿಯಂನಲ್ಲಿಟ್ಟರು. ಸುಮಾರು 18 
ವರ್ಷ ಈ ಮೂಟೆಗೆ ಮೂಲೆಯ ವಾಸ . 2001ರಲ್ಲಿ ನ್ಯಾಷನಲ್ 
ಜಿಯೋಗ್ರಫಿಕಲ್ ಸೊಸೈಟಿಯ ಪ್ರಾಚೀನ ಜೀವ ವಿಜ್ಞಾನಿ ಪಾಲ್ ಸೆರಿನೋ 
ಎಂಬಾತ ಭಾರತದ ಡೈನೋಸಾರ್‌ಗಳ ಬಗೆಗೆ ಚಿತ್ರ ಮಾಡಲು ಬಂದಾಗ 
ಆತ ನೇರವಾಗಿ ಜೈಪುರಕ್ಕೆ ಹೋಗಿ ಶ್ರೀವಾಸ್ತವ ಮತ್ತವರ ತಂಡವನ್ನು 
ಕಂಡ. ' ಎಲ್ಲಿ ನಿಮ್ಮ ಮೂಟೆ?' ಎಂದ. ಚಿಕಾಗೋ ವಿಶ್ವವಿದ್ಯಾಲಯದಿಂದ 
ಆತ ಬಂದಿದ್ದ. ಸೆರಿನೋ ಜೊತೆಗೆ ಮಿಚಿಗನ್ ವಿಶ್ವವಿದ್ಯಾಲಯದ ಜಫ್ 
ವೆಲ್ಸನ್ ಎಂಬ ತಜ್ಞ ಕೂಡ ಬಂದಿದ್ದ. ನಮ್ಮಲ್ಲಿ ಅಶೋಕ ಸಾಕ್ಷಿ ಎಂಬ 
ಉತ್ಸಾಹಿ ತಜ್ಞ ಪಂಜಾಬ್ ವಿಗ ವಿದ್ಯಾಲಯದಿಂದ ಬಂದ ಮೂಟೆ ಬಿಚ್ಚಿದರು, 
ಮೂಳೆಗಳನ್ನೆಲ್ಲ ಹರಡಿದರು. ಇದು ಹೇಗಿತ್ತೆಂದರೆ ಬ್ಲೂ ಪ್ರಿಂಟ್ ನೋಡಿ 
ಮನೆಕಟ್ಟುವಂತಲ್ಲ. ಮನೆಯ ಬಿಡಿ ಭಾಗಗಳನ್ನೆಲ್ಲ ಜೋಡಿಸಿ ಬ್ಲೂಪ್ರಿಂಟ್ 
ಹೀಗಿತ್ತೆಂದು ಹೇಳುವ ಪರಿ - ಅಥವಾ ಅಲಾರಂ ಗಡಿಯಾರದ ಬಿಡಿ 
ಭಾಗಗಳನ್ನೆಲ್ಲ ಚೆಲ್ಲಿ ಒಂದೊಂದನ್ನೇ ಜೋಡಿಸಿ ಮೂಲ ಸ್ಥಿತಿಗೆ ತರುವಂತೆ. 
ರುಂಡ ಮುಂಡ ಕೈಕಾಲುಗಳನ್ನು ಅವವುಗಳ ಜಾಗದಲ್ಲಿ ಕೂಡಿಸುತ್ತ ಈ 
ತಜ್ಞರು ಸುಮಾರು ಎರಡು ವರ್ಷ ಕೆಲಸ ಮಾಡಬೇಕಾಯಿತು. ಜೋಡಿಸುತ್ತ 
ಮುಂದೆ ಸಾಗಿದಂತೆ ಮೆಲ್ಲನೆ ಡೈನೋಸಾರ್‌ನ ಪರಿಪೂರ್ಣ ಚಿತ್ರ ಕಂಡು 
ಅವರೇ ಬೆರಗಾದರು. ಅದು ಜೀವಂತವಾಗಿ ಎದುರಿಗೇ ನಿಂತಂತೆ ಭಾಸವಾಗಿ 
ಸಂಭ್ರಮಿಸಿದರು, ಬೆಚ್ಚಿದರು. ಎರಡು ವರ್ಷಗಳ ನಂತರ ಪರಿಪೂರ್ಣ 
ಅಸ್ಥಿಪಂಜರ ಕಾಲನನ್ನೇ ಕುರಿತು ನಗೆಯಾಡುವಂತೆ ಕಂಡಿತು. 25 ಅಡಿ 
ಎತ್ತರದ ಮಾಂಸಾಹಾರಿ ದೈತ್ಯ . ನಮ್ಮ ಬಾಹುಬಲಿಯ ಸುಮಾರು ಅರ್ಧದಷ್ಟು 
ಎತ್ತರ, ಟೈರನೋಸಾರಸ್ ರೆಕ್ಸ್ ಎಂಬ ಅತಿ ಭಯಂಕರ ಡೈನೋಸಾರ್‌ನ 
ಶೇ . 70 ಪ್ರಮಾಣದ ರಕ್ಕಸ ಇದು. ಎಂಥೆಂಥ ಪ್ರಾಣಿಗಳನ್ನು ಬಾಚಿ ಸಿಗಿದು, 
ಚೂರು ಮಾಡಿ ತನ್ನ ಆಹಾರ ದಾಹ ತೀರಿಸಿಕೊಳ್ಳುತ್ತ ಎರಡು ಕಾಲ ಮೇಲೆ 
ದಡಬಡಿಸಿ ಸಾಗುತ್ತ , ಸಹಚರರಿಗೆ ಮುಳುವಾಗಿ ಯಾದವೀ ಯುದ್ದದಲ್ಲಿ 
ತೊಡಗಿ ಈ ಪ್ರಾಣಿ ಕೊಂದ ಜೀವಿಗಳ ಲೆಕ್ಕ ಎಂದೂ ಸಿಗದು. ತಾಕತ್ತಿನ 


ಭಾರತದ ಜುರಾಸಿಕ್ ಪಾರ್ಕ್ •103 ಉದಾಹರಣೆಗೆ 


ಕತ್ತಿನ ಸ್ನಾಯು, ಬಾಯಿ ತೆರೆದರೆ ಗರಗಸವೇ ಬೆಸುಗೆಯಾಗಿದೆಯೇನೋ 
ಎಂಬಂತೆ ಬಾಚಿ ಹಲ್ಲುಗಳ ಸಾಲು, ತಲೆಯ ಮೇಲೆ ಖಡ್ಗ ಮೃಗದಂತೆ 
ಒಂದು ಶೃಂಗ, ಹಾವಿನಂತೆ ತಲೆಯನ್ನು ನೀಳ ಮಾಡುತ್ತ ಬೇಟೆ ಹಿಡಿಯುವ 
ವಿಶಿಷ್ಟ ವರಸೆ. ಒಮ್ಮೆ ಕಚ್ಚಿತೋ ಒಂದೂವರೆ ಟನ್ನು ಬಲ ದವಡೆಯಲ್ಲಿದ್ದ 
ಬೇಟೆಯ ಮೇಲೆ ಅದು ಬೀಳಿಸುತ್ತಿತ್ತು . ಇನ್ನು ತೂಕ? ಮೂರು ಟನ್ನು. 
ಓಟ? ಗಂಟೆಗೆ 40 ಕಿ. ಮೀ . ಆರೂವರೆ ಕೋಟಿ ವರ್ಷಗಳ ಹಿಂದೆ ಅಮೆರಿಕ, 
ಆಫ್ರಿಕ, ಇಂಡಿಯಾ ಖಂಡದಲ್ಲೆಲ್ಲ ಅಡ್ಡಾಡಿದ್ದವು. 20 ಕೋಟಿ ವರ್ಷಗಳ 
ಹಿಂದೆ ಭರ್ಜರಿಯಾಗಿ ಹುಟ್ಟಿ ಖಂಡಗಳೆಲ್ಲ ಒಂದುಗೂಡಿದ್ದ ಸ್ಥಿತಿಯನ್ನು 
ನೋಡಿ ಮುಂದೆ ಖಂಡಗಳು ಸರಿದಾಗ ತಾವೂ ಸರಿದು ಅವಿಭಕ್ತ 
ಕುಟುಂಬದಿಂದ ಅವು ಬೇರೆಯಾದದ್ದು ಭೂವಿಜ್ಞಾನದಲ್ಲಿ ಕಲ್ಪನೆಗಿಂತಲೂ 
ರೋಚಕವಾದ ವಾಸ್ತವ ಕಥೆ. 
ಗತವೈಭವದ ಮರುಕಲ್ಪನೆ 

ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಯ ಸೆರಿನೋ , ಗುಜರಾತಿನ ರಕ್ಕಸ 
ಕೊಳ್ಳದಲ್ಲಿ ಸಿಕ್ಕ ಈ ಭಯಂಕರ ಡೈನೋಸಾರಸನ್ನು 'ರಾಜಸಾರಸ್ ನರ್ಮದೆಸ್ 
ಎಂದು ನಾಮಕರಣ ಮಾಡಿದರೆ ಹೇಗೆ ಎಂದಾಗ ಎಲ್ಲರೂ ಒಪ್ಪಿದರು. 
ನಿಜ, ಅದು ಭಾರತದಲ್ಲಿ ಸಿಕ್ಕ ಮಾಂಸಾಹಾರಿ ಡೈನೋಸಾರ್ ವಂಶಗಳ 
ರಾಜನೇ . ನರ್ಮದ ಕಣಿವೆಯಲ್ಲಿ ಸಿಕ್ಕಿದ್ದರಿಂದ ಈ ಸರೀಸೃಪಕ್ಕೆ ಅದು 
ಒಪ್ಪುವ ಹೆಸರು. ನಮ್ಮ ಇಂಡಿಯದಲ್ಲಿ ಡೈನೋಸಾರ್ ಪಳೆಯುಳಿಕೆ ಸಿಕ್ಕಿದ್ದು 
ಇದೇ ಮೊದಲೇನಲ್ಲ. ಬ್ರಿಟಿಷ್ ಸೈನ್ಯಾಧಿಕಾರಿಗಳು ನಮ್ಮ ನೆಲದ ಮೇಲೆ 
ಕಣ್ಣಿಟ್ಟಂತೆ ನೆಲದ ಒಳಕ್ಕೂ ಕಣ್ಣಿಟ್ಟು ತಮ್ಮ ಅದೃಷ್ಟವನ್ನು ಅರಸಿದ್ದರು, ನಿಧಿ 
ಹುಡುಕುವ ಹವ್ಯಾಸ ಬೆಳೆಸಿಕೊಂಡಿದ್ದರು. ನೆಲದೊಳಗೇನಿದೆ ಎಂದು ಇಣುಕು 
ನೋಡುವುದು ಅವರ ಪರಿಪಾಟವಾಗಿತ್ತು. ಲೆಪ್ಪೆನೆಂಟ್ ಜಾನ್ ವಾರನ್ 
ಎಂಬಾತ ಟಿಷ್ಟೂ ಸುಲ್ತಾನ್ ಸೋತ ನಂತರ ಕೋಲಾರದ ಚಿನ್ನದ ಗಣಿ 
ಪ್ರದೇಶವನ್ನು ಸಮೀಕ್ಷಿಸುವಾಗ ಹಳೆ ಗಣಿಗಳನ್ನು ಪತ್ತೆ ಮಾಡಿದ ಹಾಗೆ. ಅತ್ತ 
ಜಬ್ಬಲ್‌ಪುರದ ಕಂಟೋನ್ಸೆಂಟ್‌ನಲ್ಲಿ ಕ್ಯಾಪ್ಟನ್ ಫೀಮನ್ ಎಂಬಾತ 1828ರಲ್ಲೇ 


ಇ 


ದಿವ್ಯನೇತ್ರ •1040 


ಆ ಜಾಗದಲ್ಲೆಲ್ಲ ಅಡ್ಡಾಡುತ್ತ ಒಂದಷ್ಟು ಮೂಳೆಗಳನ್ನು ಹೆಕ್ಕಿ ತೆಗೆದು ಜೀವ 
ವಿಜ್ಞಾನ ತಜ್ಞರಿಗೆ ತೋರಿಸಿದ್ದ. ಕೊನೆಗೆ ಅದು ಬ್ರಿಟಿಷ್ ಮ್ಯೂಸಿಯಂ 
ಸೇರಿತು. ಆಕ್ಸ್‌ಫರ್ಡ್ ವಿಶ್ವವಿದ್ಯಾಲಯದ ವಿಲಿಯಂ ಬಕ್‌ಲ್ಯಾಂಡ್ ಎಂಬಾತ 
1824ರಲ್ಲೇ ಮೆಗಲಾಸಾರಸ್ ಎಂದು ಹೆಸರು ಕೊಟ್ಟ ದೈತ್ಯ ಡೈನೋಸಾರ್‌ನ 
ಅವಶೇಷ ಪತ್ತೆ ಮಾಡಿ ಅದನ್ನೂ ಮೂಸಿಯಂಗೆ ಸೇರಿಸಿದ್ದ . ಇವನ್ನೆಲ್ಲ 
ಅಧ್ಯಯನ ಮಾಡಿದ ರಿಚರ್ಡ್ ಓವನ್ ಎಂಬ ತಜ್ಞ ಈ ಭಯಂಕರ 
ದೈತೋಗರಗಳನ್ನು ಡೈನೋಸಾರ್ ಎಂದು ಕರೆದ. ಅಲ್ಲಿಂದ ಶುರುವಾಯಿತು 
ಆರೂವರೆ ಕೋಟಿ ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಈ ದೈತ್ಯರ 
ಅವಶೇಷಗಳಿಗಾಗಿ ಬೇಟೆ. 
- ಭಾರತದಲ್ಲಿ ಸೈನಿಕರಷ್ಟೇ ಈ ಹವ್ಯಾಸದಲ್ಲಿ ತೊಡಗಲಿಲ್ಲ, ಸರ್ವೇ 
ಇಲಾಖೆಯ ಜನ, ಸಂತರು, ಸಾಧುಗಳು, ಅರ್ಚಕರು, ವೃತ್ತಿಪರರು ಎಲ್ಲರೂ 
ನೆಲ ಕೆರೆಯುವ ಚಟದಲ್ಲಿ ಆನಂದಕಂಡರು. ನರ್ಮದಾ ನದಿ ತೀರದುದ್ದಕ್ಕೂ , 
ಅತ್ತ ಗುಜರಾತಿನಿಂದ ಇತ್ತ ಜಬ್ಬಲ್‌ಪುರದವರೆಗೆ ಯಾರು ಯಾರೋ ಎತ್ತಿ 
ತಂದ ಮೂಳೆಗಳು ಕಣ್ಮರೆಯಾಗಿದ್ದ ಮಹಾ ದೈತ್ಯರ ಸಾಮ್ರಾಜ್ಯದ ಒಂದೊಂದೇ 
ಪುಟಗಳನ್ನು ಬಯಲಿಗೆ ತಂದವು. ಜಬ್ಬಲ್‌ಪುರದ ಬಳಿ ಕಲ್ಲು ಗಣಿ 
ಮಾಡುತ್ತಿದ್ದಾಗ ದೊರೆತ ಡೈನೋಸಾರ್ ಮೂಳೆಗಳು ' ಅಮೆರಿಕನ್ ಮ್ಯೂಸಿಯಂ 
ಆಫ್ ನ್ಯಾಚುರಲ್ ಹಿಸ್ಟರಿ' ಸೇರಿದವು. ಕಛೇ ಭಾಗದಲ್ಲಿ ತೈಲ ಶೋಧನೆಗೆ 
ತೊಡಗಿದ್ದ ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗದ ತಜ್ಞರಿಗೂ 
ಡೈನೋಸಾರ್ ಮೂಳೆಗಳು ಸಿಕ್ಕಿ ಅವರೂ ಜೋಪಾನ ಪಡಿಸಿದರು. ಇತ್ತ 
ತಿರುಚಿನಾಪಳ್ಳಿಯ ಸುಣ್ಣ ಶಿಲೆಯಲ್ಲಿ, ಅತ್ತ ಮೇಘಾಲಯದಲ್ಲಿ, ಆಂಧ್ರಪ್ರದೇಶದ 
ಅಡಿಲಾಬಾದ್ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಸಾಕ್ಷಿಗಳು. ಭಾರತದ ಡೈನೋಸಾರ್‌ಗಳ 
ಸಂತತಿಯ ಬಗ್ಗೆ ಗುಲ್ಲಾಗುತ್ತಲೇ ದೇಶ ವಿದೇಶದ ತಜ್ಞರು ಕ್ಯಾಮೆರಾ ಹಿಡಿದು 
ಒಡಿ ಬಂದರು. ನಮ್ಮಲ್ಲಿದ್ದ ಡೈನೋಸಾರ್ ಪಟ್ಟಿಯನ್ನು ಪರಿಷ್ಕರಿಸಲು 
ಪ್ರಾರಂಭಿಸಿದರು. ಆ ಹೊತ್ತಿಗೆ ನಮ್ಮಲ್ಲೂ ಒಂದಷ್ಟು ಮುಂದಾಲೋಚನೆ 
ಮೂಡಿತ್ತು. ಡೈನೋಸಾರ್‌ಗಳ ಪಳೆಯುಳಿಕೆಯನ್ನು ನಮ್ಮದೇ ಮ್ಯೂಸಿಯಂ 


ಭಾರತದ ಜುರಾಸಿಕ್ ಪಾರ್ಕ್ ೦105 ಇರಬಹುದು 


ಗಳಲ್ಲಿ ರಕ್ಷಿಸಲು ಆಸ್ಥೆ ತೋರಿದರು. ಕಲ್ಕತ್ತದ ಇಂಡಿಯನ್ ಸ್ಟಾಟಿಸ್ಟಿಕಲ್ 
ಇನ್ಸ್ಟಿಟ್ಯೂಟ್‌ನಲ್ಲಿ ಬರಪ್ಪಾಸಾರಸ್ ಟಾಗೋರಿಯ ಎಂಬ ಹೆಸರಿನ 
ಡೈನೋಸಾರ್‌ನ ಪರಿಪೂರ್ಣ ಅಸ್ಥಿಪಂಜರ ಈಗಲೂ ಪ್ರದರ್ಶನಕ್ಕಿದೆ. ಆಂಧ್ರದ 
ಕೋಟಾ ಬಳಿಯಲ್ಲಿ ಸಿಕ್ಕ 40 ಅಡಿ ಉದ್ದ 13 ಅಡಿ ಎತ್ತರದಕೋಟಾಸಾರಸ್ 
ಯಮನಪಲ್ಲಿಯನ್ಸಿಸ್ ಎಂಬ ಇನ್ನೊಂದು ಡೈನೋಸಾರ್‌ನ ಇಂಥದೇ 
ಅಸ್ಥಿಪಂಜರ ಹೈದರಾಬಾದಿನ ಬಿರ್ಲಾ ಸೈನ್ಸ್‌ ಸೆಂಟರ್‌ನಲ್ಲಿ ನೋಟಕರ 
ಗಮನ ಸೆಳೆಯುತ್ತಿದೆ. ಈ ಎಲ್ಲವನ್ನೂ ಗಮನಿಸಿದ ಸೆರಿನೋ , ವಿಸ್ಮಯಪಟ್ಟು 
ರಾಜಾಸಾರಸ್ ಸಿಕ್ಕಿದ ಸಂದರ್ಭದಲ್ಲಿ ಹೇಳಿದ ಮಾತುಗಳಿವು: 

'ಡೈನೋಸಾರ್‌ಗಳು ಕಳೆದುಹೋದ ಒಂದು ಅಧ್ಯಾಯವೇ ಇಂಡಿಯಾದಲ್ಲಿ 
ಸಿಕ್ಕಿಬಿಟ್ಟಿದೆ. ಅವನ್ನು ಮೂಟೆಕಟ್ಟಿ ಮೂಲೆಗೆ ತಳ್ಳುವ ಕಾಲ ಈಗ ದೂರವಾಗಿದೆ. 
ಡೈನೋಸಾರ್ ಸಾಮ್ರಾಜ್ಯದಲ್ಲಿ ಇಂಡಿಯಾಕ್ಕೂ ಒಂದು ಸ್ಥಾನವಿದೆ.' 
- ಸೈಂಟ್ ಲೂಯಿಸ್‌ನಲ್ಲಿರುವ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ 
ಭೂವಿಜ್ಞಾನ ವಿಭಾಗದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಸಂಗ್ರಹಿಸಿ ತಂದ 
250 ಡೈನೋಸಾರ್‌ಗಳ ಬಗ್ಗೆ ಚಿತ್ರ ಮಾಹಿತಿಗಳು ಲಭ್ಯ . 20 ಟನ್ನು ತೂಕದ 
ಭೀಮಕಾಯದಿಂದ ತೊಡಗಿ ಹಕ್ಕಿಗಾತ್ರದ ಉರಗ ಸಂತತಿಯವರೆಗೆ ನಮ್ಮಲ್ಲಿ 
ಈಗ ಗುಜರಾತ್‌ನಲ್ಲಿ ಸಿಕ್ಕಿರುವ ರಾಜಾಸಾರಸ್ ಸೇರಿದಂತೆ 20 ಬಗೆಯ 
ಡೈನೋಸಾರ್‌ಗಳ ಮಾಹಿತಿ ಇದೆ. ಪಳೆಯುಳಿಕೆಗಳೂ ಇವೆ. ಈಗ್ಗೆ ಎರಡು 
ದಶಕಗಳಿಂದ ದಕ್ಷಿಣ ಭಾರತದ ಸುಮಾರು 10, 000 ಚ.ಕಿ, ಮೀ , ಜಾಗದಲ್ಲಿ 
ಬರೀ ಡೈನೋಸಾರ್‌ಗಳ ಮೂಳೆಗಳಲ್ಲ, ಅವು ಮೊಟ್ಟೆ ಇಡುತ್ತಿರುವ ನೂರಾರು 
ಜಾಗಗಳು ಪತ್ತೆಯಾಗಿವೆ. ಈ ಮೊಟ್ಟೆಗಳಿಗೆ ಅಹಲ್ಯಯಂತೆ ಶಾಪ ವಿಮೋಚನೆ 
ಇಲ್ಲ ಬದಲು ಸಿಕ್ಕಿದವರಿಗೆ ಸೀರುಂಡೆಯಾಗಿ ಕೈ ಕೈ ಬದಲಾಯಿಸಿಕೊಂಡವರಿಗೆ 
ಲಕ್ಷ್ಮೀ ಕಟಾಕ್ಷವಾಗಿ ಶ್ರೀಮಂತರಾಗಿರುವುದೂ ಉಂಟು. ಗುಜರಾತಿನಲ್ಲಿ ಹವ್ಯಾಸಿ 
ಡೈನೋಸಾರ್‌ ಮೊಟ್ಟೆ ಸಂಗ್ರಹ ಮಾಡುವವರು ಒಂದು ಮೊಟ್ಟೆಗೆ ತಲಾ 
ಒಂದು ಲಕ್ಷ ರೂಪಾಯಿ ಗಳಿಸಿರುವುದೂ ಉಂಟು. ಕೆಲವರು ವೈಜ್ಞಾನಿಕ 
ಕುತೂಹಲ ತಳೆದು ಕಲ್ಲು ಮೊಟ್ಟೆಯನ್ನೇ ಸಿ. ಟಿ. ಸ್ಯಾನಿಗೆ ಕಳಿಸಿ ಅದರಲ್ಲಿರುವ 


ದಿವ್ಯನೇತ್ರ + 106 


ಭ್ರೂಣ ಡೈನೋಸಾರ್‌ನ್ನು ನೋಡಿ ಪುಲಕಗೊಂಡಿದ್ದೂ ಉಂಟು. ಒಮ್ಮೆ 
ಇವು ಸುದ್ದಿ ಮಾಡುತ್ತಲೇ ಹಲವು ಸಾವಿರ ಜನ ತಮ್ಮ ಅದೃಷ್ಟ ಅರಸಿ 
ಗುಜರಾತಿನ ಖೇದಾರ್ ಜಿಲ್ಲೆಯ ಈ ಭಾಗಕ್ಕೆ ನುಗ್ಗಿ ನೆಲವನ್ನೆಲ್ಲ ಬುಡಮೇಲು 
ಮಾಡುತ್ತಲೇ ಗುಜರಾತ್ ಸರ್ಕಾರ ಎಚ್ಚೆತ್ತು 50 ಎಕರೆ ಜಾಗಕ್ಕೆ ಬೇಲಿ ಹಾಕಿ 
ಅದನ್ನು ಸಂರಕ್ಷಿಸಿದೆ. ಈಗ ಸರ್ಕಾರಕ್ಕೆ ಅದನ್ನು ಡಿಸ್ನಿ ಲ್ಯಾಂಡ್ ಮಾದರಿಯಲ್ಲಿ 
ಅಭಿವೃದ್ಧಿಪಡಿಸುವ ತವಕ. ಅದಕ್ಕಾಗಿಯೇ 200 ಕೋಟಿ ರೂಪಾಯಿ ವೆಚ್ಚ 
ಮಾಡಿ ಬೆಳಕು, ಧ್ವನಿ ತಂತ್ರ ಅಳವಡಿಸಿ ಪ್ರವಾಸಿಗರನ್ನು ಆರೂವರೆ ಕೋಟಿ 
ವರ್ಷಗಳ ಹಿಂದಿನ ಸ್ಥಿತಿಗೆ ಕ್ಷಣಾರ್ಧದಲ್ಲಿ ಒಯ್ಯುವ ಚಿತ್ರಗಳನ್ನು ನಮ್ಮ 
ಕಣ್ಣ ಮುಂದೆ ರಾರಾಜಿಸಲು ಹೊರಟಿದೆ. ದೇಶ ವಿದೇಶಿಯರಿಗೂ ಈ 
ಕುರಿತು ಧಾರಾಳ ಮಾಹಿತಿಯನ್ನು ಕೊಡುತ್ತಿದೆ. ಎಲ್ಲವೂ ಸರಿಹೋದರೆ 
ಸದ್ಯದಲ್ಲೇ ಗುಜರಾತಿನ 'ಜುರಾಸಿಕ್ ಪಾರ್ಕ್ ' ನಮ್ಮನ್ನು ಗತಕಾಲದ 
ಭೂಇತಿಹಾಸಕ್ಕೆ ಒಯ್ಯಲಿದೆ. ಗಾಂಧಿ ಹುಟ್ಟಿದ ನಾಡಿನಲ್ಲಿ ಈ ಕ್ರೂರ ಮೃಗಗಳು 
ಏಕೆ ಅಡ್ಡಾಡಿದವು ಎಂದು ಕೇಳಬೇಡಿ. ಅವಕ್ಕೆ ಮನುಕುಲ ಈ ಜಗತ್ತಿನಲ್ಲಿ 
ಅವತರಿಸುತ್ತದೆಂಬ ಕಲ್ಪನೆಯೇ ಇರಲಿಲ್ಲ. ಇಷ್ಟಾಗಿ ಭೂಮಿಗೆ ನಾವೊಬ್ಬರೇ 
ಒಡೆಯರಲ್ಲವಲ್ಲ . 


* 


* 


* 


* 


ಟಿಪ್ಪಣೆ- 1 
ಮಹಾದೈತ್ಯರು: ಮರಳಿ ಮಣ್ಣಿಗೆ 
ಹದಿಮೂರುಕೋಟಿವರ್ಷಗಳ ಕಾಲ ನೆಲ, ಜಲ, ಬಾನನ್ನು ಆಳಿದ ದೈತ್ಯ ಸಂಕುಲದ 
ಡೈನೋಸಾರ್‌ಗಳು ಹಠಾತ್ ಕಣ್ಮರೆಯಾದದ್ದು ಏಕೆ ? ನಿರ್ದಯವಾಗಿ ಇವುಗಳನ್ನು ಹೊಸಕಿ 
ಹಾಕಿದ ಕೈ ಯಾವುದು ? ಈ ಕುರಿತು ದಶಕಗಳಿಂದಲೂ ಬಿಸಿಬಿಸಿ ಚರ್ಚೆಗಳಾಗುತ್ತಿವೆ. 
ಕ್ಷುದ್ರಗ್ರಹ ಬಡಿದು, ಭೂವಾತಾವರವನ್ನೇ ಏರುಪೇರು ಮಾಡಿ ಆಗಿದ್ದ ಸಸ್ಯ ಸಂಕುಲ, 
ಜೀವ ಸಂಕುಲಗಳು ಬಹುತೇಕ ಕಣ್ಮರೆಯಾದುವೆಂದು ಒಂದು ವಾದ. ಅದಕ್ಕೆ ಸಾಕ್ಷಿಗಳೇನು? 
ಭೂಮಿಯ ಅನೇಕ ಭಾಗಗಳಲ್ಲಿ ಇರಿಡಿಯಂ ಎಂಬ ಧಾತು ಆ ವಯೋಮಾನದ 


ಭಾರತದ ಜುರಾಸಿಕ್ ಪಾರ್ಕ್ 6107 


ಶಿಲೆಗಳಲ್ಲಿ ಕಾಣಿಸಿದೆ. ಇದು ಭೂಮಿಗೆ ಸಹಜವಾಗಿ ಬಳುವಳಿ ಬಂದ ಧಾತುವಲ್ಲ. 
ಕ್ಷುದ್ರಗ್ರಹಗಳಲ್ಲಷ್ಟೇ ಕಂಡುಬರುತ್ತದೆ. ನೊಬೆಲ್ ಪ್ರಶಸ್ತಿ ವಿಜೇತ ಭೌತವಿಜ್ಞಾನಿ ಆಲ್ವರೆಜ್ 
ಎಂಬಾತ ಈ ಸಾಕ್ಷಿಗಳತ್ತ ಜಗತ್ತಿನ ಗಮನ ಸೆಳೆದಿದ್ದಾನೆ. ಇದರ ಕುರುಹಾಗಿ ಮೆಕ್ಸಿಕೋ | 
ಬಳಿಯ ಚಿಕ್ಷುಲುಬ್ ಎಂಬಲ್ಲಿ ಕುದಗ್ರಹ ಬಡಿದು ಪ್ರಳಯವಾದ ಅನೇಕ ಚಟುವಟಿಕೆಗಳನ್ನು 
ತಜ್ಞರು ದಾಖಲಿಸಿದ್ದಾರೆ. ಇಡೀ ಜಗತ್ತಿನಲ್ಲಿ ಈ ಹೊತ್ತು ಸಂಗ್ರಹವಾಗಿರುವ ಎಲ್ಲ ಪರಮಾಣು 
ಬಾಂಬುಗಳನ್ನು ಒಟ್ಟಿಗೇ ಸ್ಫೋಟಿಸಿದರೆ ಬಿಡುಗಡೆಯಾಗುವ ಶಕ್ತಿಗಿಂತ 10,000 ಪಟ್ಟು 
ಶಕ್ತಿಯನ್ನು ಕ್ಷುದ್ರಗ್ರಹ ನೆಲದ ಮೇಲೆರಗಿ ಬಿಡುಗಡೆಮಾಡಿದೆ. ಆ ಆಘಾತದಿಂದ 1, 000 
ಬಿಲಿಯನ್ ಟನ್ನು ಇಂಗಾಲದ ಡೈಆಕ್ಸೆಡ್ ವಾಯುಗೋಳಕ್ಕೆ ಬಿಡುಗಡೆಯಾಗಿದೆ. ಅದು 
ಅಪ್ಪಳಿಸಿದ ಮರುಘಳಿಗೆಯೇ ಆಘಾತ ತರಂಗಗಳು ಪ್ರವಹಿಸಿ 1,000 ಕಿ. ಮೀ . ಪಾಸಲೆಯ 
ಸಸ್ಯ ಜೀವಿಗಳನ್ನು ತತ್ ಕ್ಷಣದಲ್ಲೇ ಹೊಸಕಿ ಹಾಕಿದೆ. ನೂರು ಬಿಲಿಯನ್ ಟನ್ನು ಗಂಧಕದ 
ಆನ್ಲೈಡ್ ವಾತಾವರಣ ಸೇರಿ ಹಸುರು ಮೋಡಗಳನ್ನು ಸೃಷ್ಟಿಸಿದೆ. ಅದು ಸ್ಥಳೀಯ 
ಘಟನೆಯಾದರೂ ವಾತಾವರಣದ ದೃಷ್ಟಿಯಿಂದ ಇಡೀ ಜಗತ್ತನ್ನೇ ಏರುಪೇರು ಮಾಡಿದೆ. 
ಡೈನೋಸಾರ್‌ಗಳು ಈ ಆಘಾತ ತಾಳಲಾರದೆ ಸಾರಾಸಗಟಾಗಿ ಕೊನೆಯುಸಿರೆಳೆದವು 
ಎನ್ನುತ್ತದೆ ಈ ವಾದ. ಸೈಬೀರಿಯದ ತುಂಗುಸ್ಕ ಎಂಬ ಬಳಿ 1908ರಲ್ಲಿ ಉಿ ಬಡಿದು 
ಮಾಡಿದ ರಾದ್ದಾಂತವನ್ನೂ , ಏಳಿಸಿದ ಬೆಂಕಿಯನ್ನೂ ಕಣ್ಣಾರೆ ಕಂಡವರಿದ್ದಾರೆ , ದಾಖಲೆ | 
ಮಾಡಿದವರಿದ್ದಾರೆ. 

ಇಂಥ ಪ್ರಳಯ ಸ್ವರೂಪಿ ಘಟನೆಗಳು ಭೂಮಿಯಲ್ಲಿ ಆಗಾಗ ನಡೆಯುತ್ತಲೇ ಇರುತ್ತವೆ. 
ಈಗ್ಗೆ 25ಕೋಟಿ ವರ್ಷಗಳ ಹಿಂದೆ ಭೂಮಿಯ 1800 ಕಿ. ಮೀ . ಆಳದಿಂದ ಒಸರಿ ಬಂದ 
ಲಾವಾರಸ ಭೂಚಿಪ್ಪನ್ನೆಲ್ಲ ಆವರಿಸುತ್ತ ಹೀಗೆಯೇ ಜೀವಿ ಸಂಕುಲವನ್ನು ನಾಶ ಮಾಡಿತ್ತು. 
ಭೂಮಿಯ ಕಥೆ ಇನ್ನೇನು ಮುಗಿದೇ ಹೋಯಿತು ಎಂಬ ಸ್ಥಿತಿ ಕಲ್ಪಿಸಿತ್ತು. ಕೆಲವೇ ಸಸ್ಯ , 
ಪ್ರಾಣಿಗಳು ಬದುಕುಳಿದಿದ್ದವು, ಅವೇ ಮುಂದೆ ಕವಲೊಡೆಯುತ್ತ ಜೀವ ಸಂಕುಲ ಬೆಳೆಸಿದವು. 
ಸಾಗರದ ಮಟ್ಟ ಕುಸಿದು, ನೆಲ ಹಿಗ್ಗಿ , ಜಲ ಕುಗ್ಗಿ ಅದೂ ಕೂಡ ಭೂಪರಿಸರವನ್ನೇ 
ಬುಡಮೇಲು ಮಾಡಿತ್ತು. ಆರೂವರೆ ಕೋಟಿ ವರ್ಷಗಳ ಹಿಂದೆ ಮತ್ತೆ ಭೂಗರ್ಭದಿಂದ 
ಒಸರಿದ ಶಿಲಾ ರಸ ದಕ್ಷಿಣ ಭಾರತದಲ್ಲಿ ರಾದ್ಧಾಂತ ಮಾಡುತ್ತ ನೆಲ , ಜಲ, ಬೆಟ್ಟ, 
ಗುಡ್ಡಗಳನ್ನೆಲ್ಲ ತಿನ್ನುತ್ತ ಬಂದು ಡೈನೋಸಾರ್ ಸೇರಿದಂತೆ ಶೇ . 70 ಭಾಗ ಜೀವಿಗಳನ್ನು 
ಗುಳುಂ ಮಾಡಿತು. ಅಳಿದುಳಿದ ಸನಿಗಳಿಂದ ಜೀವ ವಿಕಾಸವಾಗಿ ಈಗ ಮನುಕುಲದವರೆಗೂ 
ಬಂದಿದ್ದೇವೆ ಎನ್ನುತ್ತಾರೆ ಕೆಲವು ತಜ್ಞರು. 

ಅದೇನೇ ಇರಲಿ, ಕಾಲಕಾಲಕ್ಕಾಗುವ ಆವಘಡಗಳು ಹಳೆಯ ಜೀವಿಗಳನ್ನೆಲ್ಲ ಸಾರಾಸಗಟು 


ರಾಯರ 


ದಿವ್ಯನೇತ್ರ ೦108 


ಹೊಸಕಿ ಹಾಕದೆ ಪ್ರಾಣ ಭಿಕ್ಷೆಯನ್ನು ನೀಡಿವೆ. ಎಂದೇ ನಮಗೂ ನಿಮಗೂ ಇನ್ನೂ 
ಉಸಿರಾಡುವ ಯೋಗ ಈ ನೆಲದಲ್ಲಿ. ಡೈನೋಸಾರ್‌ಗಳೇನೋ ಮರಳಿ ಮಣ್ಣು ಸೇರಿದವು. 
ಈಗ ಅವು ಪಳೆಯುಳಿಕೆಗಳಾಗಿ ವಿಜ್ಞಾನಿಗಳ ಕೈಸೇರುತ್ತಿವೆ. ಭೂಮಿಯ ರೋಚಕ ಅಧ್ಯಾಯದ 
ಹಲವು ಪುಟಗಳನ್ನು ನಮ್ಮ ಕಣ್ಣೆದುರಿಗೆ ತೆರೆಯುತ್ತಿವೆ. ಅಳಿದ ಮೇಲೂ ಉಳಿಯುವ ಈ 
ಜೀವಿಗಳೇ ಭೂಚರಿತ್ರೆಯ ಕೀಲಿಕೈಗಳು . 


* 


* 


* 


(ಸೂರ್ಯೋದಯ - ಸಾಪ್ತಾಹಿಕ: ಜೂನ್ 27 , 2004 ) 


ಭಾರತದ ಜುರಾಸಿಕ್ ಪಾರ್ಕ್ •109 ರಂದರದಾಸರು 


ಬರ್ಮುಡಾ ಟ್ರೈಯಾಂಗಾಲ್ 
ಏನಡಗಿದೆ ಇಲ್ಲಿ ? 


ಭೀಕರ , ಭೀಬತ್ಸ ಅವಘಡಗಳ ಸರಮಾಲೆಗೆ ಹೇತುವಾದ ಬರ್ಮುಡಾ ಟ್ರೈಯಾಂಗಲ್' 
ಈಗಲೂ ವೈಜ್ಞಾನಿಕ ವಿಶ್ಲೇಷಣೆಗೆ ದೊಡ್ಡಪ್ರಶ್ನಾರ್ಥಕವಾಗಿಯೇ ಉಳಿದಿದೆ.ಊಹೆಗೂ 
ನಿಲುಕದ ಈ ದುರಂತಗಳಿಗೆ ಕಾರಣವಾಗಿರುವ ಬರ್ಮುಡಾ ಟ್ರಯಾಂಗಲ್ ಒಳಗೆ 
ನಿಜವಾಗಿಯೂ ಏನಿದೆ? ಯಾವ ಅಗೋಚರ ಶಕ್ತಿಯ ಕೈವಾಡವಿದೆ. 


ನಿಮ್ಮಲ್ಲಿ ಕರ್ನಾಟಕದ ನಕ್ಷೆ ಇದ್ದರೆ ಒಂದು ಸರಳ ಸತ್ಯವನ್ನು 
ಮನಗಾಣಬಹುದು. ಬೆಂಗಳೂರಿನಿಂದ ಹೊಸಪೇಟೆಗೆ ಒಂದು ನೇರ ಗೆರೆ - 
ಹೊಸಪೇಟೆಯಿಂದ ಮಂಗಳೂರಿಗೆ ಇನ್ನೊಂದು ನೇರ ಗೆರೆ - ಮತ್ತೆ ಅಲ್ಲಿಂದ 


ಇನ್ನೊಂದು ನೇರ ಗೆರೆ ಮರಳಿ ಬೆಂಗಳೂರಿಗೆ ಎಳೆದು ನೋಡಿ, ಈಗ 
ತ್ರಿಭುಜ ಸಿದ್ದ. ಶಾಲೆಯಲ್ಲಿ ಓದುವಾಗ ನೀವು ವೃತ್ತ, ತ್ರಿಭುಜ , ಚತುರ್ಭುಜ 
ಮುಂತಾದ ಜ್ಯಾಮಿತಿಗಳನ್ನು ಮಾಡಿದ್ದರೆ ಮುಂದೆ ನಿಮ್ಮ ನಿತ್ಯ ಬದುಕಿನಲ್ಲಿ 
ಇವುಗಳಲ್ಲಿ ಯಾವುದಾದರೊಂದು ನೆನಪಿಗೆ ಬರುತ್ತದೆ. ನಿಮ್ಮ ನಿವೇಶನವನ್ನು 
ಅಳೆಯುವಾಗಲೋ , ಬಾವಿ ತೋಡಿಸುವಾಗಲೋ ಪೈಥಾಗರಸ್ 
ಪ್ರಮೇಯವನ್ನು ಸಾಧಿಸುವ ಪ್ರಮೇಯ ಒಮ್ಮೆಯೂ ನಿಮಗೆ ಬರದೇ 
ಇರಬಹುದು. ಉಳಿದೆಲ್ಲ ಜ್ಯಾಮಿತಿಗಳೆಲ್ಲ ಕಾಲಕಳೆದಂತೆ ನಿಮ್ಮ ನೆನಪಿನಿಂದ 
ದೂರವಾಗುತ್ತವೆ. ಇದೇನೋ ಸರಿ , ಬೆಂಗಳೂರು- ಹೊಸಪೇಟಿ- ಮಂಗಳೂರು 
ಮತ್ತೆ ಬೆಂಗಳೂರು ನಡುವೆ ನೇರ ಗೆರೆ ಎಳೆದು ತ್ರಿಭುಜವನ್ನೇನೋ 
ಸೃಷ್ಟಿಸಬಹುದು. ಏನಿದರ ಮಹತ್ವ ಎಂದು ನಿಮ್ಮ ಮಕ್ಕಳು ನಿಮ್ಮನ್ನು 
ಕೇಳಿದರೆ ಆ ಒಂದು ಕ್ಷಣ ನೀವೂ ಉತ್ತರಿಸಲಾಗದೆ ತಬ್ಬಿಬ್ಬಾಗಬಹುದು. 
ಅದೇನೂ ರೈಲ್ವೇ ಮಾರ್ಗವಲ್ಲ; ವಾಯುಮಾರ್ಗವಂತೂ ಅಲ್ಲವೇ ಅಲ್ಲ, 
ತ್ರಿಭುಜ ಎನ್ನುವುದನ್ನು ಬಿಟ್ಟರೆ ಇದಕ್ಕೆ ಇನ್ನೇನೂ ಮಹತ್ವವಿಲ್ಲ. 
- ಈಗ ಇಂಥದೇ ಸರಳ ರೇಖೆಗಳನ್ನು ನೀವು ಮಕ್ಕಳಿಗೆ ರಚಿಸುವಂತೆ 
ಹೇಳಿ, ಅವು ಕೂಡುವ ಸ್ಥಳಗಳು ಮಾತ್ರ ಬೇರೆ ಬೇರೆ. ಉತ್ತರ ಅಟ್ಲಾಂಟಿಕ್ 
ಸಾಗರದ ಒಂದು ಭಾಗ - ಬರ್ಮುಡಾದಿಂದ ದಕ್ಷಿಣ ಫ್ಲೋರಿಡಾ, 
ಪೋರ್ಟರಿಕೋ , ಇಲ್ಲಿಂದ ಮತ್ತೆ ಬರ್ಮುಡಾ, ವ್ಯತ್ಯಾಸವಿಷ್ಟೇ , ಇಲ್ಲೂ 
ತ್ರಿಭುಜ ಮೈದಳೆಯುತ್ತದೆ. ಬರ್ಮುಡಾ ಬ್ರಿಟಿಷ್ ಅಧಿಪತ್ಯದಲ್ಲಿದೆ; 
ಪೋರ್ಟರಿ ಮತ್ತು ಫ್ಲೋರಿಡ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿವೆ. 
ಬರ್ಮುಡಾ ಎಂದು ಹೆಸರು ಹೇಳಿದರೆ ಸಾಕು, ಮಕ್ಕಳಿರಲಿ ಮುದುಕರಿರಲಿ 
ಥಟ್ಟನೆ ಗೆರೆ ಎಳೆಯುವುದನ್ನು ನಿಲ್ಲಿಸಿ, ಕಣ್ಣರಳಿಸುತ್ತಾರೆ. ಬರ್ಮುಡಾ ಜಗತ್ರಸಿದ್ದಿ, 
ಈ ತ್ರಿಕೋನದಿಂದ. ಬರ್ಮುಡಾ, ಫ್ಲೋರಿಡಾ ಮತ್ತು ಪೋರ್ಟರಿಕಾ ಕೂಡಿಸುವ 
ಊಹಾರೇಖೆಯ ಒಳಗೆ ಇರುವ ಸಾಗರದ ವಿಸ್ತೀರ್ಣ 3,90,000 ಚ.ಕಿ. ಮೀ . 
ಹೆಚ್ಚುಕಡಿಮೆ ನಮ್ಮ ಕರ್ನಾಟಕದ ವಿಸ್ತೀರ್ಣದ ಎರಡರಷ್ಟು, ಬರ್ಮುಡಾ 
ಹೆಸರಲ್ಲಿ ಎಂಥೆಂಥವೋ ಇವೆ. ದೊಗಲೆ ಚಡ್ಡಿಗೂ ಬರ್ಮುಡಾ ಎನ್ನುತ್ತಾರೆ. 
ಬರ್ಮುಡಾ ಹೆಸರಿನ ಅತ್ಯಾಕರ್ಷಕ ಹುಲ್ಲು ಇದೆ. ಬರ್ಮುಡಾ ಹೆಸರಿನ 


ಬರ್ಮುಡಾ ಟೈಯಾಂಗಲ್ ೦111 


ಒಂದು ಜನಾಂಗವೇ ಇದೆ. ಅದೇ ಹೆಸರಿನಲ್ಲಿ ಸಾಗರ ತಳದಲ್ಲಿ ಎದ್ದಿರುವ 
ಪರ್ವತ ಸಾಲೂ ಇದೆ. ಆದರೆ ಇವಾವೂ ಬರ್ಮುಡಾ ಟ್ರೈಯಾಂಗಾಲ್‌ನಷ್ಟು 
ಖ್ಯಾತವಲ್ಲ . 

ಬರ್ಮುಡಾ ಟ್ರೈಯಾಂಗಲ್ ವೈಮಾನಿಕ ಶೋಧದಲ್ಲಂತೂ ಅಳಿಸಲಾಗದ 
ದಾಖಲೆ ಸ್ಥಾಪಿಸಿದೆ. ಡಿಸೆಂಬರ್ 1945ರ 5 , ಆ ಒಂದೇ ದಿನದಲ್ಲಿ 240 
ವಿಮಾನಗಳು ಎಡೆಬಿಡದೆ ಅಟ್ಲಾಂಟಿಕ್ ಸಾಗರದ ಈ ತ್ರಿಕೋನ ಜಲರಾಶಿಯ 
ಮೇಲೆ ಹಾರಿದ್ದವು. ಆ ವಿಮಾನದ ಬೆಂಬಲಕ್ಕೆಂದು ಮತ್ತೆ 67 ರಕ್ಷಣಾ 
ವಿಮಾನಗಳೂ ಜೊತೆಗೂಡಿದ್ದವು. ಸಬ್ ಮೆರಿನ್ ಸಂಖ್ಯೆಗಳು ಇನ್ನೂ 
ಲೆಕ್ಕಕ್ಕೆ ಸಿಕ್ಕಿಲ್ಲ. ದಾಳಿ ಮಾಡಲು ಸಜ್ಜಾದ ಆರು ಪ್ರತ್ಯೇಕ ವಿಮಾನಗಳೂ 
ಇವುಗಳೊಂದಿಗೆ ಕೂಡಿದ್ದವು. ತೀರದ ಮೇಲೆ ಹದ್ದುಗಣ್ಣಿಡುತ್ತ 18 ಯುದ್ಧ 
ನೌಕೆಗಳು ಸಜ್ಜಾಗಿದ್ದವು. ಸಣ್ಣಪುಟ್ಟ ದೋಣಿಗಳು, ತೆಪ್ಪಗಳು, ಹಾಯಿದೋಣಿಗಳು 
ಅಟ್ಲಾಂಟಿಕ್‌ನ ಈ ಭಾಗದಲ್ಲಿ ರಣರಂಗ ಸೃಷ್ಟಿಸಿದ್ದುವು. ಎಲ್ಲೆಲ್ಲೂ ಹುಡುಕಾಟ , 
ಶೋಧ, ಬರ್ಮುಡಾ ಟ್ರೈಯಾಂಗಲ್ ನೆಲೆಯ ಮೇಲೆ ಕೇವಲ 300 ಅಡಿ 
ಎತ್ತರದಲ್ಲಿ ಹಾರುತ್ತಿದ್ದ ವಿಮಾನಗಳು ಬೆಳಗಿನಿಂದ ಸಂಜೆಯವರೆಗೆ 167 
ಬಾರಿ ಹಾರಾಟ ಮಾಡಿದ್ದವು. ಒಂದು ಹಕ್ಕಿ ಮುಳುಗೆದ್ದರೂ ಅಲ್ಲಿ ಕಾಡುತ್ತಿದ್ದುದು 
ಕಾತರ ಮತ್ತು ಕುತೂಹಲ. 4100 ಗಂಟೆಗಳ ಸತತ ಹಾರಾಟ, ಶೋಧ 
ಯಾವುವೂ ಆಗ ಫಲ ಕೊಡಲಿಲ್ಲ, ಆ ಘಟನೆ ಸದ್ದಿಲ್ಲದೆ ನಡೆದಿತ್ತು; 
ಲವಶೇಷ ಕುರುಹೂ ಬಿಡದಂತೆ. ಬರ್ಮುಡಾ ಟ್ರೈಯಾಂಗಲ್ ಇತಿಹಾಸದಲ್ಲಿ 
ತೃಪ್ತಿನೀಡುವ ವಿವರಣೆ ಇನ್ನೂ ಸಾಧ್ಯವಾಗದಂತೆ ಘಟನೆ ಮಿಂಚಿ 
ಮಾಯವಾಗಿತ್ತು; ಈ ಜಲರಾಶಿಯನ್ನು ಒಂದೇ ದಿನದಲ್ಲಿ ಜಗತ್ಪಸಿದ್ದ 
ಮಾಡಿತ್ತು. ಅದು ನಡೆದದ್ದು ಅದೇ ದಿನವೇ ; ಸಮಯ ಮಧ್ಯಾಹ್ನ 3.15 . 
ಈ ಸಂಭಾಷಣೆಯನ್ನು ಗಮಿನಿಸಿ : 
ಫೈಟ್ ಲೀಡರ್ ಲೆಫ್ಟಿನೆಂಟ್ ಚಾರ್ಲ್ಸ್ ಟೇಲರ್‌ನ ಭಯವಿಹ್ವಲ ಧ್ವನಿ : 

'ನಿಯಂತ್ರಣ ಕೊಠಡಿಗೆ ನನ್ನ ಮಾತು ಕೇಳಿಸುತ್ತಿದೆಯೆ ? ನಾನು 
ಕೊಡುತ್ತಿರುವುದು ತುರ್ತು ಸಂದೇಶ. ನಮ್ಮ ವಿಮಾನದ ಮಾರ್ಗ ತಪ್ಪಿದಂತಿದೆ. 


ದಿವ್ಯನೇತ್ರ •11220 


ನೆಲ ಕಾಣುತ್ತಿಲ್ಲ. ಪುನರುಚ್ಚರಿಸುತ್ತಿದ್ದೇನೆ 'ನೆಲೆ ಕಾಣುತ್ತಿಲ್ಲ' 
ನಿಯಂತ್ರಣ ಕೊಠಡಿಯಿಂದ ಸಂದೇಶ : 'ಈಗ ನಿಮ್ಮ ನೆಲೆ ಯಾವುದು ? 
' ನೆಲೆ ಯಾವುದೆಂದು ಹೇಳುವ ಸ್ಥಿತಿಯಲ್ಲಿ ನಾವಿಲ್ಲ . ನಾವೆಲ್ಲಿದ್ದೇವೆ 
ಎಂದು ತಬ್ಬಿಬ್ಬಾಗಿದೆ. ಕಳೆದೇಹೋಗಿದ್ದೇವೆಂಬ ಭಯ ಆವರಿಸಿದೆ ಕಂಪಾಸ್ 
ಕೂಡ ಕೆಲಸಮಾಡುತ್ತಿಲ್ಲ.' 
- 'ಹಾಗಿದ್ದಲ್ಲಿ ಒಂದು ಕೆಲಸ ಮಾಡಿ, ವಿಮಾನವನ್ನು ನೇರ ಪಶ್ಚಿಮ ದಿಕ್ಕಿಗೆ 
ತಿರುಗಿಸಿ 

'ಸಾಧ್ಯವಿಲ್ಲ, ಯಾವುದು ಪೂರ್ವ, ಯಾವುದು ಪಶ್ಚಿಮ ಎಂದು ತಿಳಿದು 
ತ್ತಿಲ್ಲ. ದಿಕ್ಕು ತಪ್ಪಿದ್ದೇವೆ. ದಿಗ್ಧಮೆಯಾಗಿದೆ. ಸಾಗರವೂ ಮಾಮೂಲಿನಂತಿಲ್ಲ. 
ಮಂಜು ಮುಸುಕಿದಂತಿದೆ' 

ಈ ಸಂಭಾಷಣೆಯ ನಂತರ ನಿಯಂತ್ರಣ ಕೊಠಡಿಗೂ ಟೇಲರ್‌ಗೂ 
ಸಂಪರ್ಕ ಸಂಪೂರ್ಣವಾಗಿ ಕಡಿದುಹೋಯಿತು. ಬರ್ಮುಡಾ 
ಟ್ರೈಯಾಂಗಲ್‌ನ ಮೊದಲ ಅಧ್ಯಾಯದ ಮೊದಲ ಕುಖ್ಯಾತಿಯ ಪ್ಯಾರಾ 
ಶುರುವಾಯಿತು. 

ಫೈಟ್ 19 ಎಂದೇ ಸಂಕೇತ ಕೊಟ್ಟಿದ್ದ ಈ ವೈಮಾನಿಕ ಹಾರಾಟದಲ್ಲಿ 
ಐದು ಬಾಂಬರ್ ವಿಮಾನಗಳಿದ್ದವು. ಫ್ಲೋರಿಡಾದ ನೌಕಾನೆಲೆಯಿಂದ ಮಧ್ಯಾಹ್ನ 
2.10ಕ್ಕೆ ಐದು ವಿಮಾನಗಳು ಬಾಂಬ್ ದಾಳಿ ತರಪೇತಿಗೆಂದು ಹೊರಟಿದ್ದವು 
ಎಂದಿನಂತೆ. 

ಫ್ಲೋರಿಡಾದಿಂದ ನೇರ ಪೂರ್ವಕ್ಕೆ 56 ಮೈಲಿ ಅಟ್ಲಾಂಟಿಕ್ ಸಾಗರದಲ್ಲಿ 
ಪುಟ್ಟ ದ್ವೀಪದಲ್ಲಿ ಮೊದಲು ಬಾಂಬ್ ದಾಳಿ ಮಾಡಿ ತರಪೇತಿ ಪಡೆದು 
ಅಲ್ಲಿಂದ ಇನ್ನೂ 67 ಮೈಲಿ ಪೂರ್ವಕ್ಕೆ ಹೋಗಿ ಅಲ್ಲಿಂದ 73 ಮೈಲಿ 
ಉತ್ತರಕ್ಕೆ ಅನಂತರ 120 ಮೈಲಿ ಮರುಹಾರಾಟ ಮಾಡಿ ಫ್ಲೋರಿಡಾಕ್ಕೆ 
ಹಿಂತಿರುಗುವ ಗುರಿ. ಇದಿಷ್ಟನ್ನೂ ಸಾಧಿಸಿದ್ದರೆ ನಾವು ಈಗ ಬರ್ಮುಡಾ 
ಟ್ರೈಯಾಂಗಲ್ ಎಂದು ಕರೆಯುವ ಪ್ರದೇಶವನ್ನು ಅದು ಪೂರ್ಣಗೊಳಿಸುತ್ತಿತ್ತು. 
ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಐದೂ ವಿಮಾನಗಳು ಶಾಶ್ವತವಾಗಿ 
ನಾಪತ್ತೆಯಾದವು, ಬರ್ಮುಡಾ ಟ್ರೈಯಾಂಗಲ್ ಚರಿತ್ರೆ ಈ ದುರಂತದಿಂದಲೇ 


ಬರ್ಮುಡಾ ಟೈಯಾಂಗಲ್ •113 


ಪ್ರಾರಂಭವಾಯಿತು. 
- ನನ್ನ ಕೈಯಲ್ಲಿ ಚಾರ್ಲ್ಸ್ ಬರ್ಲಿಜ್ ಎಂಬ ಲೇಖಕ ಬರೆದ 'ಬರ್ಮುಡಾ 
ಟ್ರೈಯಾಂಗಲ್' ಎಂಬ ಮ್ಯಾ ಬೆಸ್ಟ್ ಸೆಲ್ಲರ್ ಎಂಬ ಹಣೆಪಟ್ಟಿ ಧರಿಸಿದ್ದ 
ಪುಸ್ತಕವಿದೆ. 1974ರಲ್ಲಿ ಹೊರತಂದ ಈ ಪುಸ್ತಕದ 200 ಲಕ್ಷ ಪ್ರತಿಗಳು 
ಖರ್ಚಾಗಿವೆ. ಪ್ರಪಂಚದ 30 ಭಾಷೆಗಳಿಗೆ ಅದು ತರ್ಜುಮೆಯಾಗಿದೆ. 
- ಬರ್ಲಿಜ್ ಹೇಳುತ್ತಾನೆ : 1945ರ ಈ ಘಟನೆಯ ನಂತರ ಇಡೀ ಬರ್ಮುಡಾ 
ಟ್ರೈಯಾಂಗಲ್‌ನಲ್ಲಿ ಕನಿಷ್ಠ 1000 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆ 
ಎಂದರೆ ಲವಲೇಶವೂ ಇಲ್ಲದ ಹಾಗೆ - 'ನಾಟ್ ಎ ಟೇಸ್'. ಯಾವ ಯಾವ 
ದೇಶಗಳ ಯಾವ ಬಗೆಯ ನೌಕೆ ವಿಮಾನಗಳು ಎಂದು ನಾಪತ್ತೆಯಾದವು 
ಎಂದು ಉದ್ದುದ್ದದ ಪಟ್ಟಿಯನ್ನೇ ಕ್ಯಾಲೆಂಡರ್ ಪ್ರಕಾರ ಆತ ಕೊಡುತ್ತಾನೆ. 
ಇನ್ನೂ ಒಂದು ವೈಶಿಷ್ಟ್ಯವೆಂದರೆ ಈ ಬಾಂಬರ್ ವಿಮಾನಗಳು 
ನಾಪತ್ತೆಯಾದೊಡನೆ ಅವುಗಳ ರಕ್ಷಣೆಗೆಂದು ಧಾವಿಸಿದ ಮಾರ್ಟಿನ್ ಮೇರಿನರ್ 
ಎಂಬ ವಿಮಾನವೂ ಕ್ಷಣಾರ್ಧದಲ್ಲಿ ಮಾಯವಾಯಿತು. 1945ಕ್ಕೂ ಹಿಂದೆ 
ಬರ್ಮುಡಾ ಟ್ರೈಯಾಂಗಲ್ ಸುದ್ದಿ ಮಾಡಿರಲಿಲ್ಲವೆ? ಮಾಡಿತ್ತು. ಆದರೆ 
ಅದರ ಇತಿಹಾಸ ಬಗೆದವರು ಬಲು ಕಡಿಮೆ ಎನ್ನುವುದೇ ಆತನ ದೂರು. 
ಕೊಲಂಬಸ್‌ಗೂ ತಬ್ಬಿಬ್ಬು 

ಬರ್ಮುಡಾ ಟ್ರೈಯಾಂಗಲ್ ರಹಸ್ಯವನ್ನು ಕುತೂಹಲವಾಗಿ ವಿವರಿಸುವ 
ಬಹಳಷ್ಟು ಮಂದಿ ನಾವಿಕರು ಮತ್ತು ಲೇಖಕರು ಒಂದು ಅಂಶವನ್ನಂತೂ 
ತಪ್ಪದೆ ನಮೂದಿಸುತ್ತಾರೆ. ಅದು ಈಗ್ಗೆ 500 ವರ್ಷಗಳ ಹಿಂದಿನ ಘಟನೆ. 
ಕೊಲಂಬಸ್ ತನ್ನ ಸಾಗರ ಯಾನದಲ್ಲಿ ಬರ್ಮುಡಾ ಟ್ರೈಯಾಂಗಲ್ ಎಂದು 
ಕರೆಯುವ ಅಟ್ಲಾಂಟಿಕ್ ಸಾಗರದ ಈ ಭಾಗವನ್ನು 1492ರ ಸೆಪ್ಟೆಂಬರ್ 
1ರಂದು ತಲಪಿದ. “ನೀನಾ', 'ಪಿಂಟಾ' ಮತ್ತು ' ಸಂತಮೇರಿಯ ' ಎಂಬ 
ಮೂರು ನೌಕೆಗಳಲ್ಲಿ ಬಂದಾಗ ಈ ಎಲ್ಲ ನೌಕೆಗಳ ದಿಕ್ಕೂಚಿ ಯದ್ವಾತದ್ವಾ 
ಅಲುಗಾಡಿ ಅವರ ಯಾನದ ದಿಕ್ಕನ್ನು ತಪ್ಪಿಸಿತು. ಅದೇ ವೇಳೆ ಸಾಗರದ 
ಒಂದು ಬಳಿಯಿಂದ ದೇದೀಪ್ಯಮಾನವಾದ ಜ್ವಾಲೆ ಮುಗಿಲೆತ್ತರಕ್ಕೆ ಏಳುತ್ತಲೇ 


ದಿವ್ಯನೇತ್ರ •114 


ರಂದು 


ಒಡನಾಡಿ ಯಾನಿಗಳ ಎದೆ ನಡುಗಿ ಮುಂದೆ ನಾವು ಬರಲೊಲ್ಲೆವು ಎಂದು 
ಹಲುಬಿ ಮೊರೆಯಿಟ್ಟಿದ್ದರು. ಅವರು ತಲಪಿದ್ದು ಬರ್ಮುಡಾ ಟ್ರೈಯಾಂಗಲ್ 
ಪರಿಧಿಯೊಳಗೇ ಬರುವ ಸರ್ಗೋಸೋ ಸಮುದ್ರದಲ್ಲಿ, ಸಾಗರದ ಈ ಭಾಗದಲ್ಲಿ 
ಸರ್ಗೋಸೋ ಎಂಬ ಸಮುದ್ರಕಳೆ ತುಂಬಿ ನೀರು ಯಾವುದು, ನೆಲ 
ಯಾವುದು ಎಂಬುದೇ ತಿಳಿಯದೆ ಗಲಿಬಿಲಿ ಮಾಡುತ್ತದೆ. ವಾಸ್ತವವಾಗಿ 
ಕೊಲಂಬಸ್ ಅದನ್ನು ನೆಲದ ಭಾಗವೆಂದೇ ನಂಬಿದ್ದ, ನೌಕೆಯನ್ನು ಲಂಗರು 
ಹಾಕಲು ಯೋಚಿಸಿದ್ದ. ಭೌಗೋಳಿಕವಾಗಿ ಸರ್ಗೋಸೋ ಸಮುದ್ರದಡಿ 
ಸಾಗರ ತಳದ ಪರ್ವತಗಳ ಶಾಖೆಗಳೇ ಹಬ್ಬಿವೆ. ಆಳವಾದ ಕಮರಿಗಳಿವೆ , 
ಸಾಗರ ತಳ ಪರ್ವತಗಳು ಹತ್ತಾರು ಸಣ್ಣಪುಟ್ಟ ದ್ವೀಪಗಳಾಗಿ ಇಲ್ಲಿ ಮೇಲೆದ್ದಿವೆ. 
ಬರ್ಮುಡಾ ಟ್ರೈಯಾಂಗಲ್‌ನಲ್ಲಿ ಹೆಚ್ಚು ಅಪಘಾತಗಳು ಘಟಿಸಿರುವುದು 
ಈ ಸರ್ಗೋಸೋ ಸಮುದ್ರದಲ್ಲೇ . “ಕಣ್ಮರೆಯಾದ ನೌಕೆಗಳ ಸಮುದ್ರ' , 
“ಹೂತು ಹೋದ ನೌಕೆಗಳ ಸಮಾಧಿ', 'ಭಯಾನಕ ಸಮುದ್ರ' ಹೀಗೆಲ್ಲ 
ವಿಶೇಷಣಗಳಿಂದ ಈ ಭಾಗವನ್ನು ಕರೆಯುತ್ತಾರೆ . 

ಕೊಲಂಬಸ್ ಯಾನದ ನಂತರ ಬರ್ಮುಡಾ ಟ್ರೈಯಾಂಗಲ್‌ನ ಈ 
ಸರ್ಗೋಸೋ ಸಮುದ್ರ ಭಾಗದಲ್ಲಿ ನೂರಾರು ನೌಕೆಗಳೂ ದೊಡ್ಡ ಪ್ರಮಾಣದಲ್ಲಿ 
ವಿಮಾನಗಳು ಕಣ್ಮರೆಯಾಗಿವೆ . ಕನಿಷ್ಠ 1000 ಮಂದಿಯಾದರೂ 
ನಾಪತ್ತೆಯಾಗಿದ್ದಾರೆ ಎಂದು ಈ ಜಲರಾಶಿಯ ಕುಖ್ಯಾತಿಯನ್ನು ಲೆಕ್ಕವಿಟ್ಟವರು 
ಹೇಳುತ್ತಾರೆ . ಇಲ್ಲಿ ನಾಪತ್ತೆಯಾದ ನೌಕೆಗಳ ಪೈಕಿ ದೊಡ್ಡ ಸುದ್ದಿ ಮಾಡಿದ್ದು 
1918ರ ಮಾರ್ಚ್ 4ರಂದು ಕಣ್ಮರೆಯಾದ ಅಮೆರಿಕದ ನೌಕಾಪಡೆಯ 
ಸೈಕ್ಲೋಪ್ ಎಂಬ ನೌಕೆ. 500 ಅಡಿ ಉದ್ದದ ಈ ನೌಕೆ 19 ,000 ಟನ್ನು 
ತೂಕ ಹೊರಬಲ್ಲದಾಗಿತ್ತು. 309ಮಂದಿ ಇದ್ದ ಈ ನೌಕೆ ಬಾರ್ಬಡೋಸ್‌ನಿಂದ 
ನಾರ್ಕ್ಫೋಕ್ ಎಂಬಲ್ಲಿಗೆ ಹೋಗಬೇಕಾಗಿತ್ತು. ಹವಾಗುಣವೂ ಚೆನ್ನಾಗಿಯೇ 
ಇತ್ತು. ತುರ್ತು ರಕ್ಷಣೆಗೆಂದು ಯಾವ ಸಂದೇಶವೂ ಅಲ್ಲಿಂದ ಬರಲಿಲ್ಲ. 
ಸಂಪರ್ಕಸಾಧನಗಳ ಅನುಕೂಲವೂ ಅದರಲ್ಲಿತ್ತು. ಆದರೆ ಯಾವೊಂದು 
ಸುಳಿವೂ ಇಲ್ಲದೆ ಅದು ನಾಶವಾಗಿತ್ತು . ಅದರ ಅವಶೇಷಗಳು ಎಂದೂ 
ಕಂಡುಬರಲಿಲ್ಲ. ಈ ಬಗೆಯಲ್ಲಿ ಕಣ್ಮರೆಯಾದ ಹತ್ತಾರು ನೌಕೆಗಳ , ವಿಮಾನಗಳ 


ಬರ್ಮುಡಾ ಟೈಯಾಂಗಲ್ •115 


ವಿವರಗಳನ್ನು ಬರ್ಲಿಜ್ ತನ್ನ ಬರ್ಮುಡಾ ಟ್ರೈಯಾಂಗಲ್ ' ಕೃತಿಯಲ್ಲಿ 
ಧಾರಾಳವಾಗಿಯೇ ಕೊಡುತ್ತಾನೆ. ಒಂದುವೇಳೆ ಬರ್ಮುಡಾ ಟ್ರೈಯಾಂಗಲ್ 
ಜಲರಾಶಿಯಲ್ಲಿ ಕಣ್ಮರೆಯಾಗಿರುವ ನೌಕೆಗಳು, ವಿಮಾನಗಳು, ದೋಣಿಗಳು, 
ತೆಪ್ಪಗಳು, ಲಘು ಜಹಜುಗಳು ಪತ್ತೆಯಾಯಿತೆನ್ನಿ , ಅವುಗಳನ್ನೆಲ್ಲ ನೀಟಾಗಿ 
ಜೋಡಿಸಿದರೆ ಸಹಸ್ರಾರು ಎಕರೆ ಜಾಗ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಅವು 
ಮನುಷ್ಯನ ತಂತ್ರಜ್ಞಾನದ, ನಾಗರಿಕತೆಯ ಎಲ್ಲ ಹಂತಗಳನ್ನೂ ತೆರೆದಿಡಬಲ್ಲವು 
ಎನ್ನುತ್ತಾನೆ ಬರ್ಲಿಜ್, 
* ಪೋರ್ಟೊರಿಕೋ ಮತ್ತು ಫ್ಲೋರಿಡಾ ಅಮೆರಿಕ ಸಂಯುಕ್ತ ಸಂಸ್ಥಾನದ 
ಆಡಳಿತಕ್ಕೆ ಬರುತ್ತವೆ. ಬರ್ಮುಡಾ ಬ್ರಿಟಿಷ್ ಕಾಲೋನಿಯ ಆಡಳಿತಕ್ಕೆ 
ಒಳಪಟ್ಟಿದೆ. ಚೋದ್ಯವೆಂದರೆ ಈ ಎರಡೂ ದೇಶಗಳು ಬರ್ಮುಡಾ 
ಟ್ರೈಯಾಂಗಲ್ ರೂಪಿಸಿರುವ ಅಟ್ಲಾಂಟಿಕ್‌ನ ಈ ಜಲರಾಶಿಯನ್ನು 
ಅಪಾಯಕಾರಿ ವಲಯ ಎಂದು ಎಂದೂ ಘೋಷಿಸಿಲ್ಲ. ಅಲ್ಲಿನ ಸಮುದ್ರಯಾನ 
ನಕ್ಷೆಯಲ್ಲೂ ಈ ಟ್ರೈಯಾಂಗಲ್‌ಗೆ ಜಾಗವಿಲ್ಲ. ಬರ್ಮುಡಾ ಟ್ರೈಯಾಂಗಲ್‌ಗೆ 
ತೀರ ಸಮೀಪವಿರುವ ಅಮೆರಿಕದ ಸೆವೆನ್ ಕೋಸ್ಟ್ ಗಾರ್ಡ್ ಡಿಸಿ ಕ್ಸ್ ತನ್ನ 
ಒಂದು ಪ್ರಕಟಣೆಯಲ್ಲಿ ಹೀಗೆ ಹೇಳಿದೆ : 
- ' ಯಾವುಯಾವುದೋ ಸಾಗರದ ಅಪಘಾತಗಳನ್ನೆಲ್ಲ ಸೇರಿಸಿ ಬರ್ಮುಡಾ 
ಟ್ರೈಯಾಂಗಲ್‌ನಲ್ಲಿ ನಡೆದಿದೆ ಎಂದು ಮಾಡಿರುವ ವರದಿಗಳಲ್ಲಿ ನಮಗೆ 
ನಂಬಿಕೆ ಇಲ್ಲ. ಇಲ್ಲಿನ ಸಾಗರದೊಳಗಿನ ನೈಸರ್ಗಿಕ ವಿದ್ಯಮಾನಗಳು ಜೊತೆಗೆ 
ಅನನುಭವಿ , ತರಪೇತಿ ಇಲ್ಲದ ನಾವಿಕರು ಹುಚ್ಚು ಧೈರ್ಯ ಮಾಡಿ ಇಲ್ಲಿ 
ಯಾನ ಮಾಡುವುದರಿಂದ, ಬಹುತೇಕ ದುರ್ಘಟನೆಗಳನ್ನು ವೈಜ್ಞಾನಿಕ, 
ಕಾಲ್ಪನಿಕ ಕಥೆಗಳೂ ಬಿಂಬಿಸಲಾರದ ರಂಜನೀಯ ಚಿತ್ರಗಳನ್ನು ಹಲವು 
ಲೇಖಕರು, ನಾವಿಕರೂ ಕೊಡುತ್ತಿದ್ದಾರೆ. ಇಲ್ಲಿ ಏಳುವ ದಿಢೀರ್ ಬಿರುಗಾಳಿ, 
ಚಂಡಮಾರುತ ಅವು ಏಳಿಸುವ ಆಲಿಕೆಯಾಕಾರದ ನೀರಿನ ಬುಗ್ಗೆಗಳು 
ಇವುಗಳನ್ನು ಉಪೇಕ್ಷೆ ಮಾಡಿ ಮಾಡುವ ಯಾವುದೇ ಯಾನಗಳು ದುರಂತದಲ್ಲಿ 
ಕೊನೆಗೊಳ್ಳುತ್ತವೆ. ಅನುಭವಿ ನಾವಿಕರಿಗೂ , ವಿಮಾನ ಚಾಲಕರಿಗೂ ಇವನ್ನು 
ನಿಭಾಯಿಸುವುದು ಸವಾಲೇ ಸರಿ.' 


2000ರಂದು ದಿವ್ಯನೇತ್ರ •116 


1 


ಸ್ಪಟಿಕದ ಮಹಾತ್ಮ ! 

ಕೋಲಂಬಸ್ ಕಾಲದಿಂದಲೂ ಸಾಗರದ ಈ ಭಾಗದಲ್ಲಾಗುತ್ತಿರುವ 
ಅವಘಡಗಳ ಸರಮಾಲೆಯ ಲೆಕ್ಕವಿಟ್ಟವರಿಗೆ ಬ್ರಿಟನ್ ಮತ್ತು ಅಮೆರಿಕದ 
ಹೇಳಿಕೆಗಳು ಹಾಸ್ಯಾಸ್ಪದವಾಗಿ ಕಂಡಿವೆ. ಈ ಸಾಗರದಡಿಯಲ್ಲಿ ಏನಿರಬಹುದೆಂದು 
ಹಲವು ದಶಕಗಳಿಂದಲೂ ಅಂಥ ಮಂದಿ ಚರ್ಚೆ ಮಾಡುತ್ತಿದ್ದಾರೆ. 1945ರಲ್ಲಿ 
ಜಾನ್ ವಾಲೇಸ್ ಸೆನ್ಸರ್ 'ಲಿಂಬೋ ಆಫ್ ದಿ ಲಾಸ್ಟ್ ' ಎಂದು ಇಲ್ಲಿನ 
ವಿದ್ಯಮಾನಗಳ ಬಗ್ಗೆ ಬರೆದ. 1974ರಲ್ಲಿ ಬರ್ಮುಡಾ ಟ್ರೈಯಾಂಗಲ್ 
ಎಂಬ ಕೃತಿಯನ್ನು ಬರ್ಲಿಜ್ ಪ್ರಕಟಿಸಿದ. ಮಾರುಕಟ್ಟೆಗೆ ಬರುತ್ತಲೇ ಹ್ಯಾರಿ 
ಪಾಟರ್ ಕೃತಿಯಂತೆ ಜನ ಸಾಲುಗಳಲ್ಲಿ ನಿಂತು ಕೊಂಡರು. ಫೈಟ್ 19ರ 
ದುರಂತ, ಯುಲಿಸಿಸ್ ಕಣ್ಮರೆಯಾದ ಭಯಾನಕ ಚಿತ್ರಣ, ಇದರ ಜೊತೆಗೆ 
1968ರಲ್ಲಿ ಅಮೆರಿಕದ ನ್ಯೂಕ್ಲಿಯರ್ ಸಬ್‌ಮರೀನ್ 'ಸ್ಕಾರ್ಪಿಯನ್ 
ವಿನಾಕಾರಣ ಮುಳುಗಿದ ವಾಸ್ತವತೆ ಸಾರ್ವಜನಿಕರ ಸ್ಮತಿಪಟಲದಲ್ಲಿ 
ಹಸಿಹಸಿಯಾಗಿಯೇ ಇದ್ದವು. ಬರ್ಮುಡಾ ಟ್ರೈಯಾಂಗಲ್ ಜನರ ಆಸಕ್ತಿಯ 
ಕೇಂದ್ರವಾಯಿತು, ಅಲ್ಲಿನ ವಿದ್ಯಮಾನಗಳನ್ನು ಊಹಿಸಲೂ ಆಗದೆ ಜಗತ್ತು 
ಮತ್ತಷ್ಟು ಕುತೂಹಲ ತಳೆಯಿತು. ಮೊದಲು ಇದ್ದದ್ದು ಬರ್ಮುಡಾ ದ್ವೀಪಗಳ 
ಹೆಸರು ಅಷ್ಟೇ . ವಿನ್ಸನ್ ಗಡೀಲ್ ಎಂಬಾತ ಅಲ್ಲಿ ಕಣ್ಮರೆಯಾದ ನೌಕೆಗಳು, 
ವಿಮಾನಗಳನ್ನೆಲ್ಲ ಆಧರಿಸಿ ಈ ಅಪಾಯಗಳೆಲ್ಲ ಒಂದು ತ್ರಿಕೋನದಲ್ಲೇ 
ಸಂಭವಿಸುತ್ತಿವೆ ಎಂದು 1964ರಲ್ಲಿ ಬರ್ಮುಡಾ ಟ್ರೈಯಾಂಗಲ್ ಎಂದು 
ಹೆಸರು ಕೊಟ್ಟು ವೈಜ್ಞಾನಿಕ ಪತ್ರಿಕೆಯೊಂದಕ್ಕೆ ಬರೆದ. ಬೆಳಗಾಗುವುದರೊಳಗೆ 
ಈ ಹೆಸರು ಜನರ ನಾಲಗೆಯ ಮೇಲೆ ನಲಿಯಿತು. 
- ಬರ್ಮುಡಾ ಟ್ರೈಯಾಂಗಲ್ ಒಳಗೆ ಏನಾಗುತ್ತಿದೆ ? ಏನವಿತಿರಬಹುದು ? 
ಯಾವ ಅಗೋಚರ ಶಕ್ತಿ ಇಷ್ಟೊಂದು ದುರಂತಗಳಿಗೆ ಕಾರಣವಾಗುತ್ತಿದೆ? ಈ 
ಕುರಿತು ಚಿತ್ರ ವಿಚಿತ್ರ ಊಹೆಗಳಿವೆ. ನಂಬಲರ್ಹವೆಂಬಂತೆ ತೋರುವುವು, 
ನಂಬದಿರಲೂ ಸಾಧ್ಯವಿಲ್ಲವೆಂದು ನಂಬಿಸುವುವು, ಹೀಗೆಕಿರಬಾರದೆಂದು 
ಕಲ್ಪನಾಶಕ್ತಿಯನ್ನು ಹರಿಯಬಿಡುವ ಕಥೆಗಳು . ಇದು ಹೇಗೆ ಸಾಧ್ಯವೆಂದು 
ಸಾರಾಸಗಟು ತಳ್ಳಿಹಾಕಲು ಹೋಗಿ ಯಾವುದೇ ನಿರ್ಧಾರ ತಳೆಯದಂತೆ 


ಬರ್ಮುಡಾ ಟೈಯಾಂಗಲ್ •117 


ತಬ್ಬಿಬ್ಬು ಮಾಡುವಂತಹವು. ಅಂತೂ ಬರ್ಮುಡಾ ಟ್ರೈಯಾಂಗಲ್ ಈ 
ಘಳಿಗೆಯಲ್ಲೂ ಜೀವಂತ. 1968ರಲ್ಲಿ ಏನಾಯಿತೆಂದರೆ ಇಬ್ಬರು ವಾಣಿಜ್ಯ 
ವಿಮಾನದ ಪೈಲಟ್‌ಗಳು ಬಿಯಾಮಿ ಬಳಿ ಇದ್ದಕ್ಕಿದ್ದಂತೆ ಎದ್ದ ಹಳೆಯ 
ಕೋಟೆಗಳನ್ನು ಕಂಡು ಒಡನೆಯೇ ಚಿತ್ರ ತೆಗೆದರು. ಇದರ ಹಿಂದೆಯೇ ಆ 
ಭಾಗದಲ್ಲಿ 18,000 ಅಡಿಯಲ್ಲಿ ಮುಳುಗಿದಾಗ ಅಲ್ಲಿ ಇನ್ನಷ್ಟು ಅವಶೇಷಗಳು 
ಕಂಡವು. ಅತ್ತ ಕೆರಿಬಿಯನ್ ಸಮುದ್ರ ತಳದಲ್ಲಿ ಇನ್ನಷ್ಟು ಮಾನವ ನಿರ್ಮಿತ 
ರಚನೆಗಳು ಕಣ್ಣಿಗೆ ಬಿದ್ದವು. ಇವು ಆಶ್ಚರ್ಯ ತರಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ 
ಬದಲು ಈ ಛಾಯಾಚಿತ್ರಗಾರರ ನಂಬಿಕೆಯನ್ನು ಇನ್ನಷ್ಟು ಬಲಗೊಳಿಸಿದವು. 
ಎಡ್ಗರ್ ಕೇಸಿ ನುಡಿದ ಭವಿಷ್ಯ ನಿಜವಾಯಿತೆಂದು ಈ ಇಬ್ಬರು ಮೈಮರೆತಿದ್ದರು. 
ಎಡ್ಗರ್ ಕೇಸಿ ಹೆಸರು ಹೇಳಿದರೆ ಸಾಕು, ಜಗತ್ತಿನ ಅರ್ಧಪಾಲು ಜನರಿಗಾದರೂ 
ಆತನ ಅತೀಂದ್ರಿಯ ಶಕ್ತಿಯ ಬಗ್ಗೆ ಅಪರಿಮಿತ ವಿಶ್ವಾಸ ಮೂಡುತ್ತದೆ. ಅಮೆರಿಕದ 
ವರ್ಜಿನಿಯದ ಎಡ್ಗರ್ ಕೇಸಿ ರೋಗಿಯನ್ನು ನೋಡದೆ ರೋಗ ಗುಣ 
ಪಡಿಸುತ್ತಿದ್ದನೆಂದು ಪ್ರತೀತಿ. 1940ರಲ್ಲಿ ಈತ ಏನು ಪ್ರಚುರ ಪಡಿಸಿದ್ದನೆಂದರೆ 
* ' ಬರ್ಮುಡಾ ಟ್ರೈಯಾಂಗಲ್ ಕೆಳಗಿನ ಜಲರಾಶಿಯಲ್ಲಿ 11, 000 ವರ್ಷಗಳ 
ಹಿಂದೆ ಮುಳುಗಿದ್ದ ಅಟ್ಲಾಂಟಿಸ್ ಎಂಬ ಖಂಡದ ಅವಶೇಷಗಳಿವೆ. 1968ರ 
ಹೊತ್ತಿಗೆ ಇದರ ಒಂದು ಭಾಗವಾದರೂ ಮೇಲೆ ಕಾಣಿಸಿಕೊಳ್ಳುತ್ತದೆ. ಅದೂ 
ಬಿಯಾಮಿ ಬಳಿಯೇ . ಈಗಿನ ಎಲ್ಲ ನಾಗರಿಕ, ವೈಜ್ಞಾನಿಕ ತಂತ್ರಗಳನ್ನೂ 
ನಾಚಿಸುವಷ್ಟು ಅಟ್ಲಾಂಟಿಸ್ ಖಂಡದ ಜನ ಮುಂದುವರಿದಿದ್ದರು. ತಮ್ಮ 
ಶಕ್ತಿಯ ಬಳಕೆಗಾಗಿ ಅತ್ಯುನ್ನತ ಮಟ್ಟದ ಜ್ವಾಲಾಸ್ಪಟಿಕವನ್ನು ಬಳಸುತ್ತಿದ್ದರು. 
ಏನೋ ಎಡವಟ್ಟಾಗಿ ಆ ಸ್ಪಟಿಕಗಳು ಊನವಾದವು. ಅದರ ಹಿಂದೆಯೇ 
ಅಟ್ಲಾಂಟಿಸ್ ಖಂಡವೂ ಮುಳುಗಿಹೋಯಿತು. ಆ ಸ್ಪಟಿಕಗಳು ಈಗಲೂ 
ಶಕ್ತಿಯನ್ನು ಸ್ಪುರಿಸುತ್ತಿವೆ. ಈ ಭಾಗದಲ್ಲಿ ಹಾಯುವ ನೌಕೆಗಳಿಗೆ, ವಿಮಾನಗಳಿಗೆ 
ಅದರಿಂದ ಬಾಧೆ ಇದ್ದೇ ಇದೆ . ಈ ಜ್ವಾಲಾಸ್ಪಟಿಕಗಳನ್ನು ನಿಯಂತ್ರಿಸುವುದು 
ಹುಲುಮಾನವರಿಗೆ ಸಾಧ್ಯವಾಗದು.' 

ಈ ಭವಿಷ್ಯಕಾರನ ನುಡಿಗಳಿಗೆ ಎಷ್ಟು ಬೆಲೆ ಬಂದಿತೆಂದರೆ ಜನ 
ಸಾಮಾನ್ಯರಿಗೆ ಬರ್ಮುಡಾ ಟ್ರೈಯಾಂಗಲ್‌ನಲ್ಲಿ ಆಗುತ್ತಿರುವ ಅಪಘಾತಗಳಿಗೆ 


ದಿವ್ಯನೇತ್ರ ೦118 


ಇನ್ನಾವ ಕಾರಣಗಳೂ ಬೇಕಿರಲಿಲ್ಲ. ಬರ್ಮುಡಾ ಟ್ರೈಯಾಂಗಲ್‌ನಲ್ಲಿ 
ಹಾಯುವಾಗ ಏಕೆ ನೌಕೆಗಳು ಕಣ್ಮರೆಯಾಗುತ್ತವೆ? ಏಕೆಂದರೆ ಅವರಿಗೆ 
ಗೊತ್ತಿಲ್ಲದಂತೆಯೇ ಎಂಥ ವಲಯ ಪ್ರವೇಶಿಸುತ್ತಾರೆಂದರೆ ನೀರಿನ ಸುಳಿಗೆ 
ಸಿಕ್ಕಂತೆ - ಇವು ನಿಜವಾದ ಸುಳಿಗಳಲ್ಲ ಬದಲು ಭೂಮ್ಯತೀತ ಬುದ್ದಿಜೀವಿಗಳು 
ಭೂವಾಸಿಗಳನ್ನು ಸೆಳೆದೊಯ್ಯಲು ಇದು ಅನುಕೂಲಕರವಾದ ಜಾಗ, 
ಬೇಕಾದರೆ ಈ ಜಾಗವನ್ನು ಕಾಲದ ಇನ್ನೊಂದು ಆಯಾಮ ಎನ್ನಿ , ಕಾಲದ 
ರಂಧ್ರವೆನ್ನಿ , ಪ್ರತಿ 25 ವರ್ಷಗಳಿಗೊಮ್ಮೆ ಘಟಿಸುವ ಈ ಭಯಂಕರ 
ವಿದ್ಯಮಾನದ ಅವಧಿ ಕೇವಲ 28 ನಿಮಿಷಗಳು . ಇಂಥ ಎಷ್ಟೋ 
ಟ್ರೈಯಾಂಗಲ್‌ಗಳು ವಿಶ್ವಾದ್ಯಂತ ಬಲೆಯಂತೆ ಹಬ್ಬಿವೆ. ಇಲ್ಲಿ ಬಿದ್ದವರು 
ಎಂದೂ ಮರಳಿಬರುವುದಿಲ್ಲ. ಕಣ್ಮರೆಯಾದವರನ್ನು ಹುಡುಕುವುದು ವ್ಯರ್ಥ 
ಸಾಹಸ - ಈ ಬಗೆಯ ಊಹೆ ಮಾಡುವವರು ಹಾರುವ ತಟ್ಟೆಗಳತ್ತ 
ಬೊಟ್ಟು ಮಾಡಿ ತೋರಿಸುತ್ತಾರೆ . ಅಮೆರಿಕದ ಹವ್ಯಾಸಿಗಳು ಹಾರುವ ತಟ್ಟೆಗಳ 
ಬಗ್ಗೆ ಲೆಕ್ಕವಿಟ್ಟಿರುವುದನ್ನು ತೋರಿಸುತ್ತಾರೆ; ಆಕಾಶದತ್ತ ಮೊಗಮಾಡುತ್ತಾರೆ . 
ಇನ್ನೂ ಒಂದು ವರ್ಗವಿದೆ. ಆ ಮಂದಿ ಏನು ಯೋಚಿಸುತ್ತಾರೆಂದರೆ 
ಆರೂವರೆ ಕೋಟಿ ವರ್ಷಗಳ ಹಿಂದೆ ಬಾಳಿದ್ದ ಪೆಡಂಭೂತಗಳ ಸಂತತಿ 
ಸ್ವೀಡನ್ನಿನ ಲಾಚ್‌ನೆಸ್‌ನಲ್ಲಿ ಮನೆ ಮಾಡಿ ಆಗಾಗ ಕಾಣಿಸುವಂತೆ ಇಲ್ಲೂ 
ವರ್ಣನೆಗೆ ನಿಲುಕದ ಪೆಡಂಭೂತಗಳ ಪಡೆ ಆಗಾಗ ಎದ್ದು ನೌಕೆಗಳನ್ನು 
ಎತ್ತಿ ಹಾಕುತ್ತಿದೆಯೆಂದು ಏನೆಲ್ಲ ದೃಷ್ಟಾಂತಗಳನ್ನು ಕೊಡಲು ಯತ್ನಿಸುತ್ತಾರೆ. 
ಹೀಗೆ ಚಿಂತಿಸುವವರ ಸಂಖ್ಯೆಯೂ ಈಗಲೂ ವೃದ್ಧಿಸುತ್ತಿದೆ. 
ಟ್ರೈಯಾಂಗಲ್ ಒಳಗೆ 

ಎರಡನೇ ಮಹಾಯುದ್ಧದ ನಂತರ ಸಾಗರ ತಳದ ಸ್ವರೂಪದ ಬಗ್ಗೆ 
ನಮ್ಮ ತಿಳಿವು ಹೆಚ್ಚಾಗಿದೆ. ಹಿಮಾಲಯದ ಎವರೆಸ್ಟ್ ಶಿಖರವನ್ನೇ 
ಮುಳುಗಿಸುವಷ್ಟು ಆಳವಿರುವ ಮೇರಿಯಾನ ಕಮರಿ ಪೆಸಿಫಿಕ್ ಸಾಗರದಲ್ಲಿದೆ. 
ಹಿಮಾಲಯ ಪರ್ವತದ ಉದ್ದದಷ್ಟು ಅಗಲವಿರುವ ಮಧ್ಯಸಾಗರ ಪರ್ವತಗಳು 
ತಮ್ಮ ಶಾಖೋಪಶಾಖೆಗಳನ್ನು ಎಲ್ಲ ಸಮುದ್ರ ತಳದಲ್ಲೂ ಹಂಚಿಬಿಟ್ಟಿವೆ. 


ಬರ್ಮುಡಾ ಟೈಯಾಂಗಲ್ 6119 ಈ 


ಅವುಗಳ ಉದ್ದವೇ 40,000 ಕಿ. ಮೀ . ಸಾಗರ ತಳ ರಣರಂಗವಾಗಿದೆ. ಅಲ್ಲಿ 
ಜ್ವಾಲಾಮುಖಿಗಳು ಲಾವಾರಸ ಸೂಸುತ್ತಲೇ ತಮ್ಮನ್ನು ತಾವೇ ಜಲರಾಶಿಯಲ್ಲಿ 
ಸಂತೈಸಿಕೊಳ್ಳುತ್ತಿವೆ, ರಿಂಗಣ ಕುಣಿದಿವೆ. ಅಷ್ಟೇ ಅಲ್ಲ ಜಗತ್ತಿಗೆ ಇನ್ನೂ 
ನೂರಾರು ವರ್ಷಗಳ ಕಾಲ ಬಾಳಿಕೆ ಬರುವಷ್ಟು ಕಬ್ಬಿಣ, ಮ್ಯಾಂಗನೀಸ್, 
ನಿಕ್ಕಲ್ ಉಂಡೆಗಳು ಸಾಗರ ತಳದಲ್ಲಿ ಕೂತಿವೆ. ನಮ್ಮ ಉಪಗ್ರಹ ಚಂದ್ರನ 
ಎರಡೂ ಮಗ್ಗಲನ್ನೂ ಮನುಷ್ಯ ಕಂಡಿದ್ದಾನೆ, ಅಲ್ಲಿರುವ ಕುಳಿಗಳನ್ನು 
ಎಣಿಸಿದ್ದಾನೆ; ಸೌರವ್ಯೂಹದಾಚೆಗಿನ ಧೂಮಕೇತುಗಳ ಗೋದಾಮನ್ನು ಕಂಡು 
ಸೃಷ್ಟಿಯ ಬಗ್ಗೆ ಚೋದ್ಯಪಟ್ಟಿದ್ದಾನೆ. ಇಂಥ ತ್ರಿವಿಕ್ರಮ ಹೆಜ್ಜೆ ಇಟ್ಟಿರುವ 
ಮಾನವನಿಗೆ ಕೆಲವೇ ಸಾವಿರ ಅಡಿ ಆಳದ ಸಾಗರ ತಳದಲ್ಲಿ ಅದರಲ್ಲೂ 
ಬರ್ಮುಡಾ ಟ್ರೈಯಾಂಗಲ್‌ನಲ್ಲಿ ಏನಾಗುತ್ತಿದೆ ಎಂದು ಹೇಳಲು ಕಷ್ಟವೆ? 
ಹಾಗೇನಿಲ್ಲ. ಸಾಗರ ತಳದಲ್ಲಿ ಮುಳುಗು ಹಾಕುವವರು, ಸಬ್ ಮೆರೀನ್ 
ನೌಕೆಗಳು, ಜೀವ ವಿಜ್ಞಾನಿಗಳು , ಭೂವಿಜ್ಞಾನಿಗಳು , ಸಾಗರ ಶಾಸ್ತ್ರಜ್ಞರು 
ಬರ್ಮುಡಾ ಟ್ರೈಯಾಂಗಲ್‌ನ ಜಲರಾಶಿಯ ಗರ್ಭ ಹಿಂದೇನಾಗಿತ್ತು 
ಎಂಬದನ್ನೂ ಅತ್ಯಂತ ವೈಜ್ಞಾನಿಕವಾಗಿ ಪುನಾರಚಿಸಿದ್ದಾರೆ. ಈ ಭಾಗದ 
ಸಾಗರ ತಳದಿಂದ ಎದ್ದಿರುವ ದ್ವೀಪಗಳೆಲ್ಲ ಜ್ವಾಲಾಮುಖಿ ಸುರಿಸಿದ ಲಾವಾರಸ 
ತಣ್ಣಗಾಗಿ ಅನಂತರ ಮೇಲೆದ್ದ ಭಾಗಗಳೇ . ತೀರ ಪ್ರದೇಶದತ್ತ ಬಂದರೆ 
ಆಳದಲ್ಲಿ ಭಾರೀ ಗುಹೆಗಳಿವೆ. ಇನ್ನೂ ಆಳದಲ್ಲಿ ಕಮರಿಗಳಿವೆ. ಹಿಮಯುಗದ 
ಕಾಲದಲ್ಲಿ ನೆಲ ಕೊರೆದು ಗುಹೆ ಮಾಡಿ ಅನಂತರ ಆ ಭಾಗ ಸಾಗರದ 
ಪಾಲಾಗಿದ್ದಕ್ಕೆ ಬರ್ಮುಡಾ ಟ್ರೈಯಾಂಗಲ್‌ನ ಅಡಿಯಲ್ಲಿ ನೂರಾರು ಸಾಕ್ಷಿಗಳಿವೆ. 
ಇವುಗಳ ಸಂಪರ್ಕ ಜಾಲ ಎಷ್ಟಿದೆಯೆಂದರೆ ಮುಳುಗು ಹಾಕುವವರೋ 
ಅಥವಾ ಮೀನುಗಳೋ ಈ ಗುಹೆಗಳನ್ನು ಹೊಕ್ಕರೆ ದಿಕ್ಕು ತಪ್ಪುವುದುಂಟು. 
ಇಲ್ಲೆಲ್ಲ ಪ್ರವಾಹಗಳ ಸುಳಿ ದೊಡ್ಡ ಪ್ರಮಾಣದಲ್ಲೇ ನಡೆದಿದೆ ಎನ್ನುತ್ತಾರೆ 
ಸಾಗರಾಧ್ಯಯನ ಮಾಡಿರುವ ವಿಜ್ಞಾನಿಗಳು . ಮುಳುಗಿದ ನೌಕೆಗಳು ಈ 
ಗುಹೆಗಳಲ್ಲಿ ಬಂಧಿಯಾದರೆ ಅವನ್ನು ಪತ್ತೆ ಮಾಡುವುದು ಸಾಧ್ಯವೇ ಇಲ್ಲ 
ಎನ್ನುವಷ್ಟು ಸಂಕೀರ್ಣ ಈ ರಚನೆಗಳು. ಇವುಗಳನ್ನುಬ್ಲೂಲ್ ಎಂದೇ 
ಕರೆಯುತ್ತಾರೆ. 


ದಿವ್ಯನೇತ್ರ •12000 


ಬಿರುಗಾಳಿ ಬೀಸಿದಾಗ ಸಾಗರದ ನೀರೇ ಆಲಿಕೆಯಂತೆ ಮೇಲೇರಿ ತೀರ 
ಕೆಳಮಟ್ಟದಲ್ಲಿ ಹಾರುವ ವಿಮಾನಗಳನ್ನು ಸೆಳೆಯುವುದು ತೀರ ಸಾಮಾನ್ಯ 
ಸಂಗತಿ ಎನ್ನುತ್ತಾರೆ ಹವಾಮಾನ ತಜ್ಞರು. ಇದರ ಜೊತೆಗೆ ಇನ್ನೊಂದು 
ಅಗೋಚರ ವಿದ್ಯಮಾನವೂ ಬರ್ಮುಡಾ ಟ್ರೈಯಾಂಗಲ್‌ನ ಅಡಿಯಲ್ಲಿ 
ಆಗುತ್ತಿದೆ. ವಾಯುಗೋಳದಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಬೇರೆ ಬೇರೆ ತೀವ್ರತೆಯಲ್ಲಿ 
ಬೀಸುವ ಗಾಳಿಯ ಸಂಗಮದಿಂದಾಗಿ ಕೆಳಮಟ್ಟದಲ್ಲಿ ಹಾರುವ ವಿಮಾನಗಳು 
ನಿಯಂತ್ರಣ ತಪ್ಪಿ ದೊಪ್ಪೆಂದು ಕೆಳಗೆ ಬೀಳುತ್ತವೆ. ಇದನ್ನು ಹವಾಮಾನ 
ತಜ್ಞರು 'ಕ್ಲಿಯರ್ ಏರ್ ಟರ್ಬ್ಯುಲೆನ್ಸ್ ' ಎನ್ನುತ್ತಾರೆ. ಇದು ಎಷ್ಟು 
ತೀವ್ರವಾಗಿರುತ್ತದೆಂದರೆ ಹಾರುವ ವಿಮಾನಗಳು ಕಲ್ಲಿನ ಗೋಡೆಗೆ ಬಡಿದ 
ಅನುಭವವಾಗುತ್ತದೆ. ಈ ಕ್ಷೆಭೆ ದಿಢೀರೆಂದು ಉದ್ಭವವಾಗುವ ವಿದ್ಯಮಾನ, 
ಯಾವ ಮುನ್ನೆಚ್ಚರಿಕೆಯ ಸಿಕ್ಕುವುದಿಲ್ಲ . 

ಆದರೆ ದಿಕ್ಕೂಚಿಗಳೇಕೆ ದಿಕ್ಕು ತಪ್ಪಬೇಕು? ಅದೂ ಈ ಒಂದು ಜಾಗದಲ್ಲಿ ? 
ಇದಕ್ಕೂ ಭೌತವಿಜ್ಞಾನಿಗಳ ಬಳಿ ಸರಳ ಉತ್ತರವಿದೆ . ಭೂಚರಿತ್ರೆಯಲ್ಲಿ ಹಿಂದೆ 
ಘಟಿಸಿದಂತೆ ಈಗಲೂ ಕಾಂತಕ್ಷೇತ್ರದ ದಿಕ್ಕುಗಳು ಹಿಂದುಮುಂದಾಗುತ್ತಾ 
ಇರಬಹುದು . ಹೀಗಾದಾಗಲೆಲ್ಲ ದಿಕ್ಕಚಿಗಳು ಕ್ಷೆಭೆಗೊಳಗಾಗಿ ಉತ್ತರ 
ದಕ್ಷಿಣ ದಿಕ್ಕುಗಳು ತಬ್ಬಿಬ್ಬಾಗುವುದು ಸಹಜ . ವಿಶ್ವದ ಬೇರೆ ಬೇರೆಯೆಡೆ ಕಪ್ಪು 
ಕುಳಿ ಇದ್ದಂತೆ ಈ ಭಾಗದಲ್ಲೂ ಅದನ್ನೇ ಹೋಲುವ ವರ್ಮ್‌ಹೋಲ್ 
ಇರಬಹುದು ಎನ್ನುವ ಊಹೆಯೂ ಉಂಟು. ಇಂಥ ರಂಧ್ರಗಳಿಂದ ಅತಿ 
ಗುರುತ್ವ ಉಂಟಾಗಿ ನೌಕೆಗಳು ವಿಮಾನಗಳು ಭರವಾಗಿ ಸೆಳೆಯಬಹುದು 
ಎಂಬ ಕಲ್ಪನೆ ಕೆಲವರದ್ದು . ಇದನ್ನು ಎಲ್ಲ ಭೌತವಿಜ್ಞಾನಿಗಳು ಒಪ್ಪುತ್ತಿಲ್ಲ . 

ಭೂವಿಜ್ಞಾನಿಗಳು ಇಲ್ಲಿ ಏನು ಕಂಡಿದ್ದಾರೆ? ಬರ್ಮುಡಾ ಟ್ರೈಯಾಂಗಲ್ 
ಜಲರಾಶಿಯಡಿಯಲ್ಲಿ ಆಗಾಗ ಭೂಕಂಪನಗಳಾಗುತ್ತವೆ. ಸಾಗರದೆಡೆ ಚಾಚಿರುವ 
ಖಂಡದ ಅಂಚು ಕಡಿದಾಗಿದ್ದು ಅಲ್ಲಿ ಪದೇ ಪದೇ ಭ್ರಪಾತಗಳಾಗುತ್ತವೆ, 
ಸುನಾಮಿ ಅಲೆಗಳೇಳುತ್ತವೆ. ಈ ಬಗೆಯ ವಿಪ್ಲವವಾದಾಗಲೆಲ್ಲ ಸಾಗರದ 
ಶಿಲಾಸ್ತರಗಳಲ್ಲಿ ಸಂಚಯನವಾಗಿರುವ ಮೀಥೇನ್ ಬಿಲ್ಲೆಗಳಲ್ಲಿ (ಮೀಥೇನ್ 
ಮತ್ತು ನೀರಿನ ಮಿಶ್ರಣ ) ಭಾರಿ ಒತ್ತಡ ಏರ್ಪಟ್ಟು ಅದರಿಂದ ಮೀಥೇನ್ 


ಬರ್ಮುಡಾ ಟೈಯಾಂಗಲ್ •121006 


ಬಿಡುಗಡೆಯಾಗಿ ಆ ಭಾಗದಲ್ಲಿ ಸಮುದ್ರವೇ ಉಕ್ಕುವಂತೆ ಗುಳ್ಳೆಗಳೆದ್ದು 
ಒಡೆದು ನೀರಿನ ಸಾಂದ್ರತೆಯನ್ನು ಏರುಪೇರುಮಾಡುತ್ತವೆ. ಯಾನ ಮಾಡುವ 
ಹಡಗುಗಳು ನೀರಿನ ಸಾಂದ್ರತೆಯ ವ್ಯತ್ಯಯದಿಂದಾಗಿ ನಿಯಂತ್ರಣ 
ಕಳೆದುಕೊಳ್ಳುತ್ತವೆ. ಮೀಥೇನ್ ಅತಿ ದಹ್ಯ ವಸ್ತು ಕೂಡ. ಅದರ ಮೋಡಗಳು 
ಮೇಲೇರಿ ವಿಮಾನವನ್ನೇ ದಹಿಸಬಹುದು ಇಲ್ಲವೆ ಆಕ್ಸಿಜನ್ ಬಂದ್ ಆಗಿ 
ವಿಮಾನದ ಇಂಜಿನ್‌ಗಳಿಗೆ ಧಕ್ಕೆಯಾಗಬಹುದು. ಹಲವು ಶತಕೋಟಿ 
ಟನ್ನುಗಳಷ್ಟು ಸಂಗ್ರಹವಾಗಿರುವ ಮೀಥೇನ್ ಬಿಲ್ಲೆಗಳು ಬರ್ಮುಡಾ 
ಟ್ರೈಯಾಂಗಲ್ ಒಂದರಲ್ಲೇ ಅಲ್ಲ, ಭಾರತದ ಪಶ್ಚಿಮ ಕರಾವಳಿಯೂ ಸೇರಿದಂತೆ 
ಪ್ರಪಂಚದ ಸಾಗರದ ಅನೇಕ ಭಾಗಗಳಲ್ಲಿ ಪತ್ತೆಯಾಗಿವೆ. ಇದನ್ನು ನಾಳಿನ 
ಶಕ್ತಿಯ ಆಕರವೆಂದೇ ಪರಿಗಣಿಸಲಾಗಿದೆ. ಬರ್ಮುಡಾ ಟ್ರೈಯಾಂಗಲ್‌ನ 
ಎಲ್ಲ ಅಪಘಾತಗಳಿಗೂ ಭೂವಿಜ್ಞಾನಿಗಳು ಅಲ್ಲಿನ ನೈಸರ್ಗಿಕ ವಿದ್ಯಮಾನಗಳತ್ತ 
ಬೊಟ್ಟುಮಾಡಿ ತೋರಿಸುತ್ತಿದ್ದಾರೆ. 

ಬರ್ಮುಡಾ ಟ್ರೈಯಾಂಗಲ್ ರಹಸ್ಯಕ್ಕೆ ಈ ಶೋಧಗಳಿಂದ ಈಗಲಾದರೂ 
ಪರದೆ ಬಿದ್ದಿದೆಯೆ ? ಯಾವುದೇ ಪ್ರಶ್ನೆಯು ಪ್ರಶ್ನೆಯಾಗಿ ಉಳಿದಾಗಲಷ್ಟೇ 
ಕುತೂಹಲ ಜೀವಂತವಾಗಿರುತ್ತದೆ. ನಾಟಕ ಮುಗಿದರೂ ಅಂಕದ ಪರದೆ 
ಬೀಳುತ್ತಿಲ್ಲ. ಬಹುಶಃ ಮನುಕುಲದ ಮನೋಗತ ಈ ಕುತೂಹಲ ಬತ್ತದ | 
ಹಾಗೆ ಕಾಪಾಡುವುದೇ ಇರಬೇಕು! 


( ತರಂಗ: ಮೇ 12, 2005) 


ಟಿಪ್ಪಣಿ - 1 
ಬರ್ಮುಡಾ ಟೈಯಾಂಗಲ್ ನಿಗೂಢ ಬಯಲು 

1975ರಲ್ಲಿ ಅರೈಜೋನಾಸ್ಟೇಟ್ ಯೂನಿವರ್ಸಿಟಿಯ ಗ್ರಂಥಾಲಯದ ಅಧಿಕಾರಿ | 
ಲ್ಯಾರಿ ಕುಷೆ ಎಂಬಾತ ಬರ್ಮುಡಾ ಟ್ರೈಯಾಂಗಲ್ ಕುರಿತಂತೆ ಎಲ್ಲ ಮಗ್ಗುಲಿನಿಂದಲೂ 
ವಿಶ್ಲೇಷಿಸಿ ' ದಿ ಬರ್ಮುಡಾ ಟ್ರೈಯಾಂಗಲ್ ಮಿಸ್ಟರಿ ಸಾಲೈಡ್ ' ಎಂಬ ಪುಸ್ತಕ | 
ಪ್ರಕಟಿಸಿದ. ಆತನ ಪ್ರತಿಪಾದನೆಯ ಸಾರಾಂಶವಿದು : 


0000000000000000000 


ದಿವ್ಯನೇತ್ರ •1229 


0 ವಿಮಾನಗಳು, ನೌಕೆಗಳು ಬರ್ಮುಡಾ ಟ್ರೈಯಾಂಗಲ್‌ನಲ್ಲಿ ಮುಳುಗಿದಾಗ 

ಆಗಿನ ವಾಯುಗುಣ, ವಾತಾವರಣದ ಸ್ಥಿತಿಯನ್ನು ಅನೇಕ ಮಂದಿ ಅತ್ಯಂತ 
ಪ್ರಶಾಂತವಾಗಿತ್ತು ಎಂದು ವಿವರಿಸುತ್ತಾರೆ. ನಿಜ ಸ್ಥಿತಿ ಅರಿಯಲು ವರದಿ 
ತರಿಸಿ ನೋಡಿದಾಗ, ಇಂಥ ವಿದ್ಯಮಾನ ಘಟಿಸಿದಾಗಲೆಲ್ಲ ಸಾಗರದ ಆ 
ಭಾಗ ಅತ್ಯಂತ ಪ್ರಕ್ಷುಬ್ದವಾಗಿರುವುದು ಖಚಿತವಾಗಿದೆ. 
ಲವಲೇಶವೂ ಕುರುಹು ಬಿಡದೆ ನೌಕೆಗಳು, ವಿಮಾನಗಳು ನಾಪತ್ತೆಯಾಗಿವೆ 
ಎಂಬುದೆಲ್ಲ ಬರೀ ಕಂತೆಬೊಂತೆ. ಬಹುತೇಕ ಸಂದರ್ಭಗಳಲ್ಲಿ ಅವುಗಳ 
ಅವಶೇಷಗಳು ಪತ್ತೆಯಾಗಿವೆ. ಅವು ಏಕೆ ಮುಳುಗಿವೆಯೆಂಬ ಕಾರಣವೂ 
ವಿಜ್ಞಾನಿಗಳಿಗೆ ಸಿಕ್ಕಿವೆ. ಇಂಥ ಸಾಕ್ಷಿಗಳಿಗೆ ಪ್ರಚಾರವೇ ಸಿಕ್ಕುವುದಿಲ್ಲ. 
ಲಂಡನ್ನಿನಲ್ಲಿರುವ ಲಾಯ್ ಆಕ್ಸಿಡೆಂಟ್ ರೆಕಾರ್ಡ್ ತೆರೆದು ನೋಡಿದ 'ಫೇಟ್' 
ಎಂಬ ಪತ್ರಿಕೆಯ ಸಂಪಾದಕ 1975ರಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿದಾಗ 
ಹೆಚ್ಚಿನ ಸಂಖ್ಯೆಯ ನೌಕಾಪಘಾತಗಳಾಗಿರುವುದು ಬರ್ಮುಡಾ 
ಟ್ರೈಯಾಂಗಲ್‌ನಿಂದ ಹೊರತಾದ ಜಾಗಗಳಲ್ಲಿ , ಈ ಮಾಹಿತಿಯ 
ಸತ್ಯಾಸತ್ಯತೆಯನ್ನು ಅಧ್ಯಯನ ಮಾಡಿರುವ ಅಮೆರಿಕದ ಕೋಸ್ಟ್ ಗಾರ್ಡ್ 

ಈ ದಾಖಲೆಗಳನ್ನೂ ಸತ್ಯವೆಂದು ಒಪ್ಪಿದೆ. 
0 1945ರಲ್ಲಿ ಫೈಟ್ 19 ಸರಣಿಯ ಐದು ವಿಮಾನಗಳು ಇಲ್ಲಿ 

ಅಪಘಾತಕ್ಕೀಡಾದಾಗ ವಿಮಾನದ ಕಮಾಂಡರ್ ಹಾರಾಟ ಮಾಡುವ 
ಸ್ಥಿತಿಯಲ್ಲಿರಲಿಲ್ಲ. ಹಿಂದಿನ ದಿನದ ನಶೆಯಲ್ಲೇ ಇದ್ದ ಎನ್ನುವುದು 
ವಿಚಾರಣೆಗಳಿಂದ ಬಯಲಾಗಿದೆ. ತನ್ನ ಸಹ ಪೈಲಟ್‌ಗಳ ಮಾತೂ ಕೇಳದೆ 
ಮತ್ತಷ್ಟು ದಕ್ಷಿಣಕ್ಕೆ ಹಾರಿ ದಿಗ್ಧಮೆಯಾಗಿ ಎಲ್ಲ ವಿಮಾನಗಳು ಸಾಗರದ 
ಪಾಲಾದವು. 
ಫೈಟ್ - 19ರ ಐದೂ ವಿಮಾನಗಳನ್ನು ರಕ್ಷಿಸಲು ಹೊರಟ ಮಾರ್ಟಿನ್ 
ಮೇರಿನ‌ ವಿಮಾನದ ಇಂಧನದ ಟ್ಯಾಂಕ್ ಸ್ಫೋಟಿಸಿ ಅದು ಹಾರಿದ 23 
ಸೆಕೆಂಡುಗಳಲ್ಲೇ ಇಡೀ ವಿಮಾನವೇ ಉರಿದುಹೋಯಿತು. ನೌಕಾಪಡೆಯ 

ತಂತ್ರಜ್ಞರನ್ನು ಸಂದರ್ಶಿಸಿದಾಗ ಈ ಸತ್ಯ ಹೊರಬಿದ್ದಿದೆ. 
0 ಫೈಟ್ - 19ರ ಐದೂ ವಿಮಾನಗಳೂ ತಲಾ 14, 000 ಪೌಂಡ್ ತೂಕದವು. 


ಬರ್ಮುಡಾ ಟೈಯಾಂಗಲ್ •123 


ಅವು ಕಣ್ಮರೆಯಾಗಿರುವ ಜಾಗದಲ್ಲಿ ಸಾಗರ 30,000 ಅಡಿ ಆಳವಿದೆ. ಇಂಥ 
ಭಾಗಗಳಲ್ಲಿ ಸದಾ ಮರಳೇ ನದಿಯಂತೆ ಹರಿಯುತ್ತಿರುತ್ತದೆ. ತಳ ಕಚ್ಚಿದೊಡನೆ 

ಅವುಗಳನ್ನು ಮರಳು ಸಮಾಧಿ ಮಾಡುತ್ತ ಹೋಗುತ್ತದೆ. 
0 ಚೋದ್ಯದ ಸಂಗತಿಯೆಂದರೆ ಸಾಗರದಲ್ಲಿ ಯಾವ ನೌಕಾದುರಂತವಾಗಲೀ 

ಅದು ಪೋರ್ಚುಗಲ್ ಇರಬಹುದು, ಐರೈಂಡ್ ಇರಬಹುದು, ಹಿಂದೂ 
ಮಹಾಸಾಗರವಿರಬಹುದು, ಅವುಗಳೆಲ್ಲವನ್ನೂ ಬರ್ಮುಡಾ 
ಟ್ರೈಯಾಂಗಲ್‌ನಲ್ಲಾಗುತ್ತಿದೆ ಎಂದು ಬೊಟ್ಟು ಮಾಡಿ ತೋರಿಸುವ ಪ್ರವೃತ್ತಿ 
ಲೇಖಕರಲ್ಲಿ ಬೆಳೆಯುತ್ತಿದೆ . 


ಟಿಪ್ಪಣೆ - 2 

ಬಿರುಗಾಳಿಯ ತವರು 
ಉಚ್ಚಮಟ್ಟದ ತಾಂತ್ರಿಕ ಸಲಕರಣೆಗಳಿಲ್ಲದ ಹವಾಮಾನ ಮುನ್ಸೂಚನೆ ಶೈಶವಾವಸ್ಥೆಯಲ್ಲಿದ್ದ 
ಕಳೆದ ಶತಮಾನದ 50ರ ದಶಕದಲ್ಲಿ ಬರ್ಮುಡಾ ಟ್ರೈಯಾಂಗಲ್ ಜಲರಾಶಿಗೆ ಪ್ರವೇಶಿಸಿದ 
ನೌಕೆಗಳು ಮುಳುಗಿದ್ದರೆ ಅದೇನೂ ತೀರ ಸೋಜಿಗದ ವಿಷಯವೆಂದು ಭಾವಿಸುವ 
ಅವಶ್ಯಕತೆಯಿಲ್ಲ. ಅಲ್ಲಿನ ಹವಾಮಾನದ ಹುಚ್ಚಾಟ ಅರಿತವರಿಗೆ ಅದು ಬಿರುಗಾಳಿಯ 
ತವರೆಂಬುದು ಸ್ಪಷ್ಟ, ಬಿರುಗಾಳಿಗಳಿಗೆ ಅಮೆರಿಕದಲ್ಲಿ ಒಂದೊಂದಕ್ಕೂ ಒಂದು ಹೆಸರಿಟ್ಟಿರುವುದು 
ಗೊತ್ತಲ್ಲ? ಈ ಭಾಗದ ಮೇಲೆ ಬೀಸುವ ಬಿರುಗಾಳಿಯ ಹೆಸರು 'ಆಂಡ್ರ ". ಬರ್ಮುಡಾ 
ಟ್ರೈಯಾಂಗಲ್‌ನ ಹೃದಯ ಭಾಗದಲ್ಲಿ ಹಾಯುವಾಗಲೆಲ್ಲ ಈ ಬಿರುಗಾಳಿ ಬಹಮಾಸ್ 
ಮತ್ತು ದಕ್ಷಿಣ ಫ್ಲೋರಿಡಾಗಳನ್ನು ಗುಡಿಸಿಹಾಕುತ್ತದೆ. ಕಳೆದ 30 ವರ್ಷಗಳಿಂದಲೂ ಇದು 
ರಾದ್ಧಾಂತ ಮಾಡುತ್ತಲೇ ಇದೆ. ಸಾಮಾನ್ಯವಾಗಿ ಚಳಿಗಾಲದ ಕೊನೆಯಲ್ಲಿ ಉನ್ನೋದಕ 
ಪ್ರವಾಹದಿಂದಾಗಿ ಇಲ್ಲಿ ಬಿರುಗಾಳಿ ಹುಟ್ಟುತ್ತದೆ. 

ಕೊಲಂಬಸ್‌ನ ಯಾನದ ನಂತರ ಬರ್ಮುಡಾ ಟ್ರೈಯಾಂಗಲ್ ಮತ್ತೊಮ್ಮೆ 
ಪ್ರಸಿದ್ಧಿಯಾದದ್ದು ಮಧ್ಯಯುಗದಲ್ಲಿ - ಕ್ರಿ.ಶ. 1500ರಲ್ಲಿ. ಆಗ ಅಮೆರಿಕ ಹಾಗೂ ಸ್ಪೇನ್ 
ನಡುವೆ ಸಾಗರಯಾನ ವಾಣಿಜ್ಯರೂಪ ತಳೆದಿತ್ತು. ಜೂನ್ ಮತ್ತು ಅಕ್ಟೋಬರ್ ತಿಂಗಳ 
ನಡುವೆ ವ್ಯಾಪಾರ ವಹಿವಾಟು ಜಾಸ್ತಿ. ಎಂದೇ ಸ್ಪೇನ್‌ಗೆ ಸಾಗಿಸುತ್ತಿದ್ದ ಅನೇಕ ಹಡಗುಗಳಲ್ಲಿ 
ಮೂಟೆಗಟ್ಟಳೆ ಚಿನ್ನಾಭರಣಗಳು ಸಾಗುತ್ತಿದ್ದವು. ಬಲುಪಾಲು ನೌಕೆಗಳು ಗುರಿಮುಟ್ಟುತ್ತಲೇ 
30ರಂದು ದಿವ್ಯನೇತ್ರ •1240 


ಇರಲಿಲ್ಲ. ಬಿರುಗಾಳಿಯ ನಿಜವಾದ ಭಯಂಕರ ಸ್ವರೂಪ ಆಗಿನ ನಾವಿಕರಿಗಿರಲಿಲ್ಲ. ಸಾಗರ 
ದೈತ್ಯರು ಎರಗಿ ನೌಕೆಗಳನ್ನು ಬುಡಮೇಲು ಮಾಡುತ್ತಾರೆಂಬುದೇ ಆಗಿನ ತಿಳಿವಳಿಕೆಯಾಗಿತ್ತು. 
ಯಾವುದೇ ಮುನ್ಸೂಚನೆ ಇಲ್ಲದೆ ಎರಗುತ್ತಿದ್ದ ಬಿರುಗಾಳಿಗೆ ನೌಕೆಗಳು ದಿಕ್ಕೆಡುತ್ತಿದ್ದವು. 

ಫ್ಲೋರಿಡಾ ಮತ್ತು ಬಹಾಮ ನಡುವೆ ಎಷ್ಟೋ ಸ್ಪೇನ್ ನೌಕೆಗಳು ಮುಳುಗಿದ್ದವು. 
ಇವುಗಳಲ್ಲಿ ಎರಡು ನೌಕೆಗಳು ಒಂದರ ಹೆಸರು ಲಾ ಮಾರ್ಗರಿಟಾ, ಇನ್ನೊಂದು 
ಸಂತಮೇರಿಯ . ಇವುಗಳಲ್ಲಿ ತುಂಬಿದ್ದ ಚಿನ್ನಾಭರಣಗಳ ಬೆಲೆ 400 , 000,000 ದಿಂದ 
600,000 ,000 ಡಾಲರ್ ಎಂದು ಅಂದಾಜು. ಈ ದ್ವೀಪಗಳನ್ನು ಸುತ್ತುವರಿದಂತೆ ಹವಳಗಳು 
ಗೋಡಕಟ್ಟಿವೆ. ಮುಳುಗಿಹೋದನಿಧಿಯನ್ನು ಹುಡುಕಲು ಯುದ್ಧೋಪಾದಿಯಲ್ಲಿ ಖಾಸಗಿ 
ತಂಡಗಳೇ ಆಗಾಗ ಮುಂದಾಗುತ್ತವೆ. ಫಿಜರ್ ಎಂಬ ಒಬ್ಬ ಮುಳುಗುಗಾರ ಈ ಮುಳುಗಿದ 
ಸ್ಪೇನ್ ಹಡಗುಗಳ ಹಿಂದೆ ಬಿದ್ದಿದ್ದ. ಫ್ಲೋರಿಡಾ ಬಳಿ ಅವು ಮುಳುಗಿದ್ದವೆಂದು ಪ್ರತೀತಿ. 
ನಗನಾಣ್ಯ ಹುಡುಕ ಹೊರಟವನಿಗೆ ಸಾಗರ ತಳದಲ್ಲಿ ಕಂಡದ್ದು ಯುದ್ಧ ಸಾಮಗ್ರಿಗಳು, 
ಸ್ಫೋಟಕಗಳು, ಸಿಡಿಬಾಂಬುಗಳು, ಸಿಡಿಯದ ಬಾಂಬುಗಳು. ಆತ ದಿಗ್ರಮೆಯಾಗಿ ಆ 
ಭಾಗದಲ್ಲಿ ಒಳ ಹರಿಯುವ ಪ್ರವಾಹಗಳನ್ನೂ ಅವು ಒಯ್ಯುತ್ತಿದ್ದ ಮರಳು ಉಸುಬನ್ನು 
ಕಂಡು ಜೀವ ಬಚಾವು ಮಾಡಿಕೊಳ್ಳಲು ಮೇಲೆ ನೆಗೆದು ಬಂದಿದ್ದ . ಆತ ಹೇಳುತ್ತಾನೆ “ ಈ 
ಭಾಗದಲ್ಲಿ ಯಾವ ನೌಕೆ ಮುಳುಗಿದರೂ ಅವು ತಳದಲ್ಲೇ ಸಮಾಧಿಯಾಗುತ್ತವೆ ಒಂದೇ 
ದಿನದಲ್ಲಿ. ” 


ಟಿಪ್ಪಣೆ - 3 
ಮೀಥೇನ್ ಎಂಬ ತಣ್ಣನೆಯ ಬೆಂಕಿ 
1810ರಲ್ಲಿ ಸರ್ ಹಂಫಿ ಡೇವಿ ಹೊಸ ವಸ್ತುವೊಂದನ್ನು ಪತ್ತೆಹಚ್ಚಿ ಅದಕ್ಕೆ ಗ್ಯಾಸ್ 
ಹೈಡ್ರೆಟ್ ಎಂಬ ಹೆಸರು ಕೊಟ್ಟ. ಈ ಹೈಡ್ರೆಟ್‌ಗಳು ಥೇಟ್ ಬರ್ಫದ ಬಿಲ್ಲೆಯಂತಿರುತ್ತವೆ. 
ನೀರಿನ ಅಣುಗಳ ನಡುವಿನ ತೆರಪಿನಲ್ಲಿ ಅತಿ ಒತ್ತಡ ಮತ್ತು ಮಿತ ಉಷ್ಣತೆಯಲ್ಲಿ ಹಗುರ 
ಅನಿಲಗಳು ಸೇರಿಕೊಂಡಾಗ ಈ ಬಗೆಯ ಬಿಲ್ಲೆಗಳಾಗುತ್ತವೆ. ಅದರೊಳಗೆ ಬಂಧಿತವಾದ 
ಅನಿಲಗಳು ಮೀಥೇನ್, ಬೂಟೇನ್, ಪ್ರೊಪೇನ್ ಅಥವಾ ಇತರ ಯಾವುದೇ ಹಗುರ 
ಅನಿಲವಿರಬಹುದು. 


ಬರ್ಮುಡಾ ಟೈಯಾಂಗಲ್ •125 


ಈ ಪೈಕಿ ಮೀಥೇನ್ ಬಂಧಿತವಾಗಿದ್ದರೆ ಅದನ್ನು ' ಬರ್ಫದಲ್ಲಡಗಿದ ಅಗ್ನಿ ' ಎನ್ನುತ್ತಾರೆ . 
ಒಂದೇ ಒಂದು ಕಿಡಿ ತಾಗಿದರೂ ಸಾಕು, ಅದು ಲಾಂದ್ರದಲ್ಲಿರುವ ಬತ್ತಿಯಂತೆ ಸತತವಾಗಿ 
ಉರಿಯುತ್ತದೆ. ಪ್ರತಿ ಖಂಡದ ಅಂಚಿನಲ್ಲೂ ಹೆಚ್ಚ ಕಡಿಮೆ ಈ ಬಗೆಯ ಮೀಥೇನ್ 
ಬಿಲ್ಲೆಗಳ ದೊಡ್ಡ ನಿಕ್ಷೇಪವೇ ಇದೆ. ಹಿಂದೆ ಈ ಅನಿಲ ಭೂವಾತಾವರಣ ಸೇರಿ ಭೂಮಿಯನ್ನು 
ನಿಧಾನವಾಗಿ ಬಿಸಿಮಾಡತೊಡಗಿತ್ತು. ಈಗಲೂ ಇದನ್ನು ಹಸುರುಮನೆ ಅನಿಲ ಎಂದೇ 
ಕರೆಯುತ್ತಾರೆ. ಬರ್ಮುಡಾ ಟ್ರೈಯಾಂಗಲ್‌ನ ಸಾಗರ ತಳದಲ್ಲಿ ಮೀಥೇನ್ ಬಿಲ್ಲೆಗಳ 
ನಿಕ್ಷೇಪವಿರುವುದನ್ನು ಸಾಗರತಳ ಸಮೀಕ್ಷೆಗಳು ಖಚಿತಪಡಿಸಿವೆ 


ದಿವ್ಯನೇತ್ರ •126 


ಹಳದಿ ಲೋಹ- ಎಂಥ ಮೋಹ 
! 


ನಿಮಗೆಗೊತ್ತೆ? ಸುಮಾರು 1, 35, 000 ಟನ್ನು ಚಿನ್ನವನ್ನು 
ಭೂಮಿಯಿಂದ ಹೊರತೆಗೆದಿದ್ದಾರೆ. ತಮಾಷೆ 
ಯೆಂದರೆ ಗಣಿಯಿಂದ ತೆಗೆದಷ್ಟೂ ಚಿನ್ನ 
ಭೂಮಿಯೊಳಗೇ ದಾಸ್ತಾನಿದೆ. ಇತಿಹಾಸ 
ಕಾಲದಿಂದ ಅನೇಕ ಏರಿಳಿತಗಳನ್ನು ಸೃಷ್ಟಿಸಿದ ಈ 
ರಾಜ ಲೋಹದ ಕಿಮ್ಮತ್ತು ಏನೇ ಇರಲಿ, ಬೆಲೆ 
ಗಗನಕ್ಕೇರಲಿ, ತಿಜೋರಿಯ ಕತ್ತಲಲ್ಲಿ 
ಅವಿತಿಟ್ಟುಕೊಳ್ಳುವದೌರ್ಭಾಗ್ಯ ಮಾತ್ರ ತಪ್ಪಿದ್ದಲ್ಲ. 
ಅನೇಕ ಸಾರಸಗಳಹೂರಣ ತುಂಬಿಕೊಂಡ ಚಿನ್ನದ 
ಬಹುಮುಖ ಸಿದ್ದಿ' ಯ ಕುರಿತ ವಿಶೇಷ ಲೇಖನ 

ಲಿಂಗಭೇದವಿಲ್ಲದೆ, ಕಾಲಭೇದವಿಲ್ಲದೆ ತನ್ನ 
ವೈಭವಕ್ಕೆ , ಶ್ರೀಮಂತಿಕೆಗೆ ಇನ್ನಾರೂ ಸರಿಸಾಟಿ 
ಯಿಲ್ಲವೆಂದು ಬೀಗುವ ಈ ಚಿನ್ನದ ಕರಾಮತ್ತು 
ಅಂತಿಂಥದ್ದಲ್ಲ. ವಿವಾಹವಿರಲಿ, ವರದಕ್ಷಿಣೆ 
ಪ್ರಸಂಗವಿರಲಿ, ಹೆಚ್ಚೇಕೆ? ಭಾರತದ ಮಾನವನ್ನು 
ಬಚಾವ್ ಮಾಡುವಲ್ಲಿಯೂ ಈ ಹಳದಿ ಲೋಹ 
ನಿರ್ವಹಿಸಿದ ಪಾತ್ರ ಬಹಳ ಮಹತ್ತರವಾದುದು. 

ಆಪದ್ಧನವಾಗಿ, ಉಳಿತಾಯವಾಗಿ, 
ಕೂಡಿಸುವಿಕೆ ( ಇನ್‌ವೆಸ್ಟ್ಮೆಂಟ್ ) ಯಾಗಿ ಜನರು 
ಚಿನ್ನಕ್ಕೆ ಕೊಟ್ಟ ಪ್ರಾಮುಖ್ಯ ಎಷ್ಟಿದೆಯೆಂದರೆ, ಈ 
ಲೋಹದ ಹುಚ್ಚಿನ ಮುಂದೆ ಭಾರತ ಸರ್ಕಾರದ 
ಆರ್ಥಿಕ ನೀತಿ, ರಿಸರ್ವ್ ಬ್ಯಾಂಕ್ ನೀತಿಗಳೂ 
ಸಂಪೂರ್ಣಸೋತುಶರಣಾಗಿವೆ! 


ಶ್ಯಾಮಾಚಾರ್ ಚಿನ್ನದ ಸರವನ್ನು ಒರೆಹಚ್ಚಿ ಆಕೆಗೆ ಹೇಳುತ್ತಿದ್ದ 'ನೋಡಿ 
ಮೇಡಂ, ಇದರಲ್ಲಿ ತಾವು ಜಾಸ್ತಿ ಬೆರೆತಿದೆ. ಬೇರೆ ಪ್ಯಾಟ್ರನ್ ಮಾಡಿಸಿದರೂ 
ಅದರ ಕ್ವಾಲಿಟಿ ಏನೂ ಬದಲಾಗುವುದಿಲ್ಲ. ಇದರ ತಾವು ಅದಕ್ಕೂ ಬರುತ್ತದೆ. 

ಆತನ ಮಾತುಗಳು ಆಕೆಯ ಉತ್ಸಾಹಕ್ಕೆ ಭಂಗ ತಂದಿದ್ದರೂ , 
ಸಾವರಿಸಿಕೊಂಡು ' ಹಾಗಾದರೆ ಏನು ಮಾಡಬೇಕು ?' ಎಂದು ಮರುಪ್ರಶ್ನೆ 
ಹಾಕಿದ್ದಳು. ಶ್ಯಾವಾಚಾರ್ ಈಗಲೂ ಆಕೆಯನ್ನು ಉದ್ದೇಶಿಸಿದ್ದರೂ 
ಚಿನ್ನದೊಂದಿಗೆ ಸಂಭಾಷಣೆಗೆ ತೊಡಗಿದಂತಿತ್ತು . * ಬೇರೆ ಮಾಡಿಸಿಬಿಡಿ, 
ಇದೂ ಇರಲಿ ಬಿಡಿ " ಎಂದ ಧಾರಾಳವಾಗಿ, 

“ ಸರಿ, ಸಂಜೆ ಬಂದು ನಿಮಗೆ ತಿಳಿಸುತ್ತೇನೆ' ಎಂದು ಆಕೆ ನಿಧಾನವಾಗಿ 
ಅಂಗಡಿಯಿಂದ ಹೊರ ನಡೆದಳು . 
“ 

ನೋಡಿ ಸಾರ್, ಇದು 30 ಗ್ರಾಂ ಸರ, ಎಲ್ಲಿ ಮಾಡಿಸಿದ್ದರೋ ನಾನೇಕೆ 
ಕೇಳಲಿ, ಇದು ಪ್ಯೂರ್ಗೋಲ್ಡ್ ಅಲ್ಲ ' ಎಂದ ನನ್ನ ಮುಖ ನೋಡುತ್ತ . 
ಶ್ಯಾಮಾಚಾರ್ ಹೀಗೆಯೇ . ಚಿನ್ನವನ್ನು ಒರೆಹಚ್ಚುವುದರ ಜೊತೆಗೆ ಗಿರಾಕಿಗಳ 
ಬುದ್ಧಿಮತ್ತೆಯನ್ನ ಒರೆಹಚ್ಚುತ್ತಾನೆ , ಆದರೆ ನವಿರಾಗಿ, ಆ ಗಿರಾಕಿಗಳು 
ಇದೇ ಅಂಗಡಿಗೆ ಮತ್ತೆ ಹುಡುಕಿಕೊಂಡು ಬರುವಂತೆ. 
- ಚಿನ್ನದ ಗಣಿ ಮಾಡಲು ಹೊಸ ನಿಕ್ಷೇಪಗಳನ್ನು ಅರಸುತ್ತ , ಕರ್ನಾಟಕದ 
ಹಲವು ಜಾಗಗಳಲ್ಲಿ ಅಂಡಲೆದ ನಾನು ಈಗ್ಗೆ 15 ವರ್ಷಗಳ ಹಿಂದೆ 
ಕೋಲಾರದ ಗಣಿಗಳಿಗೂ ಇಳಿದಿದ್ದೆ . ಅದರಲ್ಲೂ ಅತ್ಯಂತ ಆಳದ ಗಣಿ 
ಛಾಂಪಿಯನ್ ರೀಫ್‌ಗೆ, ನಿಮಿಷಾರ್ಧದಲ್ಲೇ ಉಕ್ಕಿನ ಪಂಜರದಲ್ಲಿ ಇಳಿದು 
ಭಗತವಾಗಿದ್ದೆ . ನೋಡನೋಡುತ್ತಲೇ ಮೂರು ಕಿ. ಮೀ . ಆಳದಲ್ಲಿದ್ದೆ. 
ಸುಮಾರು 5000 ಮಂದಿ ಗಣಿ ಕೆಲಸಗಾರರಿದ್ದರು, ಆಳದಲ್ಲಿ 69 ಡಿಗ್ರಿ 
ಸೆಂ . ಉಷ್ಣತೆ ಇದ್ದರೂ ತಂಪು ಹವೆಯನ್ನು ಮೇಲಿಂದ ದೂಡಿ, ಗಣಿ 
ಆಡಳಿತದವರು ನನ್ನ ಮೈ ಬೆವರನ್ನು ಹಗುರಗೊಳಿಸಿದ್ದರು . ಗಣಿಯಿಂದ 
ಕಾರ್ಮಿಕರೊಂದಿಗೆ ಹೊರಬರುವಾಗ ಹುತ್ತದಿಂದ ಇರುವೆಗಳು 
ಹೊರಬಂದಂತೆ ಕಾಣುತ್ತಿತ್ತು . ನಿಜ, ಈ ಹಳದಿ ಲೋಹ ಮನುಷ್ಯನನ್ನು 
ಪಾತಾಳಕ್ಕೆ ಇಳಿಸುತ್ತಿದೆ, ಇಳಿಸುತ್ತದೆ ಎಂದು ನನಗೆ ನಾನೇ 


ದಿವ್ಯನೇತ್ರ •1280 


ಸಂವಾದ ಮಾಡಿಕೊಂಡು ಹೊರಬಂದು ಸೂರ್ಯನನ್ನು ನೋಡಿದಾಗ . 
ಹೊಸಲೋಕಕ್ಕೆ ಬಂದಂತಾಗಿತ್ತು . 

'ಸುನಂದ ಮೇಡಂ ಅವರ ವ್ಯಾನಿಟಿ ಬ್ಯಾಗನ್ನು ಇಲ್ಲೇ ಬಿಟ್ಟುಹೋಗಿದ್ದಾರೆ ' 
ಎಂದು ಶ್ಯಾವಾಚಾರ್ ತೆಗೆದಿಡುವ ಹೊತ್ತಿಗೆ ಆಕೆ ಬಂದು ನಗುತ್ತ 
ತೆಗೆದುಕೊಂಡು ಥ್ಯಾಂಕ್ಸ್ ಹೇಳಿಹೋದರು . 
- 'ಶ್ಯಾಮಾಚಾರ್ ನಿನಗೆ ಗೊತ್ತೆ, ನಿಮ್ಮ ಆ ಸುನಂದ ಮೇಡಂ ತಂದಿದ್ದರಲ್ಲ 
ಆ ಸರ, ಅದನ್ನು ಮಾಡಿಸಲು ಎಷ್ಟು ಜನ ಏನೆಲ್ಲ ಪಜೀತಿ ಪಡಬೇಕು ? 
ಎಂದೆ. ಆತ ಮೌನಿ, ಕೆಲವೊಮ್ಮೆ ಈ ಮೌನವೇ ಅತೀವವಾಗಿ ಕೆಣಕುತ್ತದೆ; 
ಪ್ರಶ್ನೆಯ ಬಾಲಿಶತನವನ್ನೋ ಅಥವಾ ಉತ್ತರ ಕೊಡಲಾಗದ ಅಸಹಾಯಕ 
ಸ್ಥಿತಿಯನ್ನೊ ಅದು ಸೂಚಿಸುತ್ತದೆ. ಮೌನ ಮುರಿದು ನಾನೇ ಹೇಳಿದೆ 
' ಈವತ್ತಿನ ಲೆಕ್ಕಾಚಾರದಲ್ಲಿ ಸರಿಸುಮಾರು 15 ಟನ್ನು ಚಿನ್ನದ ಅದುರನ್ನು 
ಅರೆಯಬೇಕು. ಅಂದರೆ ಹತ್ತಿರ ಹತ್ತಿರ 5 - 6 ಟ್ರಕ್ಕುಗಳು ಭರ್ತಿಯಾಗುವಷ್ಟು .' 
ಆತ ನನ್ನನ್ನು ನೋಡಿ ಮುಗುಳಕ್ಕ, ನಾನು ಸಮಾಜವಾದಿಯೋ ? ಅಥವಾ 
ಕಾರ್ಮಿಕರ ಮುಖಂಡನೆ ಎನ್ನುವ ಗುಮಾನಿಯ ಮುಖಭಾವ 
ಆಚಾರಿಯದು. “ ಅದಕ್ಕೇ ಸಾರ್ ಅದು ಚಿನ್ನ , ಕುದುರೆಮುಖದ ಕಬ್ಬಿಣದ 
ತರಹ ರಾಶಿ ರಾಶಿಯಾಗಿ ಸಿಕ್ಕಿದ್ದರೆ ಅದಕ್ಕೆ ಬೆಲೆ ಏನು ಇರುತ್ತಿತ್ತು ' ಎಂದು 
ನನ್ನ ಪ್ರಶ್ನೆಯಲ್ಲೇ ನನ್ನನ್ನು ಹಿಡಿಯಲು ನೋಡಿದ್ದ. 
* ಚಿನ್ನದ ಮಹಿಮೆಂಯೇ ಹೀಗೆ, ಅದರ ಆಕರ್ಷಣೆಗೆ ಲಿಂಗಭೇದವಿಲ್ಲ , 
ವಯೋಭೇದವಿಲ್ಲ, ಜಾತಿ ಭೇದವಿಲ್ಲ , ರಾಷ್ಟ್ರೀಯತೆಯ ಭೇದವಿಲ್ಲ. ಅಷ್ಟೇಕೆ 
ಕಾಲ ಭೇದವೂ ಇಲ್ಲ . ಅದು ಆಳುತ್ತಲೇ ಇದೆ ಜನಮಾನಸವನ್ನು ಸಹಸ್ರ 
ಸಹಸ್ರ ವರ್ಷಗಳಿಂದ, ಇದನ್ನು ಅರ್ಥಮಾಡಿಕೊಳ್ಳಲು ಯಾರೂ ಸಂಶೋಧನೆ 
ಮಾಡಬೇಕಾದುದಿಲ್ಲ. ಸಾಮಾನ್ಯ ಜನರಿಗೂ ಅರಿವಾಗುವ ಸಂಗತಿ ಇದು. 
- ನಿಮ್ಮಲ್ಲಿ 10 ಗ್ರಾಂ ತೂಕದ ಚಿನ್ನದ ಬಳೆ ಇದೆ ಎನ್ನಿ , ಅದರ ಇಂದಿನ 
ಬೆಲೆ ಸುಮಾರು 6000 ರೂ . ಎನ್ನಿ , ಅದರ ಬೆಲೆಗೆ ಬಾಗದಿದ್ದರೂ ನೀವು 
ಚಿನ್ನ ಧರಿಸಿರುವ ಹೆಮ್ಮೆಯಿಂದ ಬಾಗುತ್ತೀರಿ, ಬೀಗುತ್ತೀರಿ. ಚಿನ್ನ ಧರಿಸುವುದೇ 
ಶ್ರೀಮಂತಿಕೆಯ ಕುರುಹು ಎಂದು ನೀವು ಭಾವಿಸಿದ್ದರೆ, ಚಿನ್ನ ತನ್ನ ಶ್ರೀಮಂತಿಕೆಗೆ 


ಹಳದಿ ಲೋಹ- ಎಂಥ ಮೋಹ? •129 


ತಾನೇ ಬಾಗಬೇಕು, ಅಷ್ಟೊಂದು ಅತ್ಯದ್ಭುತ ಗುಣವನ್ನು ಹೊಂದಿದೆ. ಇಲ್ಲಿದೆ 
ನೋಡಿ ಚಿನ್ನದ ಕೆಲವು ವಿಶಿಷ್ಟ ಗುಣಗಳು: 
* ನಿಮ್ಮ ಈ 10 ಗ್ರಾಂ ತೂಕದ ಬಳೆಯಿಂದ ವಿಧಾನಸೌಧವನ್ನು 10 ಬಾರಿ 
ಸುತ್ತುವಷ್ಟು ಸಣ್ಣ ತಂತಿ ಎಳೆಯಬಹುದು. ಕರ್ನಾಟಕದ ಯಾವುದೇ ಒಂದು 
ತಾಲ್ಲೂಕಿನ ಜನರ ಬಳಿ ಇರುವ ಚಿನ್ನಾಭರಣವನ್ನೆಲ್ಲ ಸಂಗ್ರಹಿಸಿದರೆ ಕೊನೆಯ 
ಪಕ್ಷ ಸಣ್ಣ ಟಿ. ವಿ . ಪೆಟ್ಟಿಗೆಯ ಗಾತ್ರದ ಚಿನ್ನದ ಗಟ್ಟಿಯಾಗುತ್ತದೆ ತಾನೆ ? 
ಅದರಲ್ಲಿ ತಂತಿ ಎಳೆಯುತ್ತ ಹೋದರೆ ಚಂದ್ರನನ್ನು ತಲಪಿ ಮರಳಿ ಭೂಮಿಗೆ 
ಅದನ್ನು ತರಬಹುದು. ನಿಮ್ಮ ಅಕ್ಕಸಾಲಿಗೆ ನಗುನಗುತ್ತಲೇ ಒಂದು ಸವಾಲು 
ಹಾಕಿ, ಒಂದು ಸೆಂ . ಮೀ . ಮಂದದ ಚಿನ್ನದ ತಗಡಿನಿಂದ ಎಷ್ಟು ರೇಖ 
ಬಿಡಿಸಬಹುದು ಕೇಳಿ, ಆತ ತಬ್ಬಿಬ್ಬಾದರೆ ಅದೇ ನಗುಮುಖದಲ್ಲಿ ನೀವೇ 
ಹೇಳಿಬಿಡಿ, 'ಒಂದುಲಕ್ಷ ರೇಖುಗಳನ್ನು ಬಿಡಿಸಬಹುದು. ಜೊತೆಗೆ ಇನ್ನೂ 
ಒಂದು ಮಾತು ಸೇರಿಸಿ, 'ಸಹಸ್ರಾರು ವರ್ಷಗಳ ಹಿಂದೆಯೇ ಈಜಿಪ್ಟಿನಲ್ಲಿ 
ಇಂಥ ಪ್ರಯೋಗಗಳಾಗಿದ್ದವು' ಎಂದು. ಚಿನ್ನದ ಗಟ್ಟಿ ವಿಚಾರ ಬೇಡ, ದ್ರವ 
ರೂಪಕ್ಕೂ ಚಿನ್ನವನ್ನು ತರಬಹುದು ತಾನೆ? ಹಳೆಯ ಔನ್ಸ್ ಲೆಕ್ಕಕ್ಕೇ ಬರೋಣ. 
ಸುಮಾರು 31 ಗ್ರಾಂ ಎಂದು ಭಾವಿಸಿ, ಬೆಂಗಳೂರಿನಿಂದ ಮುಂಬೈವರೆಗೆ 
ಹೋಗಿ ಅಲ್ಲಿಂದ ಮತ್ತೆ ಬೆಳಗಾವಿಗೆ ವಾಪಸ್ಸು ಬರುವಷ್ಟು ಸಣ್ಣ ತಂತಿಯನ್ನು 
ನೀವು ಎಳೆಯಬಲ್ಲಿರಾದರೆ, ಅಷ್ಟೂ ಉದ್ದದ ತಂತಿಗೆ ಚಿನ್ನದಿಂದ ಗಿಲೀಟು 
ಮಾಡಬಹುದು. ಇಷ್ಟಿರದಿದ್ದರೆ ಅದನ್ನು ರಾಜರ ಲೋಹ - ಲೋಹಗಳ 
ರಾಜ ಎಂದು ಪರಾಕು ಹೇಳಿ ಯಾರು ಅಟ್ಟಕ್ಕೆ ಏರಿಸುತ್ತಿದ್ದರು ಹೇಳಿ? 
ಒಂದುವೇಳೆ ಅಮೆರಿಕದ ಸೈನ್ಯದೆದರು ಶರಣಾಗುವ ಮುನ್ನ ಸದ್ದಾಂ ಹುಸೇನ್‌ಗೆ 
ಹೊಳೆದಿದ್ದರೆ ಒಂದು ಔನ್ಸ್ ತೂಕದ ಚಿನ್ನದಿಂದ ಅವನ ಮಲಗುವ ಕೋಣೆ 
ಪೂರ್ತಿ ಕಂಬಳಿಯಂತೆ ಹಾಸಬಹುದಿತ್ತು. 
- ಭೂಮಿಯಿಂದ ಈವರೆಗೆ ಸುಮಾರು 1,55,000 ಟನ್ನು ಚಿನ್ನ 
ತೆಗೆದಿದ್ದಾರೆಂದು ಅಂದಾಜು. ವಿಶೇಷವೇನು ಗೊತ್ತೆ? ಬೇರೆಯ ಲೋಹವಾಗಿದ್ದರೆ 
ಅವು ದಶಾವತಾರ ತೋರಿ ಬೇರೆ ಬೇರೆ ವಿಧದಲ್ಲಿ ಬಳಕೆಯಾಗಿ, ಸವೆದು, 
ಸೋತು, ಮುರಿದು ಏನೇನೋ ಆಗಿ ಚೂರು ಪಾರು ಆಗುತ್ತಿದ್ದವು; ಗಾತ್ರ 


ದಿವ್ಯನೇತ್ರ • 130 


ಕುಗ್ಗಿ ಹೋಗಿಬಿಡುತ್ತಿತ್ತು. ಚಿನ್ನ ಇಲ್ಲೂ ಯಜಮಾನಿಕೆ ತೋರುತ್ತದೆ. ಎಷ್ಟು 
ಚಿನ್ನವನ್ನು ಗಣಿಯಿಂದ ತೆಗೆದಿದ್ದಾರೋ , ಅಷ್ಟೂ ಚಿನ್ನ ಈಗಲೂ ಇದೆ, 
ಆಭರಣವಾಗಿಯೋ ಅಥವಾ ಗಟ್ಟಿ ರೂಪದಲ್ಲೋ , ಜನರ ಮೈಮೇಲೋ 
ಅಥವಾ ಭದ್ರ ಕಪಾಟಿನಲ್ಲೋ , ನೆಲದಾಳದ ಕತ್ತಲಿನಿಂದ ಬಂದು ಮತ್ತೆ 
ತಿಜೋರಿಯ ಕತ್ತಲಲ್ಲಿ ಕೂರುವುದು ಈ ರಾಜ ಲೋಹಕ್ಕೊದಗಿರುವ ಶಾಶ್ವತ 
ಶಾಪ, ಕಿಮ್ಮತ್ತು ಏನೇ ಇರಲಿ ವಾಸ ಮಾತ್ರ ಬಹುತೇಕ ಕತ್ತಲಲ್ಲಿಯೇ . 
ಪ್ರತಿವರ್ಷ ಜಗತ್ತಿನಾದ್ಯಂತ ಸುಮಾರು 1600 ಟನ್ನು ಚಿನ್ನ ಗಣಿಯಿಂದ 
ಹೊರಬರುತ್ತಿದೆ. ಚಿನ್ನದ ದಾಸ್ತಾನು ಆಧರಿಸಿ ಆಯಾ ದೇಶದ ಕರೆನ್ಸಿ ಮುದ್ರಣದ 
ಮಾತು ಹಳೆಯದಾಯಿತು. 1931ರಿಂದ 1936ರವರೆಗೆ ಗೋಲ್ಡ್ ಸ್ಪಾಂಡರ್ 
ವ್ಯವಸ್ಥೆ ರೂಪಿಸಿಕೊಂಡಿದ್ದ ದೇಶಗಳ ಕರೆನ್ಸಿ ಅಪಮೌಲ್ಯವಾಗುತ್ತಲೇ ಗೋಲ್ಡ್ 
ಸ್ಪಾಂಡರ್ ಕೂಡ ಕೊನೆಯಾಯಿತು. ಈಗ ಆ ಬಾಬತ್ತಿಗೆ ಚಿನ್ನವನ್ನು 
ಬಳಸುವುದಿಲ್ಲ. ಆದರೆ ಅದರ ಬಳಕೆಯ ಪರಿ ಹಲವು ಕವಲೊಡೆದಿದೆ. ಚಿನ್ನ 
ಈಗಲೂ ಆಪದ್ಬಾಂಧವ, ಸಂಕಷ್ಟಗಳು ಬಂದಾಗ ಜನ ನೆಚ್ಚುವುದೇ ಚಿನ್ನವನ್ನು . 
ನೆಲವನ್ನಲ್ಲ; ಮನೆಯನ್ನಲ್ಲ,ತೋಟತುಡಿಕೆಯನ್ನಲ್ಲ, ಯುದ್ಧಭೀತಿಯೊದಗಿದರೆ 
ಸಾಕು, ಜನ ತಮ್ಮ ಆದಾಯವನ್ನೆಲ್ಲ ಚಿನ್ನದ ಗಟ್ಟಿಯಾಗಿ ಪರಿವರ್ತಿಸಲು 
ಹಾತೊರೆಯುತ್ತಾರೆ. ಬೇರೇನೂ ತೋಚುವುದಿಲ್ಲ. ಜನರಷ್ಟೇ ಅಲ್ಲ, ಸರ್ಕಾರ 
ತನ್ನ ಮಾನ ಉಳಿಸಿಕೊಳ್ಳಲು ನೆಚ್ಚಿರುವುದೂ ಚಿನ್ನವನ್ನೇ . 
ಸರ್ಕಾರದ ಸ್ವರ್ಣಭಂಡಾರ | 

ನಿಮಗೆ ನೆನಪಿರಬಹುದು ಅಥವಾ ಮರೆತಿದ್ದರೆ ಕೇಂದ್ರದಲ್ಲಿ ಚಂದ್ರಶೇಖರ್ 
ಅವರ ಸರ್ಕಾರವನ್ನು ಒಂದರೆಕ್ಷಣ ನಿಮ್ಮ ದೃಷ್ಟಿ ಪಟಲದ ಮುಂದೆ ತಂದುಕೊಳ್ಳಿ. 
1991ರ ಜೂನ್ ತಿಂಗಳ 6 , ಆ ಹೊತ್ತಿಗೆ ಭಾರತ ಅಂತಾರಾಷ್ಟ್ರೀಯ ಸಾಲದ 
ಋಣದಲ್ಲಿ ಬಿದ್ದು ಏಳಲಾರದೆ ಒದ್ದಾಡುತ್ತಿತ್ತು. ಯಾವ ಬಾಬತ್ತಿನಿಂದ ಹಣ 
ಕೂಡಿಸಿದರೂ , ನಮ್ಮೆಲ್ಲ ವರಮಾನವನ್ನು ಅಳೆದರೂ ಸಾಲವಂತಿರಲಿ 
ಬಡ್ಡಿಯನ್ನು ತೀರುಸುವ ಸಾಧ್ಯತೆಯೇ ಇಲ್ಲದಿರುವಾಗ ಪ್ರಧಾನಿ ಚಂದ್ರಶೇಖರ್ 
ಅವರಿಗೆ ಥಟ್ಟನೆ ಹೊಳೆದದ್ದು ನಮ್ಮ ರಿಸರ್ವ್ ಬ್ಯಾಂಕಿನಲ್ಲಿದ್ದ ಚಿನ್ನದ 


ಹಳದಿ ಲೋಹ- ಎಂಥ ಮೋಹ? •131 ರಂದು 


ಮೀಸಲು. ಚಂದ್ರಶೇಖರ್‌ ಒಪ್ಪಿದರು , ಹಣಕಾಸು ಸಚಿವರು ತಲೆಯಾಡಿಸಿದರು . 
ನೋಡನೋಡುತ್ತಲೇ 20 ಟನ್ನು ಚಿನ್ನ ಈ ನೆಲವನ್ನು ತೊರೆಯಿತು. ಅದನ್ನು 
ಮರಳಿ ಪಡೆಯುತ್ತೇವೆ, ಹೆದರಬೇಡಿ' ಎಂದು ಧೈರ್ಯ ತುಂಬಿದರು . 
ಸರ್ಕಾರ 1990ರಿಂದಲೂ ಚಿನ್ನದ ಆಮದು ನಿಲ್ಲಿಸಿದೆ ಗೊತ್ತೆ? ಎಂದರು, 
ವಿದೇಶಿ ವಿನಿಮಯ ಮಿಗಲಿಲ್ಲವೆ ಎಂದರು . ಜನರು ಹೌದು, ಹೌದು, 
ಎನ್ನುವ ಮೊದಲೇ ಚಿನ್ನ ವಿದೇಶದ ಬಾಗಿಲನ್ನು ತಟ್ಟಿತ್ತು . ಎಂದಿನಂತೆ 
ಅದನ್ನು ಜನ ಮರೆತರು . ಸರ್ಕಾರವೂ ಬದಲಾಯಿತು. ಬದಲಾಗದ ಒಂದೇ 
ಬಾಬತ್ತೆಂದರೆ ಹನುಮಂತನ ಬಾಲದ ಹಾಗೆ ಏರುತ್ತಿದ್ದ ವಿದೇಶೀ ಸಾಲ. ಆ 
ಹೊತ್ತಿಗೆ ಅದು 10000 ಕೋಟಿಗೂ ಏರಿತ್ತು . ಈಗ ಉಪಾಯ ? ಅದೇ 
ರಿಸರ್ವ್ ಬ್ಯಾಂಕಿನ ಚಿನ್ನದ ಮೀಸಲಿಗೆ ಕೈ ಹಾಕುವುದು . ಈಗ ಇದ್ದದ್ದು 
ಕಾಂಗ್ರೆಸ್ ಸರ್ಕಾರದ ಆಡಳಿತ, ಸದ್ದಿಲ್ಲದೆ ಇಂಗ್ಲೆಂಡಿನ ಬ್ಯಾಂಕೊಂದಕ್ಕೆ 
46 .91 ಟನ್ನು ಚಿನ್ನದ ಗಟ್ಟಿ ಹೋಗಿ ಕುಳಿತಿತು. ಭಾರತದ ಮಾನ ತಾತ್ಕಾಲಿಕವಾಗಿ 
ಬಚಾವಾಯಿತು. ನಾಲ್ಕು ಕಂತುಗಳಲ್ಲಿ ಆಗಿನ ಅರ್ಥಸಚಿವ ಮನಮೋಹನ 
ಸಿಂಗ್ 5723 ಕೋಟಿರೂಪಾಯಿ ಮೌಲ್ಯದ ಚಿನ್ನ ಮಾರಾಟ ಮಾಡಿದ್ದರು. 
“ಈಗ ಒತ್ತೆ ಇಟ್ಟು ಮುಂದೆ ಬಿಡಿಸಿಕೊಳ್ಳುತ್ತೇವೆ ಬಿಡಿ' ಎಂದರು . ಅಂದಹಾಗೆ 
ಹೆದರುವ ಅವಶ್ಯಕತೆ ಇಲ್ಲ. ರಿಸರ್ವ್ ಬ್ಯಾಂಕಿನಲ್ಲಿ ಇನ್ನೂ 332 ಟನ್ನು 
ಚಿನ್ನದ ಮೀಸಲು ಇದೆ ' ಎಂದು ನಮ್ಮ ದೇಶದ ಬಂಡವಾಳವನ್ನು ಬಯಲು 
ಮಾಡಿದರು . ಆನಂತರ ಯಾರು ಚಿನ್ನವನ್ನು ಬಿಡಿಸಿಕೊಂಡರೋ ಇಲ್ಲವೋ 
ದೆಹಲಿಯ ಪ್ರಭತಿಗಳಿಗೇ ಗೊತ್ತು. ಜನರ ನೆನಪೂ ಕೂಡ ಅಲ್ಪಾಯು 
ಎಂಬುದು ಮತ್ತೊಮ್ಮೆ ಸಾಬೀತಾಯಿತು. ಪತ್ರಿಕೆಗಳೂ ಮರೆತವು. 
- ಚಿನ್ನ ಎಂದೂ ಆಪತ್ಕಾಲದ ನೆಂಟ, ನೆಚ್ಚಬಹುದಾದ ಹಳದಿ ಲೋಹ. 
ಜನ ಭರವಸೆ ಇಡುವುದು ಇದೊಂದರ ಮೇಲೇ. ನಮ್ಮ ರಿಸರ್ವ್ ಬ್ಯಾಂಕಿನಲ್ಲಿ 
ಒಂದು ಕಾಯಿದೆಯೇ ಇದೆ. ನಮ್ಮ ಅರ್ಥ ವ್ಯವಸ್ಥೆ ಅಧ್ವಾನವಾಗಿ ದೇಶದ 
ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿದಾಗ , ವಿದೇಶಿ ವಿನಿಮಯದ ಬಿಕ್ಕಟ್ಟು 
ತಲೆದೋರಿದಾಗ ಚಿನ್ನದ ದಾಸ್ತಾನಿಗೆ ಕೈ ಇಡಬಹುದು: ಮೀಸಲಿನ ಶೇ .15 
ಪ್ರಮಾಣವನ್ನು ಸಂಕಷ್ಟದಲ್ಲಿ ಬಳಸಿಕೊಳ್ಳಬಹುದು ಎಂದು. ಸರ್ಕಾರ ಚಿನ್ನವನ್ನು 


000000000000 10000 


ದಿವ್ಯನೇತ್ರ •132 


200 


ಒತ್ತೆ ಇಟ್ಟರೆ ಅದೇನೂ ಮಾನಾಪಮಾನದ ಪ್ರಸಂಗವಾಗುವುದಿಲ್ಲ. ಅದೇನಿದ್ದರೂ 
ವ್ಯಕ್ತಿಗಳ ಮಟ್ಟದಲ್ಲಿ ಅಷ್ಟೇ . ನಾವು ಇನ್ನೂ ಒಂದು ಸಮಾಧಾನ 
ಪಟ್ಟುಕೊಳ್ಳಬಹುದು. ಭಾರತವಷ್ಟೇ ಅಲ್ಲ, ಚಿನ್ನವನ್ನು ಬೇರೆ ದೇಶಗಳ 
ಅಡವಿಟ್ಟು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿವೆ. ಈಗ 
ವರ್ಷಕ್ಕೆ 600 ಟನ್ನು ಚಿನ್ನ ಉತ್ಪಾದಿಸಿ ಜಗತ್ತಿನಲ್ಲೇ ನಂಬರ್ ಒನ್ ಎಂದು 
ಕರೆಸಿಕೊಂಡಿರುವ ದಕ್ಷಿಣ ಆಫ್ರಿಕ ದೇಶ ತನ್ನ ಲ್ಯಾಂಡ್ ಮೌಲ್ಯ ಕುಸಿದಾಗ, 
ಅದಕ್ಕೆ ನೆನಪಾದದ್ದು ಅದರ ಸಿರಿವಂತಿಕೆ ಸಾರುವ ಚಿನ್ನದ ದಾಸ್ತಾನು. 
1970ರಲ್ಲಿ ಈ ದೇಶ ತನ್ನ ಚಿನ್ನದ ದಾಸ್ತಾನನ್ನು ಮಾರುಕಟ್ಟೆಗೆ ಬಿಡಲೇ 
ಇಲ್ಲ . ಅನಂತರ ಎರಡು ಮಿಲಿಯನ್ ಔನ್ಸ್ ಚಿನ್ನ ಬಿಡುಗಡೆ ಮಾಡಿ, ತನ್ನ 
ಆಂತರಿಕ ತಾಪತ್ರಯಗಳನ್ನು ತೀರಿಸಿಕೊಂಡಿತ್ತು . ಇನ್ನು ರಷ್ಯದ ಲೆನಿನ್ 
ಚಿನ್ನ ಕುರಿತು ತಳೆದಿದ್ದ ನಿಲವೇನು ಗೊತ್ತೆ? 

“ ಸಾಕಷ್ಟು ಪ್ರಮಾಣದ ಚಿನ್ನವನ್ನು ಪಡೆಯಲು ನಾವು ಸಫಲರಾದರೆ, 
ಜಗತ್ತಿನ ಪ್ರಮುಖ ನಗರಗಳಲ್ಲಿ ಶೌಚಾಲಯದಲ್ಲಿ ಚಿನ್ನದ ತಗಡನ್ನೇ 
ಹಾಸಬಹುದು. ಆವರೆಗೂ ನಾವು ನಮ್ಮಲ್ಲಿರುವ ಚಿನ್ನವನ್ನು ಜಾಗರೂಕವಾಗಿ 
ನೋಡಿಕೊಳ್ಳಬೇಕು. ತೃಪ್ತಿ ನೀಡುವ ದರದಲ್ಲಿ ಅದನ್ನು ಮಾರಿ, ಜೀವನಾವಶ್ಯಕ 
ಸಾಮಗ್ರಿಗಳನ್ನು ಕಡಿಮೆ ಬೆಲೆಗೆ ಕೊಂಡು ಜಾಣತನ ತೋರಬೇಕು. 

ಅಂದಿನ ಸೋವಿಯತ್ ರಷ್ಯ ಮುಂದೆ ಅಕ್ಷರಶಃ ಈ ಮಾತನ್ನು ಪಾಲಿಸಿತು. 
1971- 81ರ ನಡುವೆ ಅದು ತನ್ನ ಚಿನ್ನದ ಮೀಸಲು ನಿಕ್ಷೇಪದಲ್ಲಿ 84.40 
ಮಿಲಿಯನ್ ಔನ್ಸ್ ಬಿಕರಿ ಮಾಡಿ ಚಿನ್ನಕ್ಕಿಂತ ಅಗತ್ಯವಾಗಿದ್ದ ಅನ್ನವನ್ನು ಆ 
ಜನಕ್ಕೆ ಕೊಟ್ಟಿತು. ಬೆಲ್ಟಿಂಗಂ ಎಂದೊಡನೆ ಎಲ್ಲರಿಗೂ ನೆನಪಾಗುವುದು 
ಅದರ ಥಳಥಳ ಹೊಳೆಯುವ ಕನ್ನಡಿ. ಒಮ್ಮೆ ಅದು ತನ್ನ ಆರ್ಥಿಕ ಸ್ಥಿತಿಗೆ 
ಕನ್ನಡಿ ಹಿಡಿದಾಗ ಹೌಹಾರಿತ್ತು . ಸಾಲ ಆ ದೇಶದ ಕಿಬ್ಬದಿಯ ಕೀಲು 
ಮುರಿದಿತ್ತು . 1989ರಲ್ಲಿ 127 ಟನ್ನು ಚಿನ್ನ ವಾರಿ ನಿಟ್ಟುಸಿರು ಬಿಟ್ಟು ಸದ್ಯ 
ಮಾನ ಬಚಾವಾಯಿತಲ್ಲ ಎಂದಿತ್ತು . 

ಈಗ ನಮ್ಮ ದೇಶದ ಸ್ಥಿತಿಗೆ ಸ್ವಲ್ಪ ಹಿಂದಿರುಗೋಣ. ಸರ್ಕಾರದ 
ತಿಜೋರಿಯಲ್ಲಿ ಚಿನ್ನದ ದಾಸ್ತಾನು ಎಷ್ಟೇ ಇರಲಿ, ಖಾಸಗಿಯಾಗಿ ನಮ್ಮ 


200000000000000000R ಹಳದಿ ಲೋಹ - ಎಂಥ ಮೋಹ ? •133 20000000000000000 


ಜನ ಎಷ್ಟು ಚಿನ್ನವನ್ನು ಹಿಡಿದಿಟ್ಟಿರಬಹುದು ? 1989ರಲ್ಲಿ ನಮ್ಮ ಸರ್ಕಾರಿ 
ಚಿನ್ನದ ದಾಸ್ತಾನು 8,491 ಟನ್ನು ಎಂದು ಮುಂಬೈನ ಬುಲಿಯನ್ 
ಅಸೋಸಿಯೇಷನ್ ಅಂದಾಜು ಮಾಡಿತ್ತು. ಈಗ ' ಮಿನೆರಲ್ಸ್ ಅಂಡ್ ಮೆಟಲ್ಸ್ 
ರಿವ್ಯೂ ' ಎಂಬ ಖನಿಜೋದ್ಯಮದ ಪತ್ರಿಕೆ ನಮ್ಮಲ್ಲಿರುವ ಚಿನ್ನದ ದಾಸ್ತಾನಿನ 
ಪ್ರಮಾಣ ಸುಮಾರು 15,000 ಟನ್ನುಗಳೆಂದು ಈ ವರ್ಷದ ಪ್ರಾರಂಭದಲ್ಲೇ 
ಅಂದಾಜು ಮಾಡಿದೆ. ಈ ಅಂಕೆ ಸಂಖ್ಯೆಯನ್ನು ಚಿನ್ನದ ಉದ್ಯಮ 
ಅಧಿಕೃತವಾಗಿ ಮನ್ನಣೆ ಮಾಡಿದೆ. ಈಗಿನ ಈ ದಾಸ್ತಾನಿನ ಬೆಲೆ ಏಳೂವರೆ 
ಸಹಸ್ರ ಕೋಟಿ, ಉತ್ಪಾದಕತೆಯ ದೃಷ್ಟಿಯಿಂದ ಇದೊಂದು ನಿಷ್ಕ್ರಿಯ ದಾಸ್ತಾನು. 
ಪ್ರಗತಿಗಂತೂ ಇದರಿಂದ ಮೂರು ಪೈಸೆಯ ಉಪಯೋಗವೂ ಇಲ್ಲ. ವರ್ಷ 
ವರ್ಷಕ್ಕೆ ಚಿನ್ನದ ಗಣಿಗಳ ಉತ್ಪಾದನೆ ಇಳಿಮುಖವಾಗಿ ಈಗ ಕೋಲಾರದ 
ಚಿನ್ನದ ಗಣಿ ಮುಚ್ಚಿಹೋಗಿದ್ದರೂ ನಮ್ಮ ಚಿನ್ನದ ದಾಸ್ತಾನು ಮಾತ್ರ 
ಬೆಳೆಯುತ್ತಿರುವುದು ಹೇಗೆ? ಏನಿದರ ಗುಟ್ಟು ? ನಮ್ಮಲ್ಲಿ ಚಿನ್ನದ ಉತ್ಪಾದನೆ 
ಇಲ್ಲದಿದ್ದರೂ ಆಮದಿಗೆ ಬರವಿಲ್ಲ. ಈಗ ಖನಿಜದ ಆಮದಿಗೆ | 
ನಿರ್ಬಂಧ ವಿಲ್ಲದಿರುವುದರಿಂದ ವಾರ್ಷಿಕ 400 ಟನ್ನು ಚಿನ್ನ ಈ 
ಸುವರ್ಣಭೂಮಿಗೆ ಬಂದು ಬೀಳುತ್ತಿದೆ. ಯೂರೋಪು, ಅಮೆರಿಕ ನಮ್ಮ 
ಭಾರತದ ಬಗ್ಗೆ ಭಿನ್ನ ಭಿನ್ನ ನಿಲುವು ತಳೆದಿರಬಹುದು, ಆದರೆ ನಮ್ಮ ಚಿನ್ನದ 
ದಾಸ್ತಾನು ಕುರಿತು ಯಾವೊಂದು ದೇಶಕ್ಕೂ ಅನುಮಾನವೇ ಇಲ್ಲ. ನಾವು 
ಇಂದಿಗೂ ಆ ಸ್ಥಾನವನ್ನು ಯಾರಿಗೂ ಬಿಟ್ಟುಕೊಟ್ಟಿಲ್ಲ. ಈಗಿನ ಪ್ರವೃತ್ತಿ 
ಗಮನಿಸಿದರೆ ಬಿಟ್ಟುಕೊಡುವುದೂ ಇಲ್ಲ. ಭಾರತ ಚಿನ್ನದ ಬಳಕೆಯ ವಿಚಾರದಲ್ಲಿ 
ನಂಬರ್ ಒನ್. ಕೋಲಾರದ ಚಿನ್ನದ ಗಣಿ ಕೊನೆಯುಸಿರೆಳೆದಾಗ (2001) 
ಅದು ಉತ್ಪಾದಿಸಿದ ಒಟ್ಟು ಚಿನ್ನದ ಪ್ರಮಾಣ 850 ಟನ್ನುಗಳು. ಆಚಾರ್ಯ 
ಬಿ. ಎಂ . ಶ್ರೀ , ಸ್ತುತಿಸಿದಂತೆ ' ಚಿನ್ನದ ನಾಡದು ಮೈಸೂರು, ಗಂಧದಗುಡಿಯದು 
ಮೈಸೂರು' ಎಂಬ ಸಾಲುಗಳನ್ನೇ ಮತ್ತೆ ಮತ್ತೆ ಮೆಲುಕು ಹಾಕುತ್ತ ಕರುನಾಡನ್ನು 
ನಾವು ಈಗಲೂ ಹೊಗಳಬಹುದು. ಆದರೆ ಅಂತಾರಾಷ್ಟ್ರೀಯ ಚಿನ್ನದ 
ಉತ್ಪಾದನೆಯಲ್ಲಿ ನಮ್ಮದು ಲೆಕ್ಕಕ್ಕೇ ಬಾರದ ಸ್ಥಾನ. ಕಳೆದ 40 ವರ್ಷಗಳಿಂದ 
ನಾನು ಗಮನಿಸುತ್ತಲೇ ಇದ್ದೇನೆ. ಒಮ್ಮೆಯೂ ಚಿನ್ನದ ಉತ್ಪಾದನೆಯಲ್ಲಿ 


ದಿವನೇತ್ರ •134 KOERESS 


ಭಾರತದ ಹೆಸರೇ ಇಲ್ಲ. ಫಿಲಿಪೀನ್ಸ್‌ನಂತಹ ಚೋಟಾ ದೇಶವೇ ವರ್ಷಕ್ಕೆ 
40 ಟನ್ನು ಚಿನ್ನ ಉತ್ಪಾದಿಸುತ್ತಿದೆ. ಇಡೀ ಕೋಲಾರದ ಚಿನ್ನದ ಗಣಿಗಳು 
ನೂರು ವರ್ಷಕ್ಕೂ ಮಿಕ್ಕಿ ಉತ್ಪಾದಿಸಿದ ಚಿನ್ನವನ್ನು ದಕ್ಷಿಣ ಆಫ್ರಿಕದ ಗಣಿಗಳು 
ಒಂದೂಕಾಲು ವರ್ಷದಲ್ಲಿ ಉತ್ಪಾದಿಸುತ್ತಿವೆ. ಈಗಲೂ ಈ ಲೇಖನ 
ಬರೆಯುವಾಗ ದಕ್ಷಿಣ ಆಫ್ರಿಕದ ಚಿನ್ನದ ಗಣಿಗಳಲ್ಲಿ ಅಲ್ಲಿನ 3,75,000 ಗಣಿ 
ಕಾರ್ಮಿಕರು 11,350 ಅಡಿ ಆಳಕ್ಕೆ ನಿತ್ಯ ಇಳಿಯುತ್ತಿದ್ದಾರೆ; 90 ಡಿಗ್ರಿ ಫ್ಯಾ . 
ಉಷ್ಣತೆಯಲ್ಲಿ ದೇಹವನ್ನು ನಿತ್ಯವೂ ದಂಡಿಸುತ್ತಿದ್ದಾರೆ. ಪ್ರತಿದಿನ ಇಲ್ಲಿನ 
ಚಿನ್ನದ ಗಣಿಯ ಲ್ಯಾಂಡ್ ಶುದ್ದೀಕರಣ ಘಟಕಗಳಲ್ಲಿ 50 ಗಣಿಗಳಲ್ಲಿ ಬಂದ 
40 ಲಕ್ಷ ಘನ ಅಡಿ ಅದುರನ್ನು ಹಗಲೂ ರಾತ್ರಿ ಪುಡಿಮಾಡುತ್ತ ದಿನವೊಂದಕ್ಕೆ 
4 ಟನ್ನು ಚಿನ್ನ ಉತ್ಪಾದಿಸುತ್ತಿದ್ದಾರೆ . ಇದು ಜಗತ್ತಿನ ಚಿನ್ನದ ಒಟ್ಟು 
ಉತ್ಪಾದನೆಯ ಮೂರನೆಯ ಎರಡು ಭಾಗ 40 ತಲೆಮಾರುಗಳ ದುಡಿತದ 
ಫಲ. ಚಿನ್ನದ ಉತ್ಪಾದನೆಗೆ ಅಲ್ಲಿ ಎಷ್ಟು ವ್ಯಯವಾಗುತ್ತಿದೆ ಗೊತ್ತೆ? ಅಲ್ಲಿ 
ಒಂದು ಔನ್ಸ್ ಚಿನ್ನ ಉತ್ಪಾದಿಸಲು 38 ಗಂಟೆ ಮಾನವ ಕಾಲ ಬೇಕು, 1400 
ಗ್ಯಾಲನ್ ನೀರು ಬೇಕು, ಹತ್ತು ದಿನ ಒಂದು ದೊಡ್ಡ ಮನೆಯಲ್ಲಿ ಬಳಸುವಷ್ಟು 
ವಿದ್ಯುತ್ಚ್ಛಕ್ತಿ ಬೇಕು, 500 ಘನ ಅಡಿ ಗಾಳಿಯನ್ನು ತಂಪುಗೊಳಿಸಿ 
ಗಣಿಯೊಳಕ್ಕೆ ದೂಡಬೇಕು. ಇಲ್ಲದಿದ್ದರೆ ಇಲ್ಲಿನ 90 ಭಾಗದ ಬಂಟ ಗಣಿ 
ಕಾರ್ಮಿಕರು ಕ್ಷಣಾರ್ಧದಲ್ಲೇ ಗಣಿಯೊಳಗೆ ಉಷ್ಣ ತಡೆಯಲಾರದೆ 
ಕುಸಿದುಬಿಡುತ್ತಾರೆ. 

ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಈಗ ಹಟ್ಟಿ ಗಣಿಯನ್ನೇ ಚಿನ್ನಕ್ಕಾಗಿ 
ಅವಲಂಬಿಸಬೇಕಾಗಿದೆ. ಉಳಿದ ಪ್ರಮಾಣ ಸರ್ಕಾರಿ ದಾಸ್ತಾನು, ಖಾಸಗೀ 
ಚಿನ್ನದ ಪರಿವರ್ತನೆ ಮತ್ತು ಹಿಂದೆಲ್ಲ ಇದ್ದಂತೆ ಎಲ್ಲರಿಗೂ ಗೊತ್ತಿರುವ 
ಹಾಗೆ ಕಳ್ಳ ಸಾಗಾಣಿಕೆಯ ಮೂಲ. ಈಗ ಕಳ್ಳ ಸಾಗಾಣಿಕೆ ಹೆಚೂ ಕಡಿಮೆ 
ನಿಂತೇ ಹೋಗಿದೆ. ಏಕೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಚಿನ್ನದ 
ಬೆಲೆಗೂ , ನಮ್ಮ ಮಾರುಕಟ್ಟೆಯ ಬೆಲೆಗೂ ಅಂತಹ ವ್ಯತ್ಯಾಸವೇನಿಲ್ಲ. ಈಗ 
ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಿದೆ. ಉದಾರೀಕರಣದ ಗಾಳಿ ಚಿನ್ನದ ಕ್ಷೇತ್ರಕ್ಕೂ 
ಬೀಸಿ, ಆಮದು ಮಾಡಿಕೊಳ್ಳಲು ಇದ್ದ ಕೆಲವು ನಿರ್ಬಂಧಗಳನ್ನು ರಿಸರ್ವ್ 


ಹಳದಿ ಲೋಹ- ಎಂಥ ಮೋಹ? •135ಚಾಲe 


ಬ್ಯಾಂಕ್ ಸಡಿಲಗೊಳಿಸಿದೆ . ಕಾರ್ಪೋರೇಷನ್ ಬ್ಯಾಂಕ್ , ಸ್ಟೇಟ್ ಬ್ಯಾಂಕ್ 
ಆಫ್ ಇಂಡಿಯಾ, ಸ್ಕೂಟಿಯಾ ಬ್ಯಾಂಕುಗಳು ಚಿನ್ನದ ಗಟ್ಟಿಯನ್ನು 
ಆಮದುಮಾಡಿಕೊಳ್ಳಲು ಪರವಾನಗಿ ಪಡೆದಿವೆ. ನಿಯಂತ್ರಣ ಮಾತ್ರ ರಿಸರ್ವ್ 
ಬ್ಯಾಂಕಿನದು. ಎಂದೇ ದುಬೈ , ಸಿಂಗಾಪುರ ಮಾರ್ಗದಿಂದ ಕಳ್ಳ ಸಾಗಾಣಿಯ 
ಮೂಲಕ ಬರುತ್ತಿದ್ದ ಚಿನ್ನ ಈಗ ಆಕರ್ಷಣೆಯನ್ನು ಕಳೆದುಕೊಂಡಿದೆ. 

ಇದರ ಜೊತೆಗೆ ಚಿನ್ನ ಅನುತ್ಪಾದಕ ಬಾಬತ್ತು ಎಂದು ಪರಿಗಣಿಸಿ ಸ್ಟೇಟ್ 
ಬ್ಯಾಂಕ್ ಆಫ್ ಇಂಡಿಯ ಆಕರ್ಷಕ ಬಡ್ಡಿ ನೀಡಿ, ಖಾಸಗಿ ಚಿನ್ನವನ್ನು 
ಬ್ಯಾಂಕಿನಲ್ಲಿ ಇಡಲು ಪುಸಲಾಯಿಸುತ್ತಿದೆ. 1999 - 2000ದಲ್ಲಿ ಎನ್ . ಡಿ . ಎ . 
ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿತು . ಈ ಯೋಜನೆಯಡಿ 4000 
ಕಿ. ಗ್ರಾಂ . ಚಿನ್ನ ಈಗಾಗಲೇ ಈ ಬ್ಯಾಂಕಿನಲ್ಲಿ ದಾಸ್ತಾನಾಗಿದೆ . 


ಕ್ಯಾರೆಟ್ ಇಳಿದಾಗ 

ಸರ್ಕಾರ , ಸಂಸ್ಥೆಗಳಿಗೆ ಈ ಬಗೆಯ ಚಿನ್ನದ ವ್ಯಾಮೋಹ ಏಕೆ? ಏಕೆಂದರೆ 
ಸರ್ಕಾರ ಜನ ಪ್ರತಿಗಳಿಂದ ನಡೆಸುವ ಆಡಳಿತ ತಾನೆ ? ಜನಕ್ಕೇಕೆ ಚಿನ್ನದ 
ವ್ಯಾಮೋಹ ಎಂದೇ ಹೇಳಬೇಕಾಗುತ್ತದೆ. ಚಿನ್ನದ ಎಲ್ಲ ಅಪರೂಪದ 
ಗುಣಗಳನ್ನೂ , ಕೈಗಾರಿಕಾಯುಕ್ತತೆಯನ್ನು ಒಂದರೆಘಳಿಗೆ ಮರೆತು ಅದರ 
ಆಭರಣ ಮೌಲ್ಯವನ್ನು ಪರಿಗಣಿಸಿದರೂ ಥಟ್ಟನೆ ಒಂದು ಗುಣ ಎದ್ದು 
ಕಾಣುತ್ತದೆ. ಅದು ದೀರ್ಘಕಾಲ ಹೊಳಪು ಕಳೆದುಕೊಳ್ಳುವುದಿಲ್ಲ. ಹಿತ್ತಾಳೆಯಂತೆ 
ಕಿಲುಬು ಕಟ್ಟುವುದಿಲ್ಲ. ಸುಲಭವಾಗಿ ಸವೆಯುವುದಿಲ್ಲ, ತೂಕದಲ್ಲಿ ಜಗ್ಗುವುದಿಲ್ಲ , 
ಉದ್ದುದ್ದ ತಂತಿಯಾಗಿ ಎಳೆಯಬಹುದು. ಇನ್ನು ಯಾವ ಮಹಿಳೆ ಚಿನ್ನವನ್ನು 
ರಾಜದ್ರವಕ್ಕೆ ಒಡ್ಡುತ್ತಾಳೆ. ನಿತ್ಯ ಬದುಕಿನಲ್ಲಿ ಅಂತಹ ಸಂದರ್ಭವೇ 
ಎದುರಾಗುವುದಿಲ್ಲ . ಈ ಹಂತದಲ್ಲಿ ಒಂದು ಪ್ರಸಂಗ ಥಟ್ಟನೆ ನೆನಪಾಗುತ್ತದೆ. 
ನಾಜಿಗಳ ದಾಳಿಗೆ ಹೆದರಿ ಖ್ಯಾತ ಭೌತವಿಜ್ಞಾನಿ ನೀಲ್ಡ್ ಬೋರ್ 1943ರಲ್ಲಿ 
ಕೋಪನ್ ಹ್ಯಾಗನ್ನಿಂದ ಕಾಲೆಗೆಯಬೇಕಾಗಿ ಬಂದಾಗ , ಆತನಿಗೆ ಬಂದಿದ್ದ 
ನೋಬೆಲ್ ಪದಕವನ್ನು ಸದ್ದಿಲ್ಲದೆ ಪ್ರಯೋಗಾಲಯದಲ್ಲಿದ್ದ ರಾಜದ್ರವದ 
ಬಾಟಲಿಯೊಳಕ್ಕೆ ಇಳಿಯಬಿಟ್ಟು ಹೊರಬಂದಿದ್ದ . ಅದು ಅದರಲ್ಲಿ 


0000000000 0000000 


ದಿವ್ಯನೇತ್ರ •136 


ಕರಗಿಹೋಗಿತ್ತು. ನಾಜಿಗಳ ಪುಂಡಾಟ ಮುಗಿದಮೇಲೆ ನೀಲ್ಸ್ ಬೋರ್‌ ಆ 
ದ್ರವವನ್ನು ಸಂಸ್ಕರಿಸಿ ಚಿನ್ನವನ್ನು ಮರುಪಡೆದು ಅದೇ ಪದಕವನ್ನು 
ಮಾಡಿಸಿಕೊಂಡನಂತೆ. ಜನ ಸಾಮಾನ್ಯರಿಗೆ ಈ ರಾಜದ್ರವದ ಸಂಪರ್ಕ 
ಬರುವ ಸಂದರ್ಭವೇ ಇರುವುದಿಲ್ಲ. ನೀವು ರೈತರಾಗಿದ್ದರೆ 10 ಪಲ್ಲ ಅಥವಾ 
ಒಂದು ಟನ್ನು ಕಾಳನ್ನು ಬೆಳೆದು ಉಗ್ರಾಣದಲ್ಲಿಡಬೇಕೆಂದರೆ ಎಷ್ಟು ಜಾಗಬೇಕು 
ಎಂಬುದು ತಿಳಿದಿರುತ್ತದೆ. ಇಲ್ಲೂ ಚಿನ್ನಕ್ಕೆ ವೈಶಿಷ್ಟ್ಯವಿದೆ. ಒಂದು ಟನ್ 
ಚಿನ್ನವೆಂದರೆ ಒಂದು ಪುಟ್ಟ ಟಿ.ವಿ. ಪೆಟ್ಟಿಗೆ ಗಾತ್ರದಷ್ಟು ನಮ್ಮ ಶ್ಯಾಮಾಚಾರ್ 
ಹೇಳಿದ ಹಾಗೆ ಒಂದುವೇಳೆ ಕುದುರೆಮುಖದ ಕಬ್ಬಿಣದಷ್ಟು ಚಿನ್ನವನ್ನೇ 
ನಿಸರ್ಗ ದಯಪಾಲಿಸಿದ್ದರೆ ಬಹುಶಃ ಆಗಲೂ ಚಿನ್ನಕ್ಕೆ ಬೆಲೆ ಬರುತ್ತಿರಲಿಲ್ಲ. 
ವಿರಳತೆ ಕೂಡ ಚಿನ್ನದ ಯಜಮಾನಿಕೆಯ ಮತ್ತೊಂದು ಗುಟ್ಟು, ಈವರೆಗೆ 
ಭೂಮಿಯಿಂದ ಗಣಿಮಾಡಿ ತೆಗೆದ ಚಿನ್ನದ ಒಟ್ಟು ಪ್ರಮಾಣ 1, 55 ,000 
ಟನ್ನು ಎಂದು ಅಂದಾಜು. ಹೆಚ್ಚೆಂದರೆ ಒಂದು ಆಯಿಲ್ ಟ್ಯಾಂಕರ್‌ 
ತುಂಬುವಷ್ಟು, ಇಷ್ಟೇ ಪ್ರಮಾಣದ ಸಿಮೆಂಟನ್ನು ಕರ್ನಾಟಕದ ಯಾವುದಾದರೂ 
ಒಂದು ಮಿನಿ ಸಿಮೆಂಟ್ ಘಟಕ ಒಂದೇ ವರ್ಷದಲ್ಲಿ ಉತ್ಪಾದಿಸಬಲ್ಲದು. 

ನೀರಿನ ಸಾಂದ್ರತೆ 1 ಎಂದು ಇಟ್ಟುಕೊಂಡರೆ, ಚಿನ್ನದ್ದು 19 .2. ಚಿನ್ನಕ್ಕೆ 
ಇಷ್ಟೊಂದು ಸಾಂದ್ರತೆ ಇಲ್ಲದಿದ್ದರೆ ಆರ್ಕಿಮಿಡಿಸ್ ಯಾವ ಕಿರೀಟ ಚಿನ್ನದ್ದು ? 
ಯಾವ ಕಿರೀಟ ಮಿಶ್ರ ಲೋಹದಿಂದ ಮಾಡಿದ್ದು ? ಎಂದು ಲೆಕ್ಕಹಾಕಲು 
ಆಗುತ್ತಲೇ ಇರಲಿಲ್ಲ. ಸ್ನಾನದ ಮನೆಯಿಂದ ಓಡಿಬಂದು ' ಯುರೇಕ, ಯುರೇಕ 
ಎನ್ನಲು ಅವಕಾಶವೇ ಇರುತ್ತಿರಲಿಲ್ಲ. ಚಿನ್ನದ ಯಾವುದೇ ಗುಣ ಹೇಗೆ 
ಇರಲಿ, ಅದರ ಹೊಂಬಣ್ಣಕೆ ಹೊಂಬಣ್ಣವೆ ಸಾಟಿ, ಚಿನ್ನಕ್ಕೆ ಚಿನ್ನವೇ ಸಾಟಿ. 
ಈ ಗುಟ್ಟು ನಮ್ಮ ಭಾರತೀಯ ಮಹಿಳೆಯರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಗೊತ್ತು. 
ಎಂದೇ ನಮ್ಮ ವಾರ್ಷಿಕ ಒಡವೆ ವಹಿವಾಟಕ್ಕೆ 200 ಟನ್ನು ಚಿನ್ನ 
ಬಳಕೆಯಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು 2000 ಟನ್ನುಗಳು. 
ಅಂದರೆ ಹತ್ತನೇ ಒಂದು ಭಾಗದ ಬಳಕೆಗೆ ನಾವೇ ಕಾರಣರು. ಗುಣಮಟ್ಟದ 
ಪ್ರಶ್ನೆ ಬಂದಾಗ ನಮ್ಮ ಮಹಿಳೆಯರು ಚಿನ್ನದ ವಿಷಯದಲ್ಲಿ ಎಂದೂ ರಾಜಿ 
ಮಾಡಿಕೊಂಡಿಲ್ಲ. ಮೊರಾರ್ಜಿ ದೇಸಾಯಿ ಅವರು ಕೇಂದ್ರ ಅರ್ಥ 


200000000000000000 ಹಳದಿ ಲೋಹ- ಎಂಥ ಮೋಹ ? •137 2000000000000 


ಮಂತ್ರಿಯಾದಾಗ ಎಂಥ ಅನರ್ಥ ಘಟಿಸಿತು ಗೊತ್ತಲ್ಲ? ಆಗತಾನೆ 
ಚೀನದೊಡನೆ ಕಾದು ಸೊರಗಿ ಸೋತಿದ್ದೆವು. 1963ರಲ್ಲಿ ಚಿನ್ನದ ಮಿತಿಯ 
ಅಧಿನಿಯಮವನ್ನು ಸರ್ಕಾರ ಹೊರಡಿಸಿತ್ತು. ಚಿನ್ನದ ಅನಗತ್ಯದ ದಾಸ್ತಾನಿಗೆ 
ಲಗಾಮು ಹಾಕುವುದು ಅದರ ಉದ್ದೇಶ. 30 ದಿನಗಳೊಳಗಾಗಿ ವ್ಯಕ್ತಿಗಳು 
ತಮ್ಮ ಚಿನ್ನದ ಖಾಸಗೀ ದಾಸ್ತಾನನ್ನು ಘೋಷಿಸಬೇಕಾಗಿತ್ತು. 50 ಗ್ರಾಂ . 
ವರೆಗೆ ಮಾತ್ರ ತಮ್ಮಲ್ಲಿ ಇಟ್ಟುಕೊಳ್ಳಲು ಅವಕಾಶವಿತ್ತು. ಆಗ ಯಾವುದೇ 
ಚಿನ್ನದ ಒಡವೆಯನ್ನು ಮಾಡುವಾಗ ಅದರ ಗುಣಮಟ್ಟ 14 ಕ್ಯಾರೆಟ್‌ಗೆ 
ಮೀರದಂತೆ ನೋಡಿಕೊಳ್ಳಬೇಕಾಗಿತ್ತು. ( ಕ್ಯಾರೆಟ್ ಕುರಿತು ಚೌಕ ನೋಡಿ). 
ಆಭರಣವಲ್ಲದೆ ಬೇರಾವ ರೂಪದಲ್ಲೂ ಚಿನ್ನವನ್ನು ಸಂಗ್ರಹಿಸುವಂತಿರಲಿಲ್ಲ. 
ಅದಕ್ಕಾಗಿಯೇ ಗೋಲ್ಡ್ ಬಾಂಡ್ ಅಸ್ತಿತ್ವಕ್ಕೆ ಬಂತು. ಮೊರಾರ್ಜಿಯವರು 
ಹೇಳಿದ ಮಾತುಗಳಿವು: 
* ' ಭಾರತದ ಬಹುತೇಕ ಕುಟುಂಬಗಳು ಸರ್ಕಾರದ ಈ ತೀರ್ಮಾನವನ್ನು 
ಸ್ವಾಗತಿಸುತ್ತವೆಂಬುದರಲ್ಲಿ ನನಗೆ ಅನುಮಾನವಿಲ್ಲ. ಜಗತ್ತಿನಾದ್ಯಂತ 
ಆಭರಣಗಳನ್ನು 14 ಕ್ಯಾರೆಟ್‌ಗಳಲ್ಲಿ ಅಥವಾ ಅದಕ್ಕಿಂತಲೂ ಕಡಿಮೆ 
ಕ್ಯಾರೆಟ್‌ಗಳಲ್ಲಿ ತಯಾರಿಸುತ್ತಾರೆ. ಹತ್ತರಲ್ಲಿ ಒಂಬತ್ತು ಕುಟುಂಬಗಳು ನಮ್ಮ 
ದೇಶದಲ್ಲಿ ಚಿನ್ನವನ್ನು ಕೊಳ್ಳುವುದು ಸಾಮಾಜಿಕ ಒತ್ತಡದಿಂದಾಗಿ; ಅದೂ 
ವಿಪರೀತ ಬೆಲೆ ತೆತ್ತು. ಚಿನ್ನದ ಸಾಮಾಜಿಕ ಬೇಡಿಕೆಯನ್ನು ಸಮರ್ಥಿಸುವವರನ್ನು 
ನಿರಾಕರಿಸುವವರ ಸಾಲಿನಲ್ಲಿ ನಾನಿದ್ದೇನೆ. ಪ್ರತಿ ಪ್ರಜ್ಞಾವಂತ ನಾಗರಿಕರ 
ನೈತಿಕ ಹೊಣೆ ಇದು.' 

ಮೊರಾರ್ಜಿ ಹೇರಿದ ನಿರ್ಬಂಧ ಫಲವನ್ನೇನೋ ಕೊಟ್ಟಿತು. ಆದರೆ 
ಭಾರತೀಯ ನಾರಿ ಮುಸಿ ಮುಸಿ ನಕ್ಕಳು. ಒಂದು ಅಂದಾಜಿನ ಪ್ರಕಾರ 
ಆಗ ಭಾರತದಲ್ಲಿ ಚಿನ್ನದ ಉದ್ಯಮದಲ್ಲಿ ತೊಡಗಿದ್ದ ನಾಲ್ಕೂವರೆ ಲಕ್ಷ 
ಅಕ್ಕಸಾಲಿಗರಲ್ಲಿ 100 ಮಂದಿ ಆತ್ಮಹತ್ಯೆಗೆ ಶರಣಾದರು. 14 ಕ್ಯಾರೆಟ್ 
ಚಿನ್ನವನ್ನು ಭಾರತೀಯ ಮಹಿಳೆ ಕಳಪೆ ಎಂದಳು. ಅಕ್ಕಸಾಲಿಗರು ಸಾಲಾಗಿ 
ಸಾಲಿಗರಾದರು. ಅನ್ಯಮಾರ್ಗ ಕಾಣದೆ ಬಹುಮಂದಿ ಸಾವಿಗೆ ಶರಣಾದರು. 
ಒಂದು ಅಂದಾಜಿನಂತೆ ಪ್ರತಿವರ್ಷ ಒಂದು ಕೋಟಿ ಮದುವೆಗಳು 


000000000000000000000 ದಿನೇತ್ರ •138 


20 . 


ನಮ್ಮಲ್ಲಾಗುತ್ತವೆ. ಇದೊಂದೇ ಬಾಬತ್ತಿಗೆ ಸುಮಾರು 800 ರಿಂದ 900 
ಟನ್ನು ಚಿನ್ನ ಬೇಕಾಗುತ್ತದೆ ಎಂದು ಅಂದಾಜು. ಈಗ ಹೇಳಿ ನಮ್ಮಲ್ಲಿ 
15, 000 ಟನ್ನು ಚಿನ್ನದ ಖಾಸಗಿ ದಾಸ್ತಾನಿರುವುದು ಆಶ್ಚರ್ಯವೆ ? 
ಚಿನ್ನಕ್ಕಾಗಿ ಏನೆಲ್ಲ 
* ಚಿನ್ನದ ಬಳಕೆ ಇಂದು ನಿನ್ನೆಯದಲ್ಲ. ಅದಕ್ಕೆ ಸಹಸ್ರಾರು ವರ್ಷಗಳ 
ದೀರ್ಘ ಇತಿಹಾಸವಿದೆ. ಸಿಂಧೂ ಸಂಸ್ಕೃತಿ ಚಿನ್ನವನ್ನು ಬಳಸುತ್ತಿತ್ತು. 
ಇತ್ತೀಚೆಗಷ್ಟೇ ಬಲ್ಲೇರಿಯ ಒಂದು ಸಮಾಧಿಯಿಂದ 6000 ವರ್ಷಗಳಷ್ಟು 
ಹಿಂದಿನ ಚಿನ್ನಾಭರಣವನ್ನು ಉತ್ಕನನ ಮಾಡಿ ತೆಗೆದಿದ್ದಾರೆ . ಇಷ್ಟೊಂದು 
ದೀರ್ಘ ಇತಿಹಾಸವಿರುವ ಲೋಹ ಬೇರೊಂದಿಲ್ಲ. ಎಂದೇ ಅದಕ್ಕಾಗಿ 
ನಡೆದಿರುವ ಹೋರಾಟ, ಕೊಲೆ, ಸುಲಿಗೆಗಳಿಗೆ ಲೆಕ್ಕವಿಲ್ಲ. ಮಾನವ ನಾಗರಿಕತೆಯ 
ಇತಿಹಾಸವನ್ನು ಶಿಲಾಯುಗದಿಂದ ಪ್ರಾರಂಭಿಸಿ ತಾಮ್ರ , ಕಂಚು, ಕಬ್ಬಿಣ 
ಯುಗವೆಂದು ವರ್ಗೀಕರಿಸುತ್ತೇವೆ ಅಲ್ಲವೆ? ಅದು ಬೌದ್ಧಿಕ ವಿಕಾಸದ ಪ್ರತೀಕವೂ 
ಹೌದು. ವಿಶೇಷವೆಂದರೆ ಶಿಲೆಗಳನ್ನೂ ಆಯುಧ ಮಾಡುತ್ತಿದ್ದ ಮನುಷ್ಯ 
ಹೊಳೆಯುತ್ತಿದ್ದ ಚಿನ್ನದ ಚೂರುಗಳನೂ ಹೆಕ್ಕಿ ತೆಗೆದ. ಅಂದು ಪ್ರಾರಂಭವಾದ 
ಚಿನ್ನದ ಆಕರ್ಷಣೆ ಇಂದಿನ ರಾಕೆಟ್ ಯುಗದಲ್ಲೂ ಕಡಿಮೆಯಾಗಿಲ್ಲ. 
ಕಾಲಕ್ಕೆ ಸಡ್ಡು ಹೊಡೆದು ನಿಂತ ಹಳದಿ ಲೋಹ ಇದು. ಇತಿಹಾಸದ 
ಮಟಗಳನ್ನು ನೋಡಿದಾಗ ಚಿನ್ನ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದುದಕ್ಕಿಂತ 
ಅಳಿಸಿದ್ದೇ ಹೆಚ್ಚು. ಅದು ಅಳಿಯುವುದಕ್ಕಿಂತ ಆಳಿದ್ದೇ ಹೆಚ್ಚು ಚಿನ್ನಕ್ಕಾಗಿಯೇ 
ಸ್ಪಾನಿಷರು ದಕ್ಷಿಣ ಅಮೆರಿಕದ ಇಂಕಾ ರಾಜ್ಯವನ್ನು ಬುಡಮೇಲು ಮಾಡಿದರು. 
ಅಪರಾಧಿಗಳ ನಾಡಾಗಿದ್ದು ಕಳ್ಳ ಕಾಕರರನ್ನು ತನ್ನ ದೇಶದಿಂದ ಬ್ರಿಟನ್ 
ತೊಲಗಿಸಿದ್ದು ಆಸ್ಟ್ರೇಲಿಯಕ್ಕೆ. ಆದರೆ ಅಲ್ಲಿ ಆದದ್ದಾದರೂ ಏನು ? ಕುರಿ 
ಕಾಯುವವನಿಗೆ ಚಿನ್ನ ಸಿಕ್ಕಿ ಅದು ಇಡೀ ಆಸ್ಟ್ರೇಲಿಯದ ಚಹರೆಯನ್ನೇ 
ಬದಲಾಯಿಸಿತು. ಈಜಿಪ್‌ನಲ್ಲಿ ನುಬಿಯನ್ನರನ್ನು ಗುಲಾಮರನ್ನಾಗಿಸಿ ಸಹಸ್ರಾರು 
ವರ್ಷಗಳ ಹಿಂದೆಯೇ ಚಿನ್ನವನ್ನು ಹೊರತೆಗೆಯುತ್ತಿದ್ದರು. ರೋಮನ್ನರು 
ಗಣಿ ವಿದ್ಯೆಯನ್ನು ಪ್ರಸಾರ ಮಾಡಿದ್ದೇ ಚಿನ್ನದ ಗಣಿಗಳನ್ನು ತೋಡಿ. 


ಹಳದಿ ಲೋಹ- ಎಂಥ ಮೋಹ? 4139 ಜನವರಿ 


ಅಲ್ಲಾವುದ್ದೀನ್ ಖಿಲ್ಕಿಯ ಅಣತಿಯ ಮೇರೆಗೆ ಮಲ್ಲಿಕಾಫರ್ ದಕ್ಷಿಣ ಭಾರತದ 
ಮೇಲೆ 1310ರಲ್ಲಿ ದಂಡೆತ್ತಿ ಬಂದು ನಮ್ಮ ಸ್ವರ್ಣ ಭಂಡಾರವನ್ನು ಕೊಳ್ಳೆ | 
ಹೊಡೆದರೆಂದು ಫಿರಿಸ್ತಾ ಬರೆದ. ಅಮೆರಿಕದ ಕ್ಯಾಲಿಫೋರ್ನಿಯದಲ್ಲಿ ಮೆಕ್ಕಲು 
ಚಿನ್ನ ದೊರೆತಾಗ ನೂಕುನುಗ್ಗಲಾಯಿತು. 1848ರಿಂದ 1856ರ ನಡುವೆ 
ಕ್ಯಾಲಿಫೋರ್ನಿಯದ ಮೆಕ್ಕಲಿನಲ್ಲಿ ಜಾಲಿಸಿ ತೆಗೆದ ಒಟ್ಟು ಚಿನ್ನದ ಪ್ರಮಾಣ 
752 ಟನ್ನುಗಳು. ಈ ಪ್ರಮಾಣದ ಚಿನ್ನವನ್ನು ಗಣಿ ಮಾಡಲು ನಮ್ಮ 
ಕೋಲಾರದ ಗಣಿ ಕಾರ್ಮಿಕರು ನೂರು ವರ್ಷ ದುಡಿಯಬೇಕಾಯಿತು. 
- ಚಿನ್ನವನ್ನು ಬೆನ್ನು ಹತ್ತಿದವರಿಗೆ ಅದು ಎಂದೂ ಸುಲಭವಾಗಿ ಒಲಿಯಲಿಲ್ಲ. 
ಅದು ಪ್ರಾಣವನ್ನು ಪಣವಾಗಿ ಬೇಡಿತು. ತಂಡೋಪತಂಡವಾಗಿ ಹೊರಟ 
ಜನಕ್ಕೆ ತಂಡೋಪತಂಡವಾಗಿಯೇ ಸಮಸ್ಯೆಗಳು ಎದುರಾದವು. ಆದರೂ 
ಚಿನ್ನ ಹುಚ್ಚು ಯುಗವನ್ನೇ ನಿರ್ಮಿಸಿತು. ಇದು ಪ್ರಾರಂಭವಾದದ್ದು ಅಮೆರಿಕದ 
ಕ್ಯಾಲಿಫೋರ್ನಿಯದಲ್ಲಿ ರಾಜ ಲೋಹವಾಗಿದ್ದ ಈ ಹಳದಿ ಲೋಹ ಶ್ರೀ 
ಸಾಮಾನ್ಯನ ಕೈಗೆ ಪುಕ್ಕಟೆ ದೊರೆತಾಗ ಅದು ಜಗತ್ತನ್ನೇ ಅಲ್ಲಾಡಿಸಿತು. ಅಲ್ಲಿ | 
ಮೊದಲು ಚಿನ್ನವನ್ನು ಪತ್ತೆಹಚ್ಚಿದವನು ಜೇಮ್ಸ್ ಮಾರ್ಷಲ್ ಎಂಬ ಬಡಗಿ , 
1848ರಲ್ಲಿ. ಆತ ತನ್ನ ದಿನಚರಿಯಲ್ಲಿ ಹೇಳುತ್ತಾನೆ : 'ನಮ್ಮ ಮಿಲ್ಲಿನ ಕೆಲಸ 
ಪೂರ್ಣವಾದ ಹೊರತೂ ಈ ಸುದ್ದಿಯನ್ನು ಬಹಿರಂಗಪಡಿಸಬಾರದೆಂದು 
ನಿರ್ಧರಿಸಿದೆ. ಆದರೆ ಕೆಲಸವಿಲ್ಲದೆ ಕುಳಿತ ಸಾವಿರಾರು ಸೈನಿಕರ ಕಿವಿಗೆ 
ಹೇಗೋ ಈ ಸುದ್ದಿ ಮುಟ್ಟಿತು. ಯಾರ ಬಾಯಲ್ಲಿ ನೋಡಿದರೂ ಚಿನ್ನದ 
ಸುದ್ದಿಯೇ , ಯಾರ ಕೈಯ್ಯಲ್ಲಿ ನೋಡಿದರೂ ಗುದ್ದಲಿ, ಸಲಿಕೆ, ಪಿಕಾಸಿ, 
ಬಾಣಲೆ . ನಾವು ತೋಡಿದ ಗುಣಿಯನ್ನು ಆಳಮಾಡಲು ಎಲ್ಲರೂ ಸ್ವಯಂ 
ಪ್ರೇರಿತರಾಗಿ ಬರುತ್ತಿದ್ದರು. ಒಂದು ತಂಡವನ್ನು ಸುಧಾರಿಸಿ , ಸಮಜಾಯಿಷಿ 
ನೀಡಿ ಕಳಿಸಿದರೆ ಮರುಘಳಿಗೆಯಲ್ಲೇ ಮತ್ತೊಂದು ತಂಡ ಹಾಜರು. ನನಗಂತೂ 
ಸಾಕುಸಾಕಾಯಿತು. ನಿಮಗೆ ನಿಜವಾದ ಆಸಕ್ತಿ ಇದ್ದರೆ ಈ ದಿಕ್ಕಿನಲ್ಲಿ ಹೋಗಿ 
ಎಂದು ಯಾವುದೋ ಒಂದು ದಿಕ್ಕನ್ನು ತೋರಿಸಿ ಕೈ ತೊಳೆದುಕೊಂಡೆ. 
ನಾನು ಒಂದು ಬೆಟ್ಟವನ್ನೇ ತೋರಿಸಿದ್ದರೂ ಅದನ್ನು ಧ್ವಂಸ ಮಾಡುವ 
ಉತ್ಸಾಹ ಅವರಲ್ಲಿತ್ತು.' 


ದಿವ್ಯನೇತ್ರ •140 


ಮುಂದೆ ಈತನಿಗೆ ಚಿನ್ನದ ಹುಚ್ಚು ಹಿಡಿದು ಕಾನೂನುರೀತ್ಯ ಚಿನ್ನದ 
ಜಾಗವೆಲ್ಲ ನನ್ನದೇ ಎಂದು ಬೀದಿ ಬೀದಿಯಲ್ಲಿ ಸುತ್ತುತ್ತ ಡಂಗುರ ಹಾಕಿದ , 
ಜನ ಅವನನ್ನು ಹುಚ್ಚನೆಂದರು. ಕೊನೆಗೆ ಒಂದು ಚಿಕ್ಕಾಸೂ ಇಲ್ಲದೆ ಆತ 
ಬೀದಿಯಲ್ಲೇ ಸಾವಪ್ಪಬೇಕಾಯಿತು. 
- ಕ್ಯಾಲಿಫೋರ್ನಿಯದ ಮುಖ್ಯ ನ್ಯಾಯಾಧೀಶನಾಗಿ ವಾಲ್ಟರ್ ಕೋಲೆಟನ್ 
1848ರಲ್ಲಿ ಅಲ್ಲಿಗೆ ಬಂದಾಗ ಇದ್ದ ಪರಿಸ್ಥಿತಿಯನ್ನು ಅವನ ಮಾತಲ್ಲೇ ಕೇಳುವುದು 
ಯುಕ್ತ : ' ನಾನು ಉಳಿದುಕೊಂಡಿದ್ದ ಮನೆಯ ದಂಪತಿಗಳು ಗಂಟುಮೂಟೆ 
ಕಟ್ಟಿ ಅದೃಷ್ಟವನ್ನರಸಲು ಹೊರಟಿದ್ದಾರೆ . ಜನಸಾಗರವೇ ನದಿಯತ್ತ 
ಮುಖಮಾಡಿದೆ. ಕಮ್ಮಾರರು ತಮ್ಮ ಕುಲುಮೆಯ ತಿದಿ ಒತ್ತುವುದನ್ನು 
ನಿಲ್ಲಿಸಿದ್ದಾರೆ, ಬಡಗಿ ಉಳಿಯನ್ನೇ ಬಿಸುಟಿದ್ದಾನೆ. ಗಾರೆ ಕೆಲಸದವರು 
ಕರಣೆಯನ್ನು ಎಸೆದಿದ್ದಾರೆ, ರೈತರು ನೇಗಿಲನ್ನು ನೆಲಕ್ಕೆ ಕಚ್ಚಿಸಿ ಗದ್ದೆಯಿಂದಲೇ 
ಓಡಿದ್ದಾರೆ, ಬೇಕರಿ ಅಂಗಡಿಯವರು ಹಸಿಹಸಿಯಾದ ಬ್ರೆಡ್ಡಿನ ಹಿಟ್ಟನ್ನು 
ಹಾಗೇ ಬಿಟ್ಟು ದೌಡಾಯಿಸಿದ್ದಾರೆ. ಸುತ್ತ ಕತ್ತೆ , ಕುದುರೆ ಬಂಡಿಗಳದ್ದೇ ಸದ್ದು. 
ಗಿರಾಕಿಗಳ ಪಾವತಿಗೂ ಕಾಯದೆ ಭೋಜನ ಗೃಹದ ಮಾಲಕಿಯೊಬ್ಬಳು 
ಹಾಗೆಯೇ ಓಡಿದ್ದಾಳೆ. ಮಾಂಟೇರಿಯದ ಪ್ರತಿ ಸೇವಕನಿಗೂ ಚಿನ್ನದ ರೋಗ 
ತಗಲಿದೆ. ಸಂಯುಕ್ತ ಸಂಸ್ಥಾನದ ಸೈನ್ಯದ ಜನರಲ್ , ಯುದ್ದದ ಕಮಾಂಡರ್ , 
ಮಾಂಟೇರಿಯದ ಪ್ರಥಮ ಪ್ರಜೆಯಾದ ನಾನು ಈಗ ಅಡಿಗೆ ಮನೆಯಲ್ಲಿ 
ತಿಂಡಿ ಕರಿಯುತ್ತ, ಈರುಳ್ಳಿ ಸಿಪ್ಪೆ ಸುಲಿಯುತ್ತಿದ್ದೇನೆ. ನಮ್ಮ ಅಡುಗೆಯವನು 
ನಿನ್ನೆ ರಾತ್ರಿಯೇ ಚಿನ್ನ ಹುಡುಕಲು ಓಡಿಹೋಗಿದ್ದಾನೆ.' 

ಆಗಿನ ಆಕರ್ಷಣೆ ಎಂದರೆ ಚಿನ್ನದ ಬೇಟೆಗೆ ಬರುವವರಿಗೆ ಯಾವ 
ನಿರ್ಬಂಧವೂ ಇರಲಿಲ್ಲ. ತೆರಿಗೆಯ ಭಯವಿರಲಿಲ್ಲ. ಸಿಕ್ಕಿದವರಿಗೆ ಸೀರುಂಡೆ 
ಎನ್ನುವ ಸಂಪ್ರದಾಯ . ಚಿನ್ನ ಪಡೆಯಲು ಜನ ಯಾವುದನ್ನೂ ಲೆಕ್ಕಿಸಲಿಲ್ಲ. 
ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾದರು, ಸ್ಥಳೀಯ ರೆಡ್ ಇಂಡಿಯನ್ನರ 
ಆಕ್ರಮಣ ಎದುರಿಸಬೇಕಾಯಿತು. ಮಾರ್ಗದಲ್ಲೇ 5000 ಮಂದಿ ಸತ್ತರು. 
1849ರ ಕೊನೆಯ ಹೊತ್ತಿಗೆ ಅಲ್ಲಿನ ಜನಸಂಖ್ಯೆ 40,000ಕ್ಕೆ ಏರಿತ್ತು. ಮುಂದೆ 
ಎರಡೂವರೆ ಲಕ್ಷಕ್ಕೆ ಏರಿತು. ಚಿನ್ನವನ್ನು ಅರಸುತ್ತ ದೂರದ ಫ್ರಾನ್ಸಿನಿಂದ 


ಹಳದಿ ಲೋಹ- ಎಂಥ ಮೋಹ? •141 ಮಂದಾರ 


25 ,000 ಮಂದಿ ಬಂದಿದ್ದರು. 20 , 000 ಚೀನಿಯರು ಬಾಣಲೆ, ಗುದ್ದಲಿ, 
ಬಕೆಟ್ಟುಗಳನ್ನು ಹಿಡಿದು ದೌಡಾಯಿಸಿದ್ದರು. ಅಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಯಿತು, 
ವ್ಯಭಿಚಾರದ ಕೇಂದ್ರವಾಯಿತು, ಜೂಜು ಮತ್ತು ದರೋಡೆ ಬದುಕಿನ ಒಂದು 
ಸಹಜ ಅಂಶವಾಗಿತ್ತು. ಅಪರಾಧಿಗಳೆಂದು ಪರಿಗಣಿಸಿ ಅನೇಕ ಚೀನಿಯರನ್ನು , 
ಫ್ರೆಂಚರನ್ನು ಗಲ್ಲಿಗೇರಿಸುವ ಮೊದಲು ಅವರ ಇರಾದೆಯನ್ನು ಕೇಳಿದಾಗ, 
ತಾವು ಅಪರಾಧಿಗಳಿಲ್ಲವೆಂದು ಹೇಳಲು ಅವರಿಗೆ ಭಾಷೆ ಬರದೆ ನೇಣುಗಂಬ 
ಏರಬೇಕಾಯಿತು. 
ಒಡವೆ ವಹಿವಾಟು 

ಚಿನ್ನ ಎಂಥ ಕೊಲೆ, ಸುಲಿಗೆಗೆ ಪ್ರೇರೇಪಿಸಿರಲಿ, ಮೈಮೇಲೆ ಧರಿಸಿದಾಗ 
ಎಲ್ಲವನ್ನೂ ಮರೆಸಿಬಿಡುತ್ತದೆ. ಭಾರತದಲ್ಲಿ ಮನೆಗಳಲ್ಲಿ ಚಿನ್ನದ ಗಟ್ಟಿಗಳನ್ನು 
ದಾಸ್ತಾನು ಮಾಡುವುದು ತುಂಬ ಅಪರೂಪ. ಅದೇನಿದ್ದರೂ ಆಭರಣದ 
ರೂಪದಲ್ಲಿರಬೇಕೆಂದು ನಮ್ಮ ಗೃಹಿಣಿಯರು ಇಷ್ಟಪಡುತ್ತಾರೆ . ಖಾಸಗಿ ಚಿನ್ನದ 
ದಾಸ್ತಾನಿನ ವಿಚಾರ ಬಂದಾಗಲೆಲ್ಲ ವಾಸ್ತವವಾಗಿ ನಾವು ಉಲ್ಲೇಖಿಸುವುದು 
ಈ ಆಭರಣ ರೂಪದ ಚಿನ್ನವನ್ನೇ . ಭಾರತದಲ್ಲಿ ಆಭರಣದ ಉದ್ಯಮ 
ಬೃಹತ್ತಾಗಿ ಬೆಳೆದಿದೆ. ಚೀನಾದೊಡನೆ 1962ರಲ್ಲಿ ನಾವು ಯುದ್ಧ ಮಾಡಿದ 
ಮೇಲೆ ಚಿನ್ನದ ಗಟ್ಟಿಯ ವಹಿವಾಟು ಹೆಚೂ ಕಡಿಮೆ ನಿಂತೇ ಹೋಗಿತ್ತು. 
ಈಗ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಪ್ರಾರಂಭವಾಗಿದೆ. ಈಗ ಚಿನ್ನವನ್ನು 
ಆಮದು ಮಾಡಿಕೊಳ್ಳಲು ಬ್ಯಾಂಕುಗಳನ್ನಷ್ಟೇ ಆದರಿಸಬೇಕಾಗಿಲ್ಲ, ಅಂದರೆ 
ಏಜೆಂಟರ ಮೂಲಕ ತರಿಸಿಕೊಂಡರೆ ಹೆಚ್ಚುವರಿ ಶುಲ್ಕ ತೆರಬೇಕಾಗುತ್ತದೆ. 
ಇದು ಬೇಡ ಅಂದರು ಎನ್. ಡಿ.ಎ . ಸರ್ಕಾರದ ವಾಣಿಜ್ಯ ಸಚಿವ ಅರುಣ್ 
ಜೇಟ್ಲಿ, ನೀವೂ ತರಿಸಿಕೊಳ್ಳಬಹುದು ಎಂದರು. ನಮ್ಮ ಪೌರರಿಗೆ ಇದು ಹೇಗೆ 
ಲಾಭವಾಯಿತೋ , ಮಾರುಕಟ್ಟೆ ಸಮೀಕ್ಷೆ ಈ ಕುರಿತು ಹೆಚ್ಚೇನೂ ಹೇಳುವುದಿಲ್ಲ. 
ಆದರೆ ಆಭರಣ ವ್ಯಾಪಾರಿಗಳಿಗಂತೂ ಈ ಉದಾರೀಕರಣ ಹೆಚ್ಚಿನ 
ಅನುಕೂಲತೆಯನ್ನೇ ಕಲ್ಪಿಸಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ 
ಚಿನ್ನಾಭರಣಗಳ ವ್ಯವಹಾರ ಭದ್ರ ನೆಲೆಯೂರಿದೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ 


ದಿವ್ಯನೇತ್ರ •142 ಬಾರಿಯ 


ಪೈಪೋಟಿ ಕೊಡುತ್ತಿರುವುದು ಇಟಲಿ, ಟರ್ಕಿ ಮತ್ತು ಅರಬ್ ಸಂಯುಕ್ತ 
ರಾಷ್ಟ್ರಗಳು ಭಾರತದ ಚಿನ್ನಾಭರಣದ ವಾರ್ಷಿಕ ವಹಿವಾಟು ಎಂಟು ಸಹಸ್ರ 
ಕೋಟಿ ರೂಪಾಯಿ ಎಂದು ಅಂದಾಜು. 

ಗಣಿಯಿಂದ ಹೊರಬಿದ್ದ ಚಿನ್ನದ ಅದುರನ್ನು ಸಂಸ್ಕರಿಸಿ ಅದನ್ನು 
ಎರಕಹೊಯ್ದಾಗ ಚಿನ್ನದ ಗಟ್ಟಿ ಎನ್ನಿಸಿಕೊಳ್ಳುತ್ತದೆ. ಇವನ್ನೇ ಬುಲಿಯನ್ 
ಎನ್ನುತ್ತಾರೆ. ಚಿನ್ನದ ಪರಿಶುದ್ಧತೆಯ ಪ್ರಮಾಣ ಎಷ್ಟೆಂಬುದನ್ನು ಅದರ 
ಮೇಲೆ ನಮೂದಿಸುತ್ತಾರೆ. ಪಶ್ಚಿಮ ದೇಶಗಳಲ್ಲಿ ಗಣಿಯಿಂದ ಸಂಸ್ಕರಿಸಿದ 
ಚಿನ್ನದಿಂದ 1000 ತೊಲದ ಚಿನ್ನದ ಗಟ್ಟಿಗಳನ್ನು ಮಾಡುತ್ತಾರೆ . ನೇರವಾಗಿ 
ಮಾರಾಟಕ್ಕೆ ಬಿಡುವುದಿಲ್ಲ . ಟಂಕಸಾಲೆಯಲ್ಲಿ ಶುದ್ದೀಕರಣ ಮಾಡುತ್ತಾರೆ, 
ಸಾಮಾನ್ಯವಾಗಿ ಅಲ್ಲಿನ ಚಿನ್ನದ ಗಟ್ಟಿಗಳು 995 ಭಾಗ ಪರಿಶುದ್ಧತೆಯಿಂದ 
ಕೂಡಿರುತ್ತವೆ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಚಿನ್ನದ ದಾಸ್ತಾನಿಡುತ್ತದೆ. 
ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆಗೆ ಅನೇಕ ಏಜೆನ್ಸಿಗಳಿಗೆ 
ಚಿನ್ನದ ಗಟ್ಟಿಯ ಆಮದು ಮತ್ತು ಮಾರಾಟಕ್ಕೆ ಸರ್ಕಾರ ಪರವಾನಗಿ 
ನೀಡಿದೆ. ಮುಂಬೈ ಚಿನಿವಾರ ಪೇಟೆ, ಲಂಡನ್ನಿನ ಚಿನ್ನದ ಮಾರುಕಟ್ಟೆ 
1954ರಲ್ಲಿ ಪುನರಾರಂಭವಾಗುವ ಮುನ್ನ ಅತ್ಯಂತ ಮುಖ್ಯ ಚಿನಿವಾರ 
ಪೇಟೆಯಾಗಿತ್ತು . ಮುಂಬೈನ ಜವೇರಿ ಬಜಾರಿನಲ್ಲಿರುವ ಇದು 
ಸಂಪೂರ್ಣವಾಗಿ ದೇಶೀಯ ಮಾರುಕಟ್ಟೆ, ಇಲ್ಲಿ ಪ್ರತಿದಿನ ಚಿನ್ನದ ವ್ಯವಹಾರ 
10 ಗ್ರಾಂ ಗಳಿಗೆ ಬೆಲೆ ಕಟ್ಟುವುದರ ಮೂಲಕ ಪ್ರಾರಂಭವಾಗುತ್ತದೆ. ಇದರ 
ಪರಿಶುದ್ಧತೆ 995 ಭಾಗ, ಚಿನ್ನದ ಮಾರುಕಟ್ಟೆಗೆ ಕಾಲದ ಬಾಧಕವಿಲ್ಲ . ಅದು 
ಸೂರ್ಯ ಮುಳುಗದ ವ್ಯವಹಾರದ ಜಗತ್ತು. ಭೂಮಿಗಷ್ಟೇ ಹಗಲು ಇರುಳುಗಳ 
ವ್ಯತ್ಯಾಸ. ಚಿನ್ನದ ವ್ಯವಹಾರಕ್ಕಲ್ಲ. ನಮ್ಮಲ್ಲಿ ಸೂರ್ಯೋದಯವಾಗುವ ಹೊತ್ತಿಗೆ 
ಲಂಡನ್ ಮಾರುಕಟ್ಟೆ ಮುಚ್ಚಿದರೆ , ನ್ಯೂಯಾರ್ಕಿನ ಮಾರುಕಟ್ಟೆ ತೆರೆದಿರುತ್ತದೆ, 
ಇದು ಮುಚ್ಚಿದರೆ ಹಾಂಗ್ ಕಾಂಗ್ ಮಾರುಕಟ್ಟೆಯಲ್ಲಿ ಜನ ಗಿಜಿಗಿಜಿ 
ತುಂಬಿರುತ್ತಾರೆ. ಇಲ್ಲಿ ವ್ಯವಹಾರ ಮುಗಿಯುವ ಹೊತ್ತಿಗೆ ಲಂಡನ್ ಮಾರುಕಟ್ಟೆ 
ಮತ್ತೆ ಆರಂಭವಾಗಿರುತ್ತದೆ. ಸ್ವಡ್ಡರ್‌ಲೆಂಡ್ 1960ರಿಂದೀಚೆಗೆ ಚಿನ್ನದ 
ವಹಿವಾಟಿನಲ್ಲಿ ಪ್ರಮುಖ ಕೇಂದ್ರವಾಗಿ ತಲೆಯೆತ್ತಿದೆ. 1810ಕ್ಕೆ ಮೊದಲು 


ಜನರು ಸಂತಸ ಹಳದಿ ಲೋಹ- ಎಂಥ ಮೋಹ? •143 

ಇಂಚು 


ಟಂಕಿಸಿದ ಚಿನ್ನದ ನಾಣ್ಯ ಹಾಗೂ ಪ್ರಸಕ್ತ ಚಲಾವಣೆಯಲ್ಲಿರುವ ನಾಣ್ಯಗಳ 
ವ್ಯಾಪಾರ ವಹಿವಾಟನ್ನು ಸ್ವಡ್ಡರ್‌ಲೆಂಡ್ ಮಾರುಕಟ್ಟೆ ನಿರ್ವಹಿಸುತ್ತದೆ. 
ನ್ಯೂಯಾರ್ಕಿನ ಮಾರುಕಟ್ಟೆ ಈಗ ಭರ್ಜರಿಯಾಗಿ ವ್ಯಾಪಾರದಲ್ಲಿ 
ತೊಡಗಿಕೊಂಡಿದೆ. ಸಾಮಾನ್ಯವಾಗಿ 100 ಔನ್ಸ್ ತೂಕದ ಚಿನ್ನದ ಗಟ್ಟಿಯ 
ಮೂಲಕ ಇದು ವ್ಯಾಪಾರ ಮಾಡುತ್ತದೆ." 

ಮೊದಲ ಜಾಗತಿಕ ಯುದ್ದದಲ್ಲಿ ಲಂಡನ್ ಮಾರುಕಟ್ಟೆಯಲ್ಲಿ ಚಿನ್ನದ 
ಬೆಲೆಯನ್ನು ನಿಗದಿಪಡಿಸುವ ಪರಿಪಾಟ ಪ್ರಾರಂಭವಾಯಿತು. ಆಗ ಬ್ರಿಟನ್ 
ಚಿನ್ನದ ಪ್ರಮಿತಿಯನ್ನು ತೆಗೆದುಹಾಕಿತು. ಇಲ್ಲಿ ವ್ಯಾಪಾರ ಮಾಡುವ ಚಿನ್ನ 
400 ಔನ್ಸ್ ಬಾರಿನಲ್ಲಿರುತ್ತದೆ. ಹಿಂದೆ ದಕ್ಷಿಣ ಆಫ್ರಿಕದ ಗಣಿ ಕಾರ್ಮಿಕರು 
ಒಮ್ಮೆಲೇ 400 ಔನ್ಸ್ ಚಿನ್ನವನ್ನು ಬೆನ್ನ ಮೇಲೆ ಹೊತ್ತು ಸಾಗಿಸುತ್ತಿದ್ದರು. 
ಎಂದೇ 400 ಔನ್ಸ್ ಬಾರನ್ನು ಎರಕ ಹೊಯ್ಯಲು ಅದು ಪ್ರೇರಕವಾಯಿತು. 
ಐದು ಖಾಸಗಿ ಸಂಸ್ಥೆಗಳು ಚಿನ್ನದ ಮಾರುಕಟ್ಟೆಯನ್ನು ಇಲ್ಲಿ ನಡೆಸುತ್ತಿವೆ. 
ಒಂದು ಗೊತ್ತಾದ ಬೆಲೆಯನ್ನು ನಿರ್ಧಾರ ಮಾಡಿ ದಿನದ ವಹಿವಾಟು 
ಪ್ರಾರಂಭವಾಗುತ್ತದೆ. ಪ್ರಾರಂಭಿಕ ನಿಗದಿತ ಬೆಲೆಯನ್ನು ಈ ಐದೂ ಸಂಸ್ಥೆಗಳು 
ನಿಗದಿ ಮಾಡುತ್ತವೆ . ಜಗತ್ತಿನ ಪ್ರಮುಖ ವ್ಯಾಪಾರಸ್ಥರಿಗೆ ಇದು ತಲಪುತ್ತದೆ . 
ಬೇಡಿಕೆ ಹಾಗೂ ಪೂರೈಕೆಯ ಹೊಂದಾಣಿಕೆಯೊಂದಿಗೆ ದಿನದ ಚಿನ್ನದ 
ವಹಿವಾಟಿನ ಬೆಲೆ ನಿರ್ಧಾರವಾಗುತ್ತದೆ. 

ಚಿನ್ನವನ್ನು ಹಳದಿ ಲೋಹವೆಂದಷ್ಟೇ ಹೇಳಲು ನಾವೂ ಯಾರೂ 
ತಯಾರಿಲ್ಲ. ನಾವು ಚಿನ್ನದ ದಾಸರಷ್ಟೇ ಅಲ್ಲ, ಮೈ - ದಾಸರೂ ಕೂಡ. 

ಟಿಪ್ಪಣಿ -1 

ಸ್ವರ್ಣ ನಗರಿ 
ಬೆಂಗಳೂರನ್ನು ನೀವು ಯಾವು ಯಾವುದೋ ವಿಶೇಷಣಗಳಿಂದ ಕರೆಯಬಹುದು, 
ಉದ್ಯಾನನಗರಿ ಎನ್ನಿ , ಐ. ಟಿ. ನಗರ ಎನ್ನಿ , ದುಬಾರಿ ನಗರ ಎನ್ನಿ , ಅಂತಾರಾಷ್ಟ್ರೀಯ 
ಮಟ್ಟದಲ್ಲಿ ಬೆಂಗಳೂರಿಗೆ ಸದ್ಯದಲ್ಲಿರುವ ಖ್ಯಾತಿ ಮಾಹಿತಿ ತಂತ್ರಜ್ಞಾನದಿಂದ ಬಂದದ್ದು. 
' ನಾವು ಸಾಫ್ಟ್‌ವೇರ್ ಕ್ಷೇತ್ರದ ದೈತ್ಯರಲ್ಲ, ನಮ್ಮ ವಹಿವಾಟು ವಾರ್ಷಿಕ ಕೇವಲ 70 ಶತಕೋಟಿ. 


ದಿವ್ಯನೇತ್ರ •144 


ಇನ್ನೂ 250 ಶತಕೋಟಿ ಮುಟ್ಟಬೇಕಾಗಿದೆ' ಎಂದು ಇನ್‌ಫೋಸಿಸ್ ಸಂಸ್ಥೆಯ ಅಧ್ಯಕ್ಷ 
ನಾರಾಯಣಮೂರ್ತಿ ಹೇಳಿದರೂ ಭಾರತೀಯ ಶ್ರೀ ಸಾಮಾನ್ಯನಿಗೆ ಈ ಕ್ಷೇತ್ರ 
ತೊಡಗಿಸಿಕೊಂಡಿರುವ ಈ ದೊಡ್ಡಮೊತ್ತನಿಜಕ್ಕೂ ಕಲ್ಪನೆಗೆ ನಿಲುಕದು, ಇದೀಗ ಬೆಂಗಳೂರಿನ 
ಕಿರೀಟಕ್ಕೆ ಇನ್ನೊಂದು ಗರಿ . ಕಳೆದ ಆರು ವರ್ಷಗಳಿಂದ ' ಜ್ಯುವೆಲ್ಸ್ ಆಫ್ ಇಂಡಿಯ ' 
ಆಭರಣ ಪ್ರದರ್ಶನ, ಮಾರಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿದೆ. ನೂರಕ್ಕೂ 
ಮಿಕ್ಕಿ ಪ್ರಖ್ಯಾತ ಆಭರಣ ತಯಾರಕರು, ಮಾರಾಟಗಾರರು ಈ ಮೇಳದಲ್ಲಿ ಭಾಗವಹಿಸುತ್ತ 
ಬರುತ್ತಿದ್ದಾರೆ. ಈ ಬಾರಿ ಅದು ಪ್ರದರ್ಶನವಾದದ್ದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ. 
ಕಳೆದ ವರ್ಷ 60 ಕೋಟಿರೂಪಾಯಿ ಮೌಲ್ಯದ ಆಭರಣ ಪ್ರದರ್ಶನವಾಗಿತ್ತು, 60, 000 
ಮಂದಿ ಮಳಿಗೆಗಳಿಗೆ ಭೇಟಿಕೊಟ್ಟಿದ್ದರು. 30 ಕೋಟಿರೂಪಾಯಿ ಆಭರಣ ವ್ಯಾಪಾರವಾಗಿತ್ತು. 
ಈ ವರ್ಷ ಮುತ್ತು ಮಾರುವ ಮಳಿಗೆಗಳು ಬಿಕೋ ಎನ್ನುತ್ತಿದ್ದರೆ , ಚಿನ್ನದ ಮಾರಾಟ 
ಭರದಿಂದ ಸಾಗಿತ್ತು. 65,000 ಕ್ಕೂ ಮಿಕ್ಕು ಆಭರಣ ಪ್ರಿಯರು ಭೇಟಿ ಇತ್ತಿದ್ದರು, ವ್ಯಾಪಾರಿಗಳ 
ಜೇಬಿಗೆ 32ಕೋಟಿರೂಪಾಯಿಯನ್ನು ತುಂಬಿಸಿದ್ದರು. ಕೇವಲ ಒಂದು ವಾರದ ಪ್ರದರ್ಶನ 
ಅಷ್ಟೇ . ಚೆನ್ನೈನಲ್ಲೂ ಇಂಥ ಪ್ರದರ್ಶನಗಳಾಗಿವೆ ನಿಜ . ಅಲ್ಲಿನ ಜನ ಮಳಿಗೆಗಳಿಗೆ ಭೇಟಿ 
ಇತ್ತಿದ್ದರು ಅದೂ ನಿಜ. ಆದರೆ ಅವರು ತಮ್ಮ ಆಭರಣಗಳ ಬೇಡಿಕೆಗಾಗಿ ತಮ್ಮ ಎಂದಿನ 
ಹಳೆಯ ಅಂಗಡಿಯ ಅದೇ ವ್ಯಾಪಾರಿಗಳನ್ನೇ ನಂಬಿದ್ದರು. ತಮಿಳುನಾಡು ಚಿನ್ನದ ವಿಚಾರದಲ್ಲಿ 
ಹೆಚ್ಚು ಮಡಿವಂತಿಕೆಯ ರಾಜ್ಯವೆನ್ನುತ್ತಾರೆ ಆಭರಣೋದ್ಯಮಿಗಳು. 

- ಟಿಪ್ಪಣಿ - 2 

ಭಾರತ ಮತ್ತು ಚಿನ್ನದ ಪರಂಪರೆ 
ವರ್ಷಕ್ಕೆ ಸುಮಾರು 800 ಟನ್ನು ಚಿನ್ನವನ್ನು ಬಳಸುವ ನಮಗೆ ಒಂದು ಪರಂಪರೆಯೇ 
ಇದೆ. ಚಿನ್ನದ ಮೇಲಿನ ಮೋಹ ಇಂದು ನಿನ್ನೆಯದಲ್ಲ. ವೇದಕಾಲದಿಂದಲೇ ಭಾರತ 
ಚಿನ್ನವನ್ನು ಘೋಷಿಸಿಕೊಂಡು ಬಂದಿತ್ತು. ಸ್ವರ್ಣಭೂಮಿ ಎಂಬ ಅಭಿಧಾನವೇ ನಮ್ಮ ದೇಶಕ್ಕಿದೆ. 
| ಋಗೈದದ ಶ್ರೀ ಸೂಕ್ತ ಪ್ರಾರಂಭವಾಗುವುದೇ ಲಕ್ಷ್ಮಿಯನ್ನು ಸ್ತುತಿಸುವ 
ಮೂಲಕ. ' ಹಿರಣ್ಯವರ್ಣಾ೦ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರ 
ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ' ಆರ್ಯ ಋಷಿಗಳು 
ಲಕ್ಷ್ಮಿಯ ಕಟಾಕ್ಷದಿಂದ ಸುವರ್ಣ , ಗೋವು, ಅಶ್ವ ಸಂಪತ್ತುಗಳು ಲಭಿಸಲಿ 
ಎಂದು ಬೇಡಿದರು. ಲಕ್ಷ್ಮಿಯನ್ನು ಹಿರಣ್ಮಯಿ ಎಂದು ಸ್ತುತಿಸಿದರು. 

ಹಳದಿ ಲೋಹ- ಎಂಥಮೋಹ? •145ಬಾಯ 


0 ಪಂಜಾಬಿನ ನದಿ ಮೆಕ್ಕಲಿನಿಂದ ಚಿನ್ನವನ್ನು ಸೋಸಿ ತೆಗೆಯುತ್ತಿದ್ದ ಬಗ್ಗೆ 

ಶತಪಥ ಬ್ರಾಹ್ಮಣ ( ಶುಕ್ಲ ಯಜುರ್ವೇದ) ಸ್ಪಷ್ಟವಾಗಿ ತಿಳಿಸುತ್ತದೆ. 
0 ಋಗೈದದಲ್ಲಿ ಚಿನ್ನಕ್ಕೆ 16 ಸಮಾನ ಪದಗಳಿವೆ. ರುಕ್ಕಾ ಎಂದರೆ ಆಭರಣ 

ರೂಪದ ಚಿನ್ನ , ಜಾತರೂಪ ಎಂದರೆ ಮೂಲರೂಪದ ಚಿನ್ನ . 
0 ಚಿನ್ನ ಕಳವು ಮಾಡಿದರೆ ಘೋರ ಶಿಕ್ಷೆಗಳನ್ನು ವಿಧಿಸುವಂತೆ ಆಪಸ್ತಂಬ, 

ಗೌತಮ ಋಷಿಗಳು ಸೂಚಿಸಿದ್ದಾರೆ. ಅಂಥ ಶಿಕ್ಷೆಗಳಲ್ಲಿ ಮರಣದಂಡನೆ 

ಕೂಡ ಒಂದು. 
0 ಋಷಿಗಳು ಹಿಮಾಲಯದ ನದಿಗಳನ್ನು ಸ್ವರ್ಣ ನದಿಗಳೆಂದೇ ಕರೆದರು. 
ಸಿಂಧೂನದಿಯನ್ನು ' ಹಿರಣ್ಯಾನಿ - ಹಿರಣ್ಯವರ್ಣಿ' ಎಂದೇ ಋಗ್ವದ 

ಸ್ತುತಿಸುತ್ತದೆ. 
0 ಅಮರಸಿಂಹನ ಅಮರಕೋಶದಲ್ಲಿ ಚಿನ್ನಕ್ಕೆ 23 ಹೆಸರುಗಳನ್ನು ನೀಡಲಾಗಿದೆ. 
0 ಸ್ವರ್ಣಂ, ಸುವರ್ಣ೦, ಕನಕಂ, ಹಿರಣ್ಯಂ, ಹೇಮ, ಹಾಠಕಂ , ತಪನೀಯಂ, 

ಶಾತಕುಂಭಂ, ಗಾಂಗೇಯಂ, ಭರ್ಮಕ, ಕರ್ಬೂರಂ, ಜಾಮೀಕರಂ, 
ಶಾತರೂಪಂ, ಮಹಾರಜತಕಾಂಚನೆ , ರುಕ್ಕಂ , ಕಾರ್ತಸ್ವರಂ , 
ಜಂಬೂನದಮಷ್ಟಪಾದೋ (ಸ್ತ್ರೀಯಾಂ), ವಸು, ಚಂದ್ರಂತಾದುನಂ ( ಚ), 
ಕಲ್ಯಾಣಂ, ಭೂರಿಗೈರಿಕಂ. 
0 ಮನು ತನ್ನ ಸ್ಮೃತಿಯಲ್ಲಿ ಚಿನ್ನ ಕದ್ದವರಿಗೆ ಮರಣ ದಂಡನೆ ವಿಧಿಸಬೇಕು 
ಎಂದಿದ್ದಾನೆ. 
ತಥಾ ಧರಿಮಮೇಯಾನಾಂ ಶತಾಧಬ್ಯಧಿಕೇ ವಧಃ। 

ಸುವರ್ಣರಜತಾಧೀನಾಮುತ್ತಮಾನಾಂ ಚ ವಾಸಸಾಂi 
ಬಂಗಾರ, ಬೆಳ್ಳಿ ಇತ್ಯಾದಿ ತೂಕಮಾಡುವ ಹಾಗೂ ಉತ್ತಮವಾಗಿ ಬೆಲೆ ಬಾಳುವ 
ವಸ್ತುಗಳನ್ನು ಹಾಗೂ ಉತ್ತಮ ವಸ್ತ್ರಗಳನ್ನು ನೂರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕದ್ದರೆ 
ಮರಣದಂಡನೆಯನ್ನು ವಿಧಿಸಬೇಕು. ( ಮನುಸ್ಮತಿ, ಅಧ್ಯಾಯ 8, ಶ್ಲೋಕ321 ), 

ಮನು, ಚಿನ್ನದ ಅಳತೆಯನ್ನು ಕುರಿತೂ ಹೇಳುತ್ತಾನೆ. ಕಿಂಡಿಯಲ್ಲಿ ತೂರಿಬರುವ 
ಸೂರ್ಯಕಿರಣದಲ್ಲಿ ತೇಲುವ ದೂಳನ್ನು ಮಾನಕವಾಗಿ ಬಳಸುವ ಗುಟ್ಟು ಹೇಳುತ್ತಾನೆ. 
0 ಮೇರು ಪರ್ವತವನ್ನು ಬಳಸಿ ಹರಿಯುವ ನದಿ ಜಂಬೂನದಿ. ಜಂಬೂ 
ಮರದಿಂದ ಜಂಬೂ ದ್ವೀಪವೆಂಬ ಹೆಸರು ಬಂದಿದೆ. 

ಜಯ ದಿವ್ಯನೇತ್ರ •146 ಯಂಕರ 


ತತ್ರ ಜಂಬೂನದಂ ನಾಮ ಕನಕ ದೇವಭೂಷಣಂ 

ಇಂದಗೋಪಕ ಸಂಕಾಪಂ ಜಾಯತೇ ಭಾಸುರಂ ಚ ಯತ್ 
ಆ ಪ್ರದೇಶದಲ್ಲಿ ಬಂಗಾರ ದೊರೆಯುತ್ತದೆ. ಜಂಬೂ ನದಿಯ ದಡದಲ್ಲಿ ಉತ್ಪನ್ನವಾದ 
ಕಾರಣ ಅದಕ್ಕೆ ಜಂಬೂನದವೆಂಬ ಹೆಸರು ಬಂದಿದೆ. ಅದು ದೇವತೆಗಳ ಅಲಂಕಾರಕ್ಕೆ 
ಯೋಗ್ಯವಾದುದು. ಇಂದ್ರಗೋಪವೆಂಬ ಹುಳುವಿನಂತೆ ಪ್ರಕಾಶಯುಕ್ತವಾದದ್ದು. ( ಮತ್ರ್ಯ 
ಪುರಾಣ). 

ಪರ್ಷಿಯದ ದೊರೆ ಡೇರಿಯಸ್‌ನ ( ಕ್ರಿ. ಪೂ . 522 - 486) ಆಡಳಿತಕ್ಕೆ ಭಾರತದ 
ಸಿಂಧೂ ಪ್ರದೇಶದ ಸ್ವಲ್ಪ ಭಾಗ ಸೇರಿತ್ತು. ತನ್ನ ಸಾಮ್ರಾಜ್ಯವನ್ನು 20 ಕ್ಷತ್ರಪಗಳನ್ನಾಗಿ 
ವಿಂಗಡಿಸಿ , ಪ್ರತಿ ಕ್ಷತ್ರಪಗಳಿಂದಲೂ ಪಗಡಿ ಪಡೆಯುತ್ತಿದ್ದನಂತೆ. ಉಳಿದೆಲ್ಲ ದೇಶಗಳು 
ಬೆಳ್ಳಿಯಲ್ಲಿ ಪಗಡಿ ನೀಡಿದರೆ , ಇಂಡಿಯಾ ಮಾತ್ರ ಚಿನ್ನದ ದೂಳಿನಲ್ಲಿ ಪಗಡಿ ಕೊಡುತ್ತಿತ್ತಂತೆ. 
ಇಂಡಿಯಾದಿಂದ ಅವನ ಭಂಡಾರಕ್ಕೆ ಪ್ರತಿವರ್ಷ 360 ಟ್ಯಾಲೆಂಟ್ ಚಿನ್ನ ಸೇರ್ಪಡೆಯಾಗುತ್ತಿತ್ತು 
ಎಂದು ಚರಿತ್ರೆಯ ಪಿತಾಮಹನೆಂದು ಕರೆಸಿಕೊಂಡಿರುವ 'ಹಿರೋಡೋಟಸ್ 
ಉಲ್ಲೇಖಿಸಿದ್ದಾನೆ. 

* ಹೆಸರಾಂತ ಚರಿತ್ರಕಾರ ಪ್ಲಿನಿ (ಕ್ರಿ .ಶ. 77 ) ಭಾರತದ ಚಿನ್ನದ ಗಣಿಗಳ ಬಗ್ಗೆ . 
ಬರೆದಿರುವ ವಾಕ್ಯಗಳಿವು: 
- “ಕ್ಯಾಪಿತೀಲಿಯ ಪರ್ವತಗಳನ್ನು ದಾಟಿ, ನಾಯಿರೆ ದೇಶದಲ್ಲಿ ಅನೇಕ ಚಿನ್ನ ಮತ್ತು 
ಬೆಳ್ಳಿಗಳ ಗಣಿಗಳಿವೆ. ಇಂಡಿಯನ್ನರು ಇಲ್ಲಿ ಗಣಿ ಮಾಡುತ್ತಾರೆ . ಈಗಿನ ವ್ಯಾಖ್ಯಾನದ 
ಪ್ರಕಾರ ರಾಜಸ್ತಾನದ ಮೌಂಟ್ ಅಬೂ ಪರ್ವತವೇ ಕ್ಯಾಪಿಥೇಲಿಯ ಎಂದು ಗುರುತಿಸಲಾಗಿದೆ. 
ನಾಯಿರೆ ಎಂದರೆ ನಾಯರುಗಳಿರುವ ದಕ್ಷಿಣ ಭಾರತ. 

* ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಗುರುವಿಗೇ ತಿರುಮಂತ್ರ ಹೇಳುವ ಪ್ರಸಂಗವೊಂದಿದೆ. 
ಕೌಟಿಲ್ಯನ ಗುರು ಉಪದೇಶ ಮಾಡುತ್ತ : ಭೂಮಾರ್ಗದಲ್ಲೂ , ದಕ್ಷಿಣಾಪಥಕ್ಕಿಂತಲೂ 
ಹಿಮವತ್ಪಥ ಅನುಸರಿಸುವುದೇ ಸೂಕ್ತ. ಏಕೆಂದರೆ ಆನೆ , ಕುದುರೆ , ಸುಗಂಧ, ದಂತ, 
ಚರ್ಮ , ಬೆಳ್ಳಿ ಮತ್ತು ಚಿನ್ನಕ್ಕೆ ಅತಿ ಹೆಚ್ಚಿನ ಬೆಲೆ ಇದೆ ಎಂದು ಹೇಳುತ್ತಾನೆ., ಕೌಟಿ ಈ 
ಮಾತನ್ನು ಒಪ್ಪುವುದಿಲ್ಲ, ವಜ್ರ , ಕೆಂಪು, ಮುತ್ತು ಮತ್ತು ಚಿನ್ನ ಹೆಚ್ಚು ದೊರೆಯುವುದು 
ದಕ್ಷಿಣಾಪಥದಲ್ಲಿ ಎಂದು ಖಚಿತವಾಗಿ ಹೇಳುತ್ತಾನೆ. ಗಣಿಗಳೇ ರಾಜಭಂಡಾರದ ಮೂಲ 
ಎಂಬುದು ಕೌಟಿಲ್ಯನ ಹೆಸರಾಂತ ನುಡಿಗಳು. ಮೌರ್ಯರ ಕಾಲದಲ್ಲೇ ದಕ್ಷಿಣ ಭಾರತ ಚಿನ್ನಕ್ಕೆ 
ಹೆಸರಾಗಿತ್ತು. ಚಿನ್ನಾಭರಣ ತಯಾರಿಸುವ ಅಕ್ಕಸಾಲಿಗರಿಗೆ ಚಾಣಕ್ಯ ಅನೇಕ ಕಟ್ಟುಪಾಡುಗಳನ್ನು 
ವಿಧಿಸಿದ್ದ. ಜೊತೆಗೆ ಚಿನ್ನಕ್ಕೆ ಕೆಲವು ಭೌಗೋಳಿಕ ಹೆಸರುಗಳನ್ನೂ ಉಲ್ಲೇಖಿಸುತ್ತಾನೆ. 


ಹಳದಿ ಲೋಹ- ಎಂಥ ಮೋಹ? •147 


' ಜಂಬೂನದಿಯಲ್ಲಿ ದೊರೆಯುವ ಚಿನ್ನ ಜಂಬೂನದ, ಇದರ ಬಣ್ಣ ನೇರಿಳೆ, ಶಾತಕುಂಭ 
ಶತಕುಂಭ ಪರ್ವತದಲ್ಲಿ ದೊರೆಯುವ ಚಿನ್ನ , ಇದರ ಬಣ್ಣ ತಾವರೆಯದು. ಕುರುಂಡಕ 
ಹೂವಿನ ವರ್ಣದ ಚಿನ್ನ ಹಾಠಕ. ಇದು ಗಣಿಯಿಂದ ಉತ್ಪನ್ನವಾದ ಚಿನ್ನ , ಕರ್ಣಿಕಾರ 
ಹೂವಿನ ಬಣ್ಣದ ಚಿನ್ನ ವೇಣು ನದಿಯಿಂದ ಬಂದದ್ದು, ಶೃಂಗಸೂಕ್ತಿಯಿಂದ ಬಂದ ಚಿನ್ನ 
ಸಹಜ ಸ್ಥಿತಿಯಲ್ಲಿ ದೊರೆಯುವ ಚಿನ್ನ . ಕೌಟಿಲ್ಯ ಇನ್ನೂ ಮುಂದುವರಿದು ಚಿನ್ನದಲೋಹ 
ತಂತ್ರಜ್ಞಾನವನೂ ವಿವರಿಸುತ್ತಾನೆ. 

' ಚಿನ್ನವನ್ನು ಸಹಜ ಸ್ಥಿತಿಯಲ್ಲಿ ಪಡೆಯಬಹುದು ಅಥವಾ ಪಾದರಸ ಅಥವಾ ಬೆಳ್ಳಿಯೊಡನೆ 
ಬೆರೆತಂತೆಯೂ ಪಡೆಯಬಹುದು. ತಾವರೆಯ ಎಸಳಿನ ಬಣ್ಣದ ಚಿನ್ನ ಮೃದುವಾಗಿರುತ್ತದೆ. 
ಅದು ತಂತುರೂಪಕ್ಕೆ ಬರುತ್ತದೆ. ಇದು ಶ್ರೇಷ್ಠ ದರ್ಜೆಯ ಚಿನ್ನ , ಹಳದಿ ಮಿಶ್ರಿತ ರಕ್ತ 
ವರ್ಣದ ಚಿನ್ನ ಮಧ್ಯಮ . ಅದಕ್ಕೆ ಅದರ ನಾಲ್ಕು ಪಟ್ಟು ಸೀಸ ಬೆರೆಸಬೇಕು. ಸೀಸ ಚಿನ್ನವನ್ನು 
ಹೆಚ್ಚು ಕಲುಷಿತಗೊಳಿಸಿದರೆ ಅದನ್ನು ದನದ ಸಗಣಿಯೊಂದಿಗೆ ಕಾಸಬೇಕು. ಅದು ಸೀಳಲು 
ಪ್ರಾರಂಭಿಸಿದರೆ ಅದಕ್ಕೆ ತೈಲ ಸೇರ್ಪಡೆ ಮಾಡಬೇಕು. ಒರೆಗಲ್ಲಿಗೆ ಉಜ್ಜಿದರೆ ಅದು ಅರಿಸಿನದ 
ಬಣ್ಣ ತೋರಿದರೆ ಅದು ಸಾಚಾ ಚಿನ್ನ , ಒಂದುವೇಳೆ ಆಭರಣವನ್ನು ಉಜ್ಜಿ ನೋಡಿದಾಗ 
ಗೆರೆ ಅಳಿಸಿಹೋದರೆ ಅದು ಮೋಸವೆಂದು ಬಗೆಯಬೇಕು. 

- ಟಿಪ್ಪಣಿ - 3 

ಏನಿದು ಕ್ಯಾರೆಟ್ ? 
ದವಸ ಧಾನ್ಯವನ್ನು ಕಿಲೋಗ್ರಾಂ, ಕ್ವಿಂಟಾಲ್‌ಗಳಲ್ಲಿ ಅಳತೆ, ತೂಕ ಮಾಡುವಂತೆ 
ಚಿನ್ನವನ್ನು ಆ ಮಾನಕಗಳಲ್ಲಿ ಅಳತೆ ಮಾಡುವುದಿಲ್ಲ. ಕೆ. ಜಿ. ಚಿನ್ನವನ್ನು ಕೊಳ್ಳುವ ಗ್ರಾಹಕರು 
ನೂರು ಕೋಟಿ ಮಂದಿಯಲ್ಲಿ ಕೆಲವರಷ್ಟೇ ಇರಬಹುದು. ಚಿನ್ನ ಮತ್ತು ವಜ್ರವನ್ನು 
ತೂಕಮಾಡಲು ಕ್ಯಾರೆಟ್ ಮಾನಕ ಬಳಸುತ್ತಾರೆ. ವಜ್ರ ವ್ಯಾಪಾರದಲ್ಲಿ ಕ್ಯಾರೆಟ್ ಅಂದರೆ 
200 ಮಿಲಿಗ್ರಾಂ ತೂಕ, ಚಿನ್ನದಲ್ಲಿ ಕ್ಯಾರೆಟ್ ಮಾನಕ ಬಳಸುವುದು ತೂಕಕ್ಕಲ್ಲ, ಪರಿಶುದ್ಧತೆಗೆ . 
ಏನಿದು ಕ್ಯಾರೆಟ್ ? ಈ ಹೆಸರಿನ ಮೂಲಗ್ರೀಕ್‌ನಿಂದ ಬಂದಿದೆ. ಕೆರೇಷನ್ ಎಂದರೆ 
ಗುಲಗಂಜಿಯ ಬೀಜ, ಗುಲಗಂಜಿ ಬೀಜದ ವಿಶೇಷವೆಂದರೆ ಅದು ಹಸಿಯಾಗಿದ್ದಾಗಲೂ 
ಅಷ್ಟೇ , ಒಣಗಿದ್ದಾಗಲೂ ಅಷ್ಟೇ ತೂಕ ಅಂಥ ವ್ಯತ್ಯಾಸವಾಗುವುದಿಲ್ಲ. ಎಂದೇ ಬಹು 
ಹಿಂದಿನಿಂದ ಭಾರತದಲ್ಲಿ ಚಿನ್ನವನ್ನು ತೂಕಮಾಡಲು ಗುಲಗಂಜಿಯನ್ನು ಬಳಸುತ್ತಿದ್ದರು. 
ಗುಲಗಂಜಿ ಗಿಡದ ಹೆಸರು ಕ್ಯಾರೋಬ್. ಆದರೆ ಮುಂದೆ ಚಿನ್ನವನ್ನು ಗ್ರಾಂ ಲೆಕ್ಕದಲ್ಲಿ 
ಹೇಳಲು ತೊಡಗಿದಾಗ ಕ್ಯಾರೆಟ್ ಮಾನಕ ಹಾಗೇ ಉಳಿಯಿತು. ವಾಸ್ತವವಾಗಿ ಪರಿಶುದ್ಧ 

2000 ದಿವನೇತ್ರ •1480000000000000 


ಚಿನ್ನವನ್ನು ಅಪರಂಜಿ ಎನ್ನುವುದುಂಟು. ಆದರೆ ಅದೂ ಕೂಡ ನೂರಕ್ಕೆ ನೂರರಷ್ಟು 
ಶುದ್ದವಲ್ಲ. ನೈಸರ್ಗಿಕವಾಗಿ ಬೆಳ್ಳಿ ತಾಮ್ರ ಮುಂತಾದ ಕೆಲವುಲೋಹಗಳು ಅತ್ಯಲ್ಪ ಪ್ರಮಾಣದಲ್ಲಿ 
ಬೆರೆತಿರುತ್ತದೆ. ಹಾಗೆ ನೋಡಿದರೆ ಹಟ್ಟಿ ಮತ್ತುಕೋಲಾರದ ಗಣಿಗಳಿಂದ ಉತ್ಪಾದನೆಯಾಗುವ 
ಚಿನ್ನ ಕೂಡ 24 ಕ್ಯಾರೆಟ್ ತಲಪುವುದಿಲ್ಲ. 24 ಕ್ಯಾರೆಟ್ ಎಂದರೆ ಅದು ಚಿನ್ನದ ಗರಿಷ್ಠ 
ಗುಣಮಟ್ಟ, 22 ಕ್ಯಾರೆಟ್ ಎಂದರೆ ಅಷ್ಟು ಭಾಗ ಚಿನ್ನ ಉಳಿದ 2 ಭಾಗ ಮಿಶ್ರ ಲೋಹ 
ಎಂದರ್ಥ . ನಮ್ಮ ಭಾರತದಲ್ಲಿ ಹೆಚ್ಚಿನ ಬಳಕೆಯಿರುವುದು 22 ಕ್ಯಾರೆಟ್ ಚಿನ್ನ , ಅಮೆರಿಕದಲ್ಲಿ 
ಒಡವೆಗಾಗಲೀ , ಪದಕಕ್ಕಾಗಲಿ 22 ಕ್ಯಾರೆಟ್ ಚಿನ್ನವನ್ನು ಬಳಸುವುದೇ ಅಪರೂಪ. ವಾಸ್ತವವಾಗಿ 
ಪರಿಶುದ್ಧ ಚಿನ್ನದಿಂದ ಒಡವೆ ತಯಾರಿಸಲು ಸಾಧ್ಯವಿಲ್ಲ. ಚಾಕುವಿನಲ್ಲಿ ಗೀರಬಹುದಾದಷ್ಟು 
ಮೃದುವಾಗಿರುತ್ತದೆ ಚಿನ್ನ , ಹೀಗಾಗಿ ತಾಮ್ರ , ಸತುವು, ಬೆಳ್ಳಿ ಮುಂತಾದವನ್ನು ಮಿಶ್ರಣ 
ಮಾಡದಿದ್ದರೆ ಒಡವೆಯನ್ನು ಮಾಡಲು ಸಾಧ್ಯವೇ ಇಲ್ಲ. 

* ಟಿಪ್ಪಣಿ - 4 


ಕ್ಯಾರೆಟ್ ಮೀಟರ್ ಏನು ತೋರಿಸುತ್ತದೆ ? 
ನಿಮಗೆ ಭರವಸೆ ಇರುವ ಆಭರಣದ ಅಂಗಡಿಗೆ ಹೋಗುತ್ತೀರಿ, ಅದು ಎಷ್ಟೇ 
ದೂರವಿರಲಿ. ಏಕೆಂದರೆ ನೀವುಕೊಳ್ಳುವ ಚಿನ್ನದ ಪರಿಶುದ್ಧತೆ ಬಗ್ಗೆ ಗ್ಯಾರಂಟಿ ಬೇಕು. 
ನೀವು ತೊಡಗಿಸುವುದು ರ್ಪವಷ್ಟೇ ಅಲ್ಲ, ನಂಬಿಕೆ ಕೂಡ, ನೀವು ಒಡವೆ ಮಾಡಲು 
ಹೇಳಿದರೆ ಅದರ ಅರ್ಥ ಅದು 22 ಕ್ಯಾರೆಟ್ ಚಿನ್ನ ಎಂದು. ಈ ಕುರಿತು ನೀವೂ 
ಕೇಳುವುದಿಲ್ಲ, ವ್ಯಾಪಾರಿಯೂ ಹೇಳುವ ಪ್ರಸಂಗ ಬರುವುದಿಲ್ಲ. ಹಿಂದೆಲ್ಲ ಚಿನ್ನಾಭರಣವನ್ನು 
ಕೊಳ್ಳುವಾಗ ಒರೆಗಲ್ಲಿಗೆ ತಿಕ್ಕಿ , ಒರೆಹಚ್ಚಿ ಅದರ ಬಣ್ಣದ ಆಧಾರದ ಮೇಲೆಯೇ ಚಿನ್ನದ 
ಗುಣಮಟ್ಟವನ್ನು ಹೇಳುತ್ತಿದ್ದರು. ಹೆಚ್ಚಿನ ವೇಳೆ ಆಭರಣವನ್ನು ಮಾರುವಾಗ ಈ ಪ್ರಸಂಗ 
ಉದ್ಭವಿಸುತ್ತಿತ್ತು. ಒಡವೆ ವ್ಯಾಪಾರಿಗಳಿಂದ ಆಭರಣವನ್ನು ಕೊಳ್ಳುವಾಗ ಇಂಥ ಪರೀಕ್ಷೆಯ 
ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಈಗ? ಗಿರಾಕಿಯ ನಂಬಿಕೆಯನ್ನು ಸ್ಥಿರಪಡಿಸಲು 
ಆಭರಣ ವ್ಯಾಪಾರಿಗಳು ಇನ್ನೊಂದು ಮಂತ್ರ ಕಂಡುಕೊಂಡಿದ್ದಾರೆ. ನಿಮ್ಮ ಎದುರಿಗೇ 
ಆಭರಣದ ಶುದ್ಧತೆಯನ್ನು ಅಳೆದು ತೋರಿಸಲು ಕ್ಯಾರೆಟ್ ಮೀಟರ್ ಬಳಸುತ್ತಾರೆ. ನೀವು 
ಕೇಳದಿದ್ದರೂ ಈ ಸೌಲಭ್ಯ ನಮ್ಮಲ್ಲಿದೆ ಎಂದು ಜಾಹೀರು ಮಾಡುತ್ತಾರೆ, ನೋಡುನೋಡುತ್ತಲೇ 
ನಿಮ್ಮ ಎದುರಿಗೆ 22 ಕೆ ಎಂದು ಬರುತ್ತದೆ . ನಿಮಗೆ ಹಣ ಕೊಟ್ಟ ತೃಪ್ತಿ, ವ್ಯಾಪಾರಿಗೆ 
ನಿಮ್ಮನ್ನು ನಂಬಿಸಿದೆ ಎಂದು ತೃಪ್ತಿ, ನಂಬಿಸಿದರು ಎಂದರೆ ಅವರೇನೂ ನಿಮಗೆ ಮೋಸ 
ಮಾಡುತ್ತಿದ್ದಾರೆ ಎಂದಲ್ಲ. ಕ್ಯಾರೆಟ್ ಮೀಟರ್ ಸರಿಯಾಗಿಯೇ ಚಿನ್ನದ ಪರಿಶುದ್ಧತೆಯನ್ನು 
ಅಳತೆ ಮಾಡಿರುತ್ತದೆ. ಆದರೆ ಒಂದೇ ಒಂದು ಎಡವಟ್ಟು ಎಂದರೆ ಅದು ತೋರಿಸುವ 

ಸಂಸದರ ಹಳದಿ ಲೋಹ- ಎಂಥ ಮೋಹ? •149 


ಗುಣಮಟ್ಟ ನಿಮ್ಮ ಅಭರಣದ 0.5 ಮಿ . ಮೀ . ವರೆಗಿನ ದಪ್ಪದ ಚಿನ್ನಕ್ಕೆ ಸಂಬಂಧಿಸಿದ್ದು. 
ಅಂದರೆ ನಿಮ್ಮ ಒಟ್ಟು ಆಭರಣದ ಅಲ್ಪ ಗಾತ್ರದ ಬಗ್ಗೆ ಇನ್ನೂ ಒಳಗೆ? ಅದು ನಂಬಿಕೆಗೆ 
ಬಿಟ್ಟದ್ದು . ಅದಿರಲಿ, ಕ್ಯಾರೆಟ್ ಮೀಟರ್‌ ಎಂದೊಡನೆ ಆ ಹೆಸರು ಕೇಳಿಯೇ ನೀವು 
ತಬ್ಬಿಬ್ಬಾಗಬೇಕಿಲ್ಲ. ನಂಬಿಕೆ ಇಮ್ಮಡಿಯಾಗಬೇಕಿಲ್ಲ. ನಮ್ಮ ದೇಹವನ್ನು ಎಕ್ಸ್ - ಕಿರಣ ತಪಾಸಣೆ 
ಮಾಡಿದಂತೆ ಕ್ಯಾರೆಟ್ ಮೀಟರ್ ಆಭರಣದಲ್ಲಿರುವ ಲೋಹಗಳ ಪರಮಾಣು ರಚನೆಯನ್ನು 
ಪ್ರಕಟಿಸುತ್ತದೆ. ಇದನ್ನು ಎಕ್ಸ್ - ಕಿರಣ ವಿವರ್ತನ ಎನ್ನುತ್ತಾರೆ . ಆಭರಣ ಸಮತಟ್ಟಾಗಿದ್ದರೆ ಈ 
ತಂತ್ರವೇನೋ ಒಳ್ಳೆ ಫಲ ಕೊಡುತ್ತದೆ. ಆದರೆ ಬಹುತೇಕ ವೇಳೆ ಪರಿಸ್ಥಿತಿ ಹೀಗಿರುವುದಿಲ್ಲ. 
ಒಡವೆ ಎಂದಮೇಲೆ ಕುಸುರಿ ಕೆಲಸವಿರುತ್ತದೆ . ಹೀಗಾಗಿ ಕ್ಯಾರೆಟ್ ಮೀಟರ್ ಇಡೀ ಆಭರಣವನ್ನು 
ಜಾಲಾಡಿಸುವುದಿಲ್ಲ. ಆಭರಣದ ಮೇಲೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುತ್ತದೆ. ಆಭರಣ 
ವ್ಯಾಪಾರಿಗಳು ಇನ್ನೊಂದು ಮಾಂತ್ರಿಕ ಶಬ್ದವನ್ನು ಬಳಸುತ್ತಾರೆ . ಅದು ಕೆ. ಡಿ. ಎಂ . ಚಿನ್ನ , 
ಈ ಹೆಸರು ಕೇಳಿ ನೀವು ಮರಳುಸಿದ್ದಪ್ಪಗಳಾಗಬೇಕಾಗಿಲ್ಲ. ಈ ಕೆ. ಡಿ. ಎಂ . ಎನ್ನುವುದು 
ಕ್ಯಾಡ್ಮಿಯಂ ಲೋಹದ ಅಪಭ್ರಂಶ. ಅದನ್ನು ಚಿನ್ನದ ಬೆಸುಗೆಗಾಗಿ ಬಳಸುತ್ತಾರೆ ಅಷ್ಟೇ . 
ನಮ್ಮ ದೇಶದಲ್ಲೇ ಸತುವಿನ ಸಂಸ್ಕರಣೆ ಮಾಡುವಾಗ ಉಪಉತ್ಪನ್ನವಾಗಿ ವಾರ್ಷಿಕ ಸುಮಾರು 
800 ಟನ್ನು ಕ್ಯಾಡ್ಮಿಯಂ ಉತ್ಪನ್ನವಾಗುತ್ತಿದೆ. ಇದರ ಬಹುತೇಕ ಬಳಕೆ ಇರುವುದು ನಿಕ್ಕಲ್ 
ಕ್ಯಾಡ್ಮಿಯಂ ಬ್ಯಾಟರಿಗಳ ತಯಾರಿಕೆಯಲ್ಲಿ ಬೆಳ್ಳಿಯಂತೆ ಇದೊಂದು ಬಿಳಿಲೋಹ. ಅತ್ಯಧಿಕ 
ತಾಪವನ್ನು ತಾಳಿಕೊಳ್ಳುತ್ತದೆ. ವಾಸ್ತವವಾಗಿ ಆಭರಣ ಲೋಹಕ್ಕೆ ಇದರ ಪ್ರವೇಶವನ್ನು 
ವಿದೇಶಗಳು ನಿರ್ಬಂಧಿಸಿವೆ. ಏಕೆಂದರೆ ಬೆಸುಗೆ ಹಾಕುವಾಗ ಏಳುವ ಹೊಗೆ ಅತ್ಯಂತ 
ಅಪಾಯಕಾರಿ. ಮೂತ್ರಪಿಂಡವನ್ನೂ ಇದು ವೈಫಲ್ಯಗೊಳಿಸುತ್ತದೆ ಎಂದು ಈ ಲೋಹದ 
ಬಗ್ಗೆ ಆರೋಪವಿದೆ. ನಮ್ಮಲ್ಲಿ ಈ ಕುರಿತು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೊಡುವ 
ಕೆಲಸವೇ ಆಗಿಲ್ಲ. 

ಹಾಗಿದ್ದಲ್ಲಿ ಚಿನ್ನದ ಪರಿಶುದ್ಧತೆಯನ್ನು ತಿಳಿದುಕೊಳ್ಳುವುದು ಹೇಗೆ? ಪ್ರತಿದೀಪ್ತಿ ಎಂಬ 
ಪರೀಕ್ಷೆಯೊಂದಿದೆ. ಲೋಹದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಮಿಶ್ರಣವಾಗಿರುವ ಇತರ 
ಲೋಹಗಳನ್ನು ಈ ಪರೀಕ್ಷೆಗೊಡ್ಡಿದಾಗ ಗೊತ್ತಾಗುತ್ತದೆ. ಯಾರೂ ಇಷ್ಟೊಂದು ರಿಸ್ಕ್ 
ತೆಗೆದುಕೊಳ್ಳುವುದಿಲ್ಲ. ಎಲೆಕ್ಟ್ರಾನ್ ಮೈಕ್ರೋ ಪ್ರೋಬ್ ಎಂಬ ಇನ್ನೊಂದು ತಂತ್ರವಿದೆ., 
ಅದೂ ಕೂಡ ದುಬಾರಿ, ಗ್ರಾಹಕರಿಗೆ ಅಷ್ಟೆಲ್ಲಾ ತಾಳ್ಮೆ ಇರುವುದಿಲ್ಲ. ಹಾಗಿದ್ದಲ್ಲಿ ಬೇರೆ 
ಉಪಾಯವೇ ಇಲ್ಲವೆ ? ಇದೆ. ಭಾರತೀಯ ಮಾನಕ ಸಂಸ್ಥೆ (ಬ್ಯೂರೋ ಆಫ್ ಇಂಡಿಯನ್ 
ಸ್ಟಾಂಡರ್ಡ್) ಸಾರ್ವಜನಿಕ ಅನುಕೂಲಕ್ಕೆಂದು ಚಿನ್ನದ ಪರಿಶುದ್ಧತೆಯನ್ನು ಖಾತರಿ ಮಾಡಲು 
ಚೊಕ್ಕ ಮುದ್ರೆಯ ವ್ಯವಸ್ಥೆಯನ್ನು ಕಲ್ಪಿಸಿದೆ ( ಹಾಲ್ ಮಾರ್ಕ್ ), ಸದ್ಯ ಕೊಯಮತ್ತೂರು, 
ಹೈದರಾಬಾದ್ , ಚೆನ್ನೈ , ಕೊಚ್ಚಿನ್‌ನಲ್ಲಿ ಈ ಸೌಲಭ್ಯವಿದೆ. ಬೆಂಗಳೂರಿನಲ್ಲೂ ಇಷ್ಟರಲ್ಲೇ 
ಒಂದು ಕಚೇರಿ ತೆರೆಯಲಾಗುತ್ತಿದೆ. ಈ ಕುರಿತು ಎಲ್ಲ ವ್ಯಾಪಾರಿಗಳಿಗೂ ಉತ್ಸಾಹವಿಲ್ಲ. 


ದಿವ್ಯನೇತ್ರ •150 


ಚೊಕ್ಕ ಮುದ್ರೆಗಾಗಿ ಆಭರಣಗಳನ್ನು ಆ ಸಂಸ್ಥೆಗೆ ವಹಿಸಬೇಕಾಗುತ್ತದೆ. ವ್ಯಾಪಾರಿಗಳಿಗೆ 
ತಮ್ಮ ಆಭರಣವನ್ನು ಮರುಪಡೆಯಲು ಕೆಲ ಸಮಯ ಬೇಕಾಗುತ್ತದೆ. ಜೊತೆಗೆ ಸ್ವಲ್ಪ 
ಖರ್ಚು ಬರುತ್ತದೆ ಎಂಬ ದೃಷ್ಟಿಯಿಂದ ಈ ಕುರಿತು ಚಿನ್ನಾಭರಣ ವ್ಯಾಪಾರಿಗಳೂ 
ಕೆಲವರನ್ನುಳಿದರೆ ಹೆಚ್ಚೇನೂ ಆಸಕ್ತಿ ತೋರಿಲ್ಲ. ಜೊತೆಗೆ ಕೆಲವು ವ್ಯಾಪಾರಿಗಳು ಈ 
ಹೆಚ್ಚುವರಿ ಹೊರೆಯನ್ನು ಪ್ರತಿ ಗ್ರಾಂ ಚಿನ್ನಕ್ಕೆ 5 ರೂ . ನಂತೆ ಗ್ರಾಹಕರಿಗೇ ಹೊರಿಸುವುದುಂಟು. 
ಇಲ್ಲಿ ಗ್ರಾಹಕರು ಜಾಣೆ ತೋರಿಸಬೇಕಾಗುತ್ತದೆ. ಇಡೀ ಚಿನ್ನಕ್ಕೆ ಲೆಕ್ಕಹಾಕಿದರೆ ಇದೇನೂ 
ಅಂಥ ಹೊರೆಯಲ್ಲ. ರೇಷ್ಮೆ ಸೀರೆ ಕೊಂಡವರು ರವಿಕೆಯನ್ನು ಕೊಳ್ಳಲು ಹಿಂದೆಮುಂದೆ 
ನೋಡಬಾರದು ಅಲ್ಲವೆ? ಸೂಟ್ ಕೊಂಡವರು ಟೈ ಕೊಳ್ಳಲು ಏಕೆ ಜಗ್ಗಾಡಬೇಕು? 


ಚಿನ್ನದ ಬೆಲೆ ಅಂದು - ಇಂದು 


ವರ್ಷ 


1925 
1930 
1935 
1940 
1945 
1950 


10 ಗ್ರಾಂ ಚಿನ್ನದ ಬೆಲೆ | ವರ್ಷ 

( ರೂ . ಗಳಲ್ಲಿ) 

18 - 00 1975 
18 - 00 1980 
30 - 00 1985 
36 - 00 1990 
62 - 00 1995 
99 - 00 2000 
79 - 00 2001 
111 - 00 2002 

71 - 00 2003 
184 - 00 2004 


10 ಗ್ರಾಂ ಚಿನ್ನದ ಬೆಲೆ 

( ರೂ . ಗಳಲ್ಲಿ) 
540 - 00 
1330 - 00 
2130 - 00 
3200 - 00 
4658 - 00 
4395 - 00 
4440 - 00 
5030 - 00 
6235 - 00 
6380 - 00 


1955 


1960 
1965 
1970 


ತರಂಗ , ಮಾರ್ಚ್ 10, 2005 


ಹಳದಿ ಲೋಹ- ಎಂಥ ಮೋಹ? •151 


ಸೀಸ: ಒಡಲೊಳಗೆ ವೈರಿ 


ನ ಜಾಗತಿಕ ಸಮಸ್ 
ಈಗ ಓಾರುತಿ ದಾರ 


ಕರ್ನಾಟಕದಲ್ಲಿ ಒಂದು ಅಂದಾಜಿನಂತೆ 1 , 20, 000 , 00 ಗಣೇಶನ ವಿಗ್ರಹಗಳು 
ಪ್ರತಿವರ್ಷವೂ ವಿಸರ್ಜನೆಯಾಗುತ್ತವೆ. ಒಂದೊಂದು ವಿಗ್ರಹವೂ ಕನಿಷ್ಠವೆಂದರೆ 15 
ಗ್ರಾಂ ಸೀಸವನ್ನು ಮೆತ್ತಿಕೊಂಡಿರುತ್ತದೆ(ಸೀಸದಕ್ರೋಮೈಟ್) , ಪ್ರತಿವರ್ಷ ಗಣಪತಿಯ 
ಈ ಪ್ರಸಾದ 200 ಟನ್ನುಗಳಷ್ಟಾಗುತ್ತದೆ ಎಂದು ಅಂದಾಜು. ಎಲ್ಲಿ ಹೋಗಬೇಕು ಈ 
ವಿಷದ ರಾಶಿ . ಕೆರೆಯನ್ನು ಮಲಿನಗೊಳಿಸುತ್ತದೆ. ಇಲ್ಲವೆ ಅಂತರ್ಜಲಕ್ಕೆ ಇಳಿಯುತ್ತದೆ. 
ಎರಡೂ ಅಪಾಯಕಾರಿಯೇ , ನಮ್ಮ ಒಡಲ ಸೇರಿದರೆ ಅಗಸ್ಯಮುನಿಯು ಇಲ್ವಲ 
ವಾತಾಪಿಯನ್ನುಹೊಟ್ಟೆಯಲ್ಲೇ ಭಸ್ಮಮಾಡಿದಂತೆ ಮಾಡುವ ಶಕ್ತಿ ಹುಲುಮಾನವರಾದ 
ನಮಗಿಲ್ಲ. ಬದಲು ಈ ವಿಷ ನಮ್ಮನ್ನೇ ಜೀರ್ಣಮಾಡುತ್ತದೆ. 


ಇತಿಹಾಸದಲ್ಲಿ ಯಾವೊಂದು ದೊಡ್ಡ ಸಾಮ್ರಾಜ್ಯ ಪತನವಾಗಿದ್ದರೂ 
ಅದು ಯುದ್ಧದಿಂದ, ಆಳುವವರ ದೌರ್ಬಲ್ಯದಿಂದ , ಪಿತೂರಿಯಿಂದ ತಾನೆ ? 
ನಾಗರಿಕತೆಯ ನಾಗಾಲೋಟಕ್ಕೆ ಕಾರಣವಾದ ಲೋಹಗಳು ಸಾಮ್ರಾಜ್ಯ 
ಪತನಕ್ಕೆ ಕಾರಣವಾಗಿರುವುದನ್ನು ಈಗ ಇತಿಹಾಸಕಾರರು ಒಪ್ಪುತ್ತಾರೆ. ಅವರು 
ರೋಮ್‌ನತ್ತ ತೋರಿಸುತ್ತಾರೆ. ಕ್ರಿ. ಪೂ . ಕಾಲದಿಂದಲೂ ರೋಮನ್ನರು ಸೀಸವನ್ನು 
ಗಣಿ ಮಾಡುತ್ತಿದ್ದರು. ಅಲ್ಲಿ ಸೀಸದ ಭಾರಿ ಗಣಿಗಳಿದ್ದವು. ಸಂಸ್ಕರಿಸುವ 
ಸ್ಥಾವರವೂ ಇದ್ದವು. ಬೆಳ್ಳಿ ಮತ್ತು ಚಿನ್ನವನ್ನು ಲೋಹೋದ್ಧರಣ ಮಾಡಿದ 
ನಂತರ ಉಪ ಉತ್ಪನ್ನವಾಗಿ ಸೀಸ ರಾಶಿಗಟ್ಟಳೆ ಬೀಳುತ್ತಿತ್ತು . ಇಂಥ ಒಂದು 
ಸ್ಥಾವರವನ್ನು ನಡೆಸಲು ಸ್ಟೈನ್ ಸಹಸ್ರಾರು ಕೈದಿಗಳನ್ನು ಬಳಸುತ್ತಿತ್ತು. ಇನ್ನೊಂದು 
ಸ್ಥಾವರ ಗ್ರೀಸ್‌ನಲ್ಲಿತ್ತು. ಇಡೀ ಯೂರೋಪು ಖಂಡವನ್ನು ಉಸಿರುಗಟ್ಟಿಸುವಷ್ಟು 
ಸೀಸದ ಕಣಗಳು ಗಾಳಿಯಲ್ಲಿ ತೇಲುತ್ತಿದ್ದುವು. ಕೈಗಾರಿಕಾ ಕ್ರಾಂತಿ ಆಗುವವರೆಗೂ 
ರೋಮನ್ನರ ಸೀಸದ ಗಣಿಗಾರಿಕೆ ಉತ್ಪಾದನೆಯನ್ನು ಮೀರಿಸುವ ತಾಕತ್ತು 
ಯಾವ ದೇಶಕ್ಕೂ ಇರಲಿಲ್ಲ. ಪ್ರಾಚೀನ ರೋಮನ್ನರ ಶ್ರೀಮಂತ ಕಾಯಿಲೆ 
ಯಾವುದು ಗೊತ್ತೆ? ರಕ್ತದೊತ್ತಡವಲ್ಲ , ಮಧುಮೇಹವಲ್ಲ, ಅರ್ಬುದವೂ 
ಅಲ್ಲ , ಕ್ಷಯವೂ ಅಲ್ಲ , ಪರಂಗಿ ರೋಗವೂ ಅಲ್ಲ . ಅದು ಸೀಸಪ್ರಾಶನದಿಂದ 
ಬರುತ್ತಿದ್ದ ಕಾಯಿಲೆಗಳು, ಶ್ರೀಮಂತರಿಗೇ ಏಕೆ ಕಾಡುತ್ತಿತ್ತೆಂದರೆ ಅವರ ಭೋಜನಕ್ಕೆ 
ಬಳಸುತ್ತಿದ್ದ ಪಾತ್ರೆ , ಪಗಡೆ, ವೈನ್ ಕುಡಿಯಲು, ಸಂಗ್ರಹಿಸಲು ಬಳಸುತ್ತಿದ್ದ 
ಧಾರಕಗಳು ಧಾರಾಳವಾಗಿ ಸೀಸ ಮೆತ್ತಿಕೊಂಡಿದ್ದವು. ನೀರು ಹರಿಯುವ 
ಕೊಳವೆಗಳು ಮುಕ್ಕಾಗದಿರಲೆಂದು ಈ ಭೂಪತಿಗಳು ಸೀಸ ಲೇಪ ಮಾಡುತ್ತಿದ್ದರು. 
ಸೌಂದರ್ಯ ಸಾಧನಗಳಲ್ಲೂ ಸೀಸ, ಆ ಕಾಲದಲ್ಲಿ ವೈನ್ ಕೆಡದಿರದಂತೆ 
ಸಂಗ್ರಹಿಸಲು ಈಗಿನಂತೆ ಸಿಟ್ಸ್ ಬಳಸುವ ಪರಿಪಾಟವಿರಲಿಲ್ಲ . ಅಲ್ಲದೆ 
ಸೀಸದ್ರವ ಬಹು ಸಿಹಿ . ಮಧ್ಯದ ರುಚಿ, ಬಣ್ಣ ಎರಡನ್ನೂ ಹೆಚ್ಚಿಸುತ್ತಿತ್ತು . 
ರೋಮನ್ನರು ಎಂಥ ಮೋಜುಗಾರರೆಂದರೆ ದೂರದ ಜರ್ಮನಿಗೂ 
ಹಡಗುಗಳಲ್ಲಿ ವೈನ್ ಸಾಗಿಸುತ್ತಿದ್ದರು. ವೈನ್‌ಗೆ ಸಂರಕ್ಷಕವನ್ನು ಬೆರೆಸದಿದ್ದರೆ 
ಅದು ವಿನೆಗಾರ್ ಆಗಿ ಪರಿವರ್ತನೆಯಾಗಿ ಹುಳಿ ಬಂದು ಕೆಟ್ಟುಹೋಗುತ್ತಿತ್ತು . 


ಸೀಸ: ಒಡಲೊಳಗೆ ವೈರಿ •153 


ಚದರ 


ಗ್ರೀಕರಿಗೆ ಈ ಸತ್ಯ ತಿಳಿದಿತ್ತು. ಅವರು ಪೈನ್ ಮರದ ಅಂಟನ್ನು ಸೇರಿಸಿ 
ವೈನ್ ಹುಳಿ ಬರದಂತೆ ಸಂರಕ್ಷಿಸುತ್ತಿದ್ದರು. ಆದರೆ ರೋಮನ್ನರು ದ್ರಾಕ್ಷಿಯ 
ಸಾರ ತೆಗೆದು ಅದನ್ನು ವೈನ್‌ಗೆ ಸೇರಿಸುತ್ತಿದ್ದರು. ಹೀಗೆ ಮಾಡುವಾಗಲೆಲ್ಲ 
ಅವರು ಸೀಸ ಲೇಪಿತ ಪಾತ್ರೆಗಳನ್ನೇ ಬಳಸುತ್ತಿದ್ದರು. ಪ್ರತಿ ಲೀಟರು ದ್ರಾಕ್ಷಿಯ 
ಸಾರದಲ್ಲಿ ಒಂದು ಗ್ರಾಂ ಸೀಸ ಸಂಗ್ರಹವಾಗುತ್ತಿತ್ತು . ಅದು ಸಿಹಿ 
ರುಚಿಯಾಗಿದ್ದರಿಂದ ಖುಷಿಯಾಗೇ ಅದನ್ನು ಸೇವಿಸುತ್ತಿದ್ದರು. ನಿತ್ಯ 35 
ರಿಂದ 250 ಮೈಕ್ರೋಗ್ರಾಂ ಸೀಸ ರೋಮನ್ನರ ಒಡಲಲ್ಲಿ ಜಾಗ 
ಮಾಡಿಕೊಳ್ಳುತ್ತಿತ್ತು. ಈ ವೈರಿ ಇಡೀ ಸಾಮ್ರಾಜ್ಯವನ್ನೆ ಕೊಲ್ಲುತ್ತದೆಂದು ಅವರು 
ಊಹಿಸಿರಲಿಲ್ಲ. ಆದರೆ ಕಾಲ ನಿರ್ಧರಿಸಿತ್ತು. ಪರಿಹಾಸ್ಯವೆಂದರೆ ಇತಿಹಾಸದಲ್ಲಿ 
ಶ್ರೀಮಂತರನ್ನು ಪೀಡಿಸುತ್ತಿದ್ದ ಈ ಲೋಹ ಈಗ ತನ್ನ ಸಮಾಜವಾದಿ 
ತತ್ತ್ವಕ್ಕೆ ಬದ್ಧವಾಗಿ ಬಡವರನ್ನೂ ಅಮರಿಸುತ್ತಿದೆ, ಅಷ್ಟೇ ಅಲ್ಲ ಬಡವರಷ್ಟೇ 
ಇದಕ್ಕೆ ಬಲಿಯಾಗುತ್ತಿದ್ದಾರೆ. 
- ಇಷ್ಟೊಂದು ಪ್ರಮಾಣದ ಸೀಸ ಶರೀರ ಹೊಕ್ಕರೆ ಗತಿ? ಅದು ನರದೌರ್ಬಲ್ಯ 
ಹೆಚ್ಚಿಸುತ್ತದೆ. ರೋಮಿನ ಶ್ರೀಮಂತ ಆಳುವ ವರ್ಗ ಸೀಸದ ವಿಷವೇರಿ 
ಹುಚ್ಚುಚ್ಚಾಗಿ ವರ್ತಿಸುತ್ತಿದ್ದರಂತೆ. ಬುದ್ದಿವಂತ ಜನ ಬರುಬರುತ್ತ ಮಂಕಾಗಿ 
ಎಲ್ಲೆಂದರಲ್ಲಿ ಮುದುರಿ ಕುಳಿತುಕೊಳ್ಳುತ್ತಿದ್ದರಂತೆ. ಗರ್ಭಿಣಿಯರಿಗೆ ಗರ್ಭಸ್ರಾವ 
ಅಲ್ಲಿ ಅತಿಯಾಗುತ್ತಿತ್ತಂತೆ. ಸಾಮ್ರಾಜ್ಯ ಕುಸಿಯಲು ಶುರುವಾಗಿದ್ದು ಹೀಗೆ. 
ಈಗ ಬ್ಯಾಟರಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು, ಪೈಂಟ್ ಉದ್ಯಮದಲ್ಲಿ 
ತೊಡಗಿರುವವರು, ವಾಹನಗಳ ಹೊಗೆ ಕುಡಿದು ನರಳುವವರು ಎಲ್ಲರೂ 
ಬಲಿಯಾಗುತ್ತಿದ್ದಾರೆ ಸೀಸ ವಿಷಕ್ಕೆ . ನಮ್ಮ ಬದುಕಿನ ಪರಿವೇಷದಲ್ಲಿ ಸೀಸ 
ಇದ್ದಕ್ಕಿದ್ದಂತೆ ಥಕಥೈ ಕುಣಿಯಲು ಪ್ರಾರಂಭಿಸಿದೆ. ಬೆಂಗಳೂರಿನ ಸೈಂಟ್ 
ಜಾನ್ ಕಾಲೇಜಿನ ಜೀವಿವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾ . ತುಪ್ಪಿಲ್ 
ವೆಂಕಟೇಶ್‌ ಕೇಳುತ್ತಾರೆ: 
- ನಿಮ್ಮ ಮಕ್ಕಳು ಶಾಲೆಗೆ ಹೋಗುವ ವಾಹನ ಯಾವ ಬಣ್ಣವಿರುತ್ತದೆ? 
ವೃಷಭಾವತಿಯ ಎಡಬಲದಲ್ಲಿ ಬೆಳೆದ ತರಕಾರಿ ನಿಮ್ಮ ಮನೆಗೆ ಬರುತ್ತದೆಯೆ ? 
ಬೆಂಗಳೂರು ಮಂಗಳೂರಿನ ಶಾಲಾ ಮಕ್ಕಳ ರಕ್ತದಲ್ಲಿ ಏನಿದೆ ಗೊತ್ತೆ?' 

ದಿವ್ಯನೇತ್ರ •154 


ನಿಮ್ಮನ್ನು ಯಾವುದೋ ರಸಪ್ರಶ್ನೆ ಅವರು ಕೇಳುತ್ತಿದ್ದಾರೆಂದು ಭಾವಿಸಬೇಡಿ. 
ಇವೆಲ್ಲವೂ ನಮ್ಮ ನಿತ್ಯ ಬದುಕಿನಲ್ಲಿ ಸೀಸವೆಂಬ ರಾಕ್ಷಸ ಹೇಗೆ ಪ್ರವೇಶಿಸಿದ್ದಾನೆ 
ಎಂದು ಹೇಳಲು ಅವರು ಕೇಳುವ ಪ್ರಶ್ನೆಗಳು. “ನಾನು ಸೀಸದ ವಿರೋಧಿಯಲ್ಲ, 
ಆಧುನಿಕ ಬದುಕಿನಲ್ಲಿ ಸೀಸವನ್ನು ಸಂಪೂರ್ಣವಾಗಿ ಹೊಡೆದೋಡಿಸಲೂ 
ಸಾಧ್ಯವಿಲ್ಲ. ನಾನು ಹೇಳುವುದಿಷ್ಟೇ . ಅವು ದೇಹದಿಂದ ಹೊರಗಿರಲಿ, ಒಳಗೆ 
ಪ್ರವೇಶಿಸುವುದು ಬೇಡ. ” ಅಮೆರಿಕದ ಜಾರ್ಜ್ ಫೌಂಡೇಷನ್ ಎಂಬ 
ಸಂಸ್ಥೆಯೊಡನೆ ಸೇರಿ ಡಾ . ತುಪ್ಟಿಲ್ ವೆಂಕಟೇಶ್ ಇಡೀ ರಾಷ್ಟ್ರದ ಸೀಸ ನಕ್ಷೆ 
ತಯಾರಿಸಲು ಹೊರಟಿದ್ದಾರೆ. ದೇಶದ ಮಹಾನಗರದ ಸೀಸದ ಪಾಪ 
ಲೆಕ್ಕ ಇಟಿದ್ದಾರೆ. ಸದ್ದಿಲ್ಲದೆ ಸೀಸ ನಮ್ಮ ದೇಹದ ಮೇಲೆ ಸಾರಿರುವ ಯುದ್ಧದ 
ಬಗ್ಗೆ ಅವರು ದೇಶಾದ್ಯಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. 
* ಶಾಲಾ ವಾಹನಗಳು ಹಳದಿ ಪೇಂಟ್ ಬಳಿದುಕೊಂಡು ರಸ್ತೆಯಲ್ಲಿ 
ಸಾಗುವಾಗ ಉಳಿದ ವಾಹನ ಚಾಲಕರು ರಿಯಾಯಿತಿ ತೋರುತ್ತಾರೆ. ದೇಶದ 
ಯಾವುದೇ ಮೂಲೆಯಾದರೂ ಸರಿಯೇ , ಈ ಬಣ್ಣದಿಂದ ಥಟ್ಟನೆ ಅವನ್ನು 
ಗುರುತಿಸಬಹುದು. ಕಣ್ಣಿಗೆ ಆ ಬಣ್ಣ ಎದ್ದು ಕಾಣುತ್ತದೆ. ಆದರೆ...? ಇಲ್ಲೇ 
ವಿರೋಧಾಭಾಸವಿರುವುದು. ಎಲ್ಲ ಬಣ್ಣಗಳಿಗಿಂತ ಹಳದಿ ಬಣ್ಣದ ಪೇಂಟ್‌ನಲ್ಲಿ 
ಅಪಸಾಮಾನ್ಯ ಮಟ್ಟದ ಸೀಸವಿರುತ್ತದೆ. ಪ್ರತಿ ಚ. ಸೆಂ . ಮೀ , ಬಣ್ಣವನ್ನು 
ಕೆರೆದರೆ ಅದರಿಂದ ನಾಲ್ಕು ಮೈಕ್ರೋ ಗ್ರಾಂ ಸೀಸ ಕೈಗೆ ಅಂಟಿಕೊಳ್ಳುತ್ತದೆ. 
ಕೇವಲ ಒಂದು ಗ್ರಾಂ ಸೀಸ ಸಾವಿರ ಮಕ್ಕಳ ಆರೋಗ್ಯವನ್ನು ಕೆಡಿಸಬಲ್ಲದು. 
ಅದು ಹೆಚ್ಚು ಹಾನಿಮಾಡಬಹುದು. ಮಕ್ಕಳ ಮಿದುಳನ್ನು , ವಯಸ್ಕರಲ್ಲಿ 
ಎಲ್ಲ ಅಂಗಾಂಗಗಳನ್ನೂ ಪ್ರೀತಿಸುವ ಈ ಸೀಸದ ಬಗ್ಗೆ ಎಚ್ಚರಗೆಟ್ಟರೆ ಅದು 
ಯಮಪಾಶವಾಗುತ್ತದೆ ಎಂದು ಎಲ್ಲ ರಾಷ್ಟ್ರಗಳೂ ಹೇಳುತ್ತಲೇ ಬಂದಿವೆ. 
ಆಸ್ಟ್ರೇಲಿಯದಲ್ಲಿ ಸೀಸಯುಕ್ತ ಪೇಂಟನ್ನು ಗಡಿಪಾರು ಮಾಡಿ ದಶಕವೇ 
ಆಯಿತು. ನಮ್ಮಲ್ಲೇಕೆ ಇನ್ನೂ ಮೀನಮೇಷ? ಏಕೆಂದರೆ ಸೀಸ ಮುಕ್ತ 
ಪೇಂಟ್ ಹತ್ತರಷ್ಟು ದುಬಾರಿ. ಗಿರಾಕಿಗಳಿಗೆ ಹೊರೆ. ಮಾಲೀಕರಿಗೆ ಬರೆ. 
ಹೀಗಾಗಿ ಯಾರೂ ತಲೆಕೆಡಿಸಿಕೊಳ್ಳಲು ಹೋಗುತ್ತಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ 


: 


ಸೀಸ: ಒಡಲೊಳಗೆ ವೈರಿ ೦13 


ಇಂಡಿಯ ಒಂದನ್ನೇ ಬೊಟ್ಟುಮಾಡಿ ತೋರಿಸುತ್ತಿಲ್ಲ. ಜಗತ್ತಿನಾದ್ಯಂತ 15ರಿಂದ 
18 ದಶಲಕ್ಷ ಮಕ್ಕಳ ಬುದ್ಧಿಮತ್ತೆಯನ್ನೇ ಕೆಡಿಸುತ್ತಿದೆ ಈ ನಿಧಾನ ವಿಷ . 
ಇಷ್ಟಿದ್ದರೂ ಏಕೆ ಸೀಸಕ್ಕೆ ದುಂಬಾಲು ಬೀಳುತ್ತಿದ್ದೇವೆ? ಏಕೆಂದರೆ ಅದೊಂದು 
ಉತ್ತಮ ವರ್ಣದ್ರವ್ಯ , ತಾಳಿಕೆ ಬಾಳಿಕೆ ಬರುತ್ತದೆ. ಅದನ್ನು ಲೇಪಿಸಿದರೆ ಆ 
ವಸ್ತು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ. ಕೆಂಗೇರಿ ಬಳಿ ಹರಿಯುವ 
ವೃಷಭಾವತಿ ಎಂಬ ನದಿ ಸತ್ತು ಎಷ್ಟೋ ವರ್ಷಗಳಾದವು. ಅದರಲ್ಲಿ ತಿಳಿನೀರು 
ಹರಿದು ಝುಳು ಝುಳು ಸ್ನಾನ ಮಾಡುತ್ತಿದ್ದ ಕಾಲವೊಂದಿತ್ತು . ಅದು 
ಭೂತಕಾಲ , ವರ್ತಮಾನದಲ್ಲಿ ಅದು ವೃಷಭಾವತಿಯಾಗಿಲ್ಲ , 
ವಿಷಭಾವತಿಯಾಗಿದೆ. ನಗರ ಮಿತಿಯಲ್ಲೇ ಈ ನದಿಯು ಅರ್ಕಾವತಿ ಸೇರುವ 
ಮುನ್ನ 25 ಕಿ. ಮೀ . ಹರಿಯುತ್ತದೆ. ನಗರದ 76 ಕಾರ್ಖಾನೆಗಳು ತಮ್ಮ 
ಹೊಲಸನ್ನೆಲ್ಲ ಈ ಹೊಳೆಯಲ್ಲೇ ಬಿಟ್ಟಿವೆ . ಅಷ್ಟೇ ಆಗಿದ್ದರೆ ಅಂಥ ದೊಡ್ಡ 
ಆತಂಕವೇನೂ ಆಗುತ್ತಿರಲಿಲ್ಲ. ಆದರೆ ಬೆಂಗಳೂರಿನ ಬಹುತೇಕ ಕಾರ್ಖಾನೆಗಳು 
ವಿಶೇಷವಾಗಿ ಬ್ಯಾಟರಿ ಕಾರ್ಖಾನೆಗಳು ತಮ್ಮ ಕಲುಷಿತ ನೀರನ್ನು ಧಾರಾಳವಾಗಿ 
ಇದರಲ್ಲಿ ಬಿಟ್ಟಿವೆ. ಈಗ್ಗೆ 10 ವರ್ಷಗಳ ಹಿಂದಷ್ಟೇ ಪ್ರಜ್ಞಾವಂತ ವೈದ್ಯರ 
ತಂಡವೊಂದು ಈ ವಿಷತೀರ್ಥವನ್ನು ವಿಶ್ಲೇಷಿಸಿದಾಗ ಪ್ರತಿ ಲೀಟರು ನೀರಿನಲ್ಲಿ 
0. 294 ಮಿಲಿಗ್ರಾಂ ಸೀಸ ಬೆರೆತಿರುವುದನ್ನು ಕಂಡು ಹೌಹಾರಿದ್ದರು. ಈ 
ನದಿಯಲ್ಲಿ ಹರಿಯುವ ಕೊಚ್ಚೆ ನೀರಿನ ಪ್ರಮಾಣ ದಿನವಹಿ ಕೈಗಾರಿಕಾ 
ಮೂಲದಿಂದ 43,30 ,640 ಲೀಟರು . ಗೃಹಮೂಲದಿಂದ ೨,38,650 ಲೀಟರು. 
ಇದರ ದಂಡೆಯಲ್ಲೇ ಸೊಂಪಾಗಿ ಬೆಳೆಯುವ ಹಸುರು ಹುಲ್ಲನ್ನು ನೋಡಿದರೆ 
ಹಸುರು ಕ್ರಾಂತಿ ಎಂದರೆ ಇದೇ ಇರಬೇಕು ಎನ್ನುವಂತಿರುತ್ತದೆ. ಈ ಹುಲ್ಲು 
ನಗರದ 10 ಸಾವಿರ ರಾಸುಗಳ ಹೊಟ್ಟೆ ಸೇರಿ ದಿನಂಪ್ರತಿ 6 ಸಾವಿರ ಲೀಟರು 
ಹಾಲನ್ನು ಅವು ಉತ್ಪಾದಿಸುತ್ತವೆ. ಹುಲ್ಲಿನೊಡನೆ ಸೀಸ ಹಸುವಿನ ಹೊಟ್ಟೆ 
ಸೇರುತ್ತದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ತಾನೆ ? ಹುಲ್ಲು, ಹಾಲು 
ಮತ್ತು ಹುಲುಮಾನವ ಇವೆಲ್ಲ ಒಂದು ಚಕ್ರ. ಇದರ ಜೊತೆಗೆ ವೃಷಭಾವತಿಯ 
ಇಕ್ಕೆಲಗಳಲ್ಲೂ ಬ್ಯಾಟರಿ ಸೀಸವನ್ನು ಮರುಪಡೆಯುವ ಅನೇಕ 


ದಿವ್ಯನೇತ್ರ •156 KODEಳು 


ಕಾನೂನುಬಾಹಿರ ಉದ್ಯಮಗಳಿವೆ. ನ್ಯಾಯವಾಗಿ ನೋಂದಾಯಿಸಿದ 
ಅಂಗಡಿಗಳಲ್ಲಿ ಮಾತ್ರ ಈ ಕೆಲಸ ಮಾಡಬೇಕು. ಪ್ರತಿಬಾರಿ ಬ್ಯಾಟರಿಯನ್ನು 
ಒಡೆದಾಗಲೂ ಗಾಳಿ, ನೀರು, ನೆಲ ಎಲ್ಲವನ್ನೂ ಏಕಕಾಲಕ್ಕೆ ಮಲಿನಗೊಳಿಸುತ್ತದೆ 
ಸೀಸದ ವಿಷ. 

ಕರ್ನಾಟಕದಲ್ಲಿ ಒಂದು ಅಂದಾಜಿನಂತೆ 1,20, 000,00 ಗಣೇಶನ 
ವಿಗ್ರಹಗಳು ಪ್ರತಿವರ್ಷವೂ ವಿಸರ್ಜನೆಯಾಗುತ್ತವೆ. ಒಂದೊಂದು ವಿಗ್ರಹವೂ 
ಕನಿಷ್ಠವೆಂದರೆ 15 ಗ್ರಾಂ ಸೀಸವನ್ನು ಮೆತ್ತಿಕೊಂಡಿರುತ್ತದೆ. (ಸೀಸದ ಕೊಮೈಟ್). 
ಪ್ರತಿವರ್ಷ ಗಣಪತಿಯ ಈ ಪ್ರಸಾದ 200 ಟನ್ನುಗಷ್ಟಾಗುತ್ತದೆ ಎಂದು 
ಅಂದಾಜು . ಎಲ್ಲಿ ಹೋಗಬೇಕು ಈ ವಿಷದ ರಾಶಿ ? ಕೆರೆಯನ್ನು 
ಮಲಿನಗೊಳಿಸುತ್ತದೆ ಇಲ್ಲವೆ ಅಂತರ್ಜಲಕ್ಕೆ ಇಳಿಯುತ್ತದೆ. ಎರಡೂ 
ಅಪಾಯಕಾರಿಯೇ , ನಮ್ಮ ಒಡಲ ಸೇರಿದರೆ ಅಗಸ್ಯ ಮುನಿಯು ಇಲ್ವಲ 
ವಾತಾಪಿಯರನ್ನು ಹೊಟ್ಟೆಯಲ್ಲೇ ಭಸ್ಮಮಾಡಿದಂತೆ ಮಾಡುವ ಶಕ್ತಿ 
ಹುಲುಮಾನವರಾದ ನಮಗಿಲ್ಲ . ಬದಲು ಈ ವಿಷ ನಮ್ಮನ್ನೇ 
ಜೀರ್ಣಮಾಡುತ್ತದೆ. 

ಸುಮಾರು 60 ದಶಲಕ್ಷ ಜನಸಂಖ್ಯೆ ಮುಟ್ಟಿರುವ ಬೆಂಗಳೂರು 
ಮಹಾನಗರದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ವಾಹನಗಳ ಸಂಖ್ಯೆ 50 
ಲಕ್ಷ ಮುಟ್ಟುತ್ತದೆಂದು ಸಂಚಾರಿ ಪೊಲೀಸ್ ಪ್ರಕಟಣೆಯೊಂದು ತಿಳಿಸುತ್ತದೆ. 
ಈ ಮಂದಿಯ ಲಾಂಛನವೋ ಎಂಬಂತೆ ಸಂಚಾರಿ ಪೊಲೀಸರೆಲ್ಲರೂ - 
ಬಹುತೇಕ ಮುಖವಾಡ ತೊಟ್ಟವರು . ವಾಹನಗಳಿಂದ ಕಕ್ಕುವ ವಿಷವಾಯುವಿಗೆ 
ಸತತ ಒಡ್ಡಿಕೊಳ್ಳುವ ಮಂದಿ ಇವರು . ಪುಪ್ಪುಸದ ತುಂಬ ಆಕ್ಸಿಜನ್ 
ತುಂಬಿಕೊಳ್ಳುವ ಬದಲು ಇಂಗಾಲದ ಡೈಆಕ್ಸೆಡ್ ತುಂಬಿಕೊಳ್ಳುತ್ತಾರೆ. ಮಕ್ಕಳ 
ಪಾಡೂ ಅಷ್ಟೇ , ಸೀಸ ವಿಷದ ರಾಷ್ಟ್ರೀಯ ಪರಾಮರ್ಶನ ಮಾದರಿಗಳಿಗಾಗಿ : 
ದೇಶದ ಉದ್ದಗಲಕ್ಕೂ ಅಡ್ಡಾಡಿರುವ ತುಪ್ಟಿಲ್ ವೆಂಕಟೇಶ್ ಬೆಂಗಳೂರು 
ಮಂಗಳೂರು ನಗರದ ಶಾಲಾಮಕ್ಕಳ ರಕ್ತದಲ್ಲಿ ಸೀಸದ ಪ್ರಮಾಣವನ್ನು 
ಕಂಡು ಹೌಹಾರಿದ್ದಾರೆ. ರಾಷ್ಟ್ರದ ಏಳು ಮಹಾನಗರದ ಹಣೆ ಬರಹವೂ 


- ಸೀಸ: ಒಡಲೊಳಗೆ ವೈರಿ •157, 


ಇದೇ . 22,000 ಶಾಲಾ ಮಕ್ಕಳನ್ನು ಪರೀಕ್ಷಿಸಿದಾಗ ಇವರಲ್ಲಿ ಶೇ . 51 
ಮಕ್ಕಳ ರಕ್ತದಲ್ಲಿ ಡೆಸಿ ಲೀಟರಿಗೆ 10 ಮೈಕ್ರೋಗ್ರಾಂನಷ್ಟು ಸೀಸವಿರುವುದು 
ಪತ್ತೆಯಾಗಿದೆ. ಅಮೆರಿಕದ ಜಾರ್ಜ್ ಫೌಂಡೇಷನ್ ಸಂಸ್ಥೆಯ 
ಸಹಯೋಗದೊಂದಿಗೆ ಕೈಗೊಂಡ ಈ ರಾಷ್ಟ್ರೀಯ ಆಂದೋಲನದಲ್ಲಿ 
ಪಾಲ್ಗೊಂಡ ಸದಸ್ಯರು ಹೇಳುತ್ತಾರೆ. ಈ ಪ್ರಮಾಣದ ಸೀಸ ಮಾಲಿನ್ಯವಿರುವ 
ಪರಿಸರದಲ್ಲಿ ಐನ್‌ಸ್ಟೈನ್ ಹುಟ್ಟಿದ್ದರೆ ಬಹುಶಃ ಆತ ಕೂಡ ಹಿಂದಿನ ಬೆಂಚಿನಲ್ಲಿ 
ಮಂಕಾಗಿ ಕುಳಿತುಕೊಳ್ಳುತ್ತಿದ್ದ . ಅವನ ಮಿದುಳನ್ನು ಸೀಸ ಬಡಿದುಕೂಡಿಸುತ್ತಿತ್ತು 
ಎನ್ನುತ್ತಾರೆ . 

ಇದು ಹೇಗೂ ಇರಲಿ, ಮಹಾನಗರಗಳಲ್ಲಿ ಸೀಸ ವಿಷ ಕಾಡುತ್ತಿರುವುದಕ್ಕೆ 
ಇನ್ನೊಂದು ಪ್ರಬಲ ಕಾರಣವಿದೆ. ಆಟೋಮೊಬೈಲ್ ಎಂಜಿನ್ನಿನಿಂದ ಕಾರ್ಬನ್ 
ಡೈ ಆಕ್ಸೆಡ್ ಮತ್ತು ಕಾರ್ಬನ್ ಮಾನಾಕ್ಸೆಡ್ ಜೊತೆಗೂಡಿ ಸೀಸವೂ 
ಹೊರಬೀಳುತ್ತದೆ. ಮೂಲ ಎಲ್ಲಿಯದು? ವಾಹನಗಳ ಪೆಟ್ರೋಲ್ ಇದರ 
ಆಕರ. ವಾಸ್ತವವಾಗಿ ಜಾರ್ಜ್ ಫೌಂಡೇಷನ್ 'ದೊಡ್ಡ ದನಿ ತೆಗೆದು ಸೀಸಮುಕ್ತ 
ಪೆಟ್ರೋಲನ್ನೇ ಬಳಸಬೇಕೆಂದು ಒತ್ತಾಯ ತಂದಿದ್ದರಿಂದಲೇ ದೆಹಲಿಯಲ್ಲಿ 
ಮೊತ್ತಮೊದಲ ಸೀಸಮುಕ್ತ ಪೆಟ್ರೋಲ್ ದೊರೆಯುವಂತಾಯಿತು. ಇದೀಗ 
ಎಲ್ಲ ಮಹಾನಗರಗಳಲ್ಲೂ ಸೀಸಮುಕ್ತ ಪೆಟ್ರೋಲ್ ಲಭ್ಯ , ಸೀಸವನ್ನು ಪೆಟ್ರೋಲ್‌ಗೆ 
ಏಕೆ ಬೆರೆಸುತ್ತಿದ್ದರು ? ಏಕೆಂದರೆ ಪೆಟ್ರೋಲ್‌ಗೆ ಶೀಘ್ರ ಬಾಷ್ಪವಾಗುವ ಗುಣವಿದೆ. 
ಆದರೆ ಎಂಜಿನ್ನಲ್ಲಿ ಅದು ದಿಢೀರೆಂದು ಬಾಷ್ಪವಾಗದೆ ಕನಿಷ್ಠ ಪ್ರಮಾಣದಲ್ಲಿ 
ಬಾಷ್ಪವಾಗಬೇಕು ಅಷ್ಟೇ ಅಲ್ಲ, ತ್ವರಿತವಾಗಿ ಜ್ವಲನವಾಗಬೇಕು. ತಂತ್ರಜ್ಞರು 
ಅದಕ್ಕೊಂದು ದರ ನಿಗದಿ ಮಾಡಿದ್ದಾರೆ. ಇದರಲ್ಲಿ ವ್ಯತ್ಯಯವಾದರೆ 
ಎಂಜಿನ್ನಲ್ಲಿ ಒದೆತ ಉಂಟಾಗುತ್ತದೆ. ದಬದಬ ಎಂದು ಸದ್ದು ಮಾಡುತ್ತದೆ. 
ಪರಿಣಾಮವಾಗಿ ಅದರ ದಕ್ಷತೆ ಕಡಿಮೆಯಾಗುತ್ತದೆ. ಇದನ್ನು ತಪ್ಪಿಸಲು 
ಒದೆತ ನಿರೋಧಕವನ್ನು ಬೆರೆಸುತ್ತಾರೆ . ಇಂಥ ಒಂದು ವಸ್ತು ಟೆಟ್ರಾ ಈಥೈಲ್ 
ಲೆಡ್. ಒಂದು ಲೀಟರ್ ಪೆಟ್ರೋಲ್‌ಗೆ ಸಾಮಾನ್ಯವಾಗಿ ಇದರ ಪ್ರಮಾಣ 
0.2 ರಿಂದ 0.7 ಮಿ . ಲೀ . ಇರುತ್ತದೆ. ಈ ಟೆಟ್ರಾ ಈಥೈಲ್ ಲೆಡೇ ನಮ್ಮ 


ದಿವ್ಯನೇತ್ರ •158 


ಆರೋಗ್ಯವನ್ನು ಕೆಡಿಸುತ್ತಿರುವುದು. ಸೀಸಮುಕ್ತ ಪೆಟ್ರೋಲ್ ಬಳಕೆಯೇ 
ಇದಕ್ಕಿರುವ ಮದ್ದು. ಇಂಡಿಯನ್ ಆಯಿಲ್ ಕಂಪನಿ ದೇಶಾದ್ಯಂತ ಏಳು 
ಪೆಟ್ರೋಲ್ ಶುದ್ದೀಕರಣ ಘಟಕವನ್ನು ಹೊಂದಿದೆ. ಡಿಗ್‌ಬಾಯ್, ಬರೌನಿ , 
ಹಾಲ್ಡಿಯಾ, ಗುಜರಾತ್ , ಪಾಣಿಪಟ್ , ಮಥುರಾ, ಗೌಹತಿ – ಈ ಘಟಕಗಳಲ್ಲಿ 
ಪೆಟ್ರೋಲಿಯಂ ಶುದ್ದೀಕರಣ ಹಂತದಲ್ಲಿ ನ್ಯಾಪ್ತಲಿನ್ ಆರೋಮ್ಯಾಟಿಕ್ 
ಸಂಯುಕ್ತಗಳಾಗಿ ಪರಿವರ್ತಿಸುವ ತಂತ್ರವನ್ನು ಅಳವಡಿಸಿದ್ದಾರೆ. ಇನ್ನು ಕೆಲವು 
ಘಟಕಗಳಲ್ಲಿ ಪೆಟ್ರೋಲಿಯಂ ಸಂಸ್ಕರಿಸುವ ಹಂತದಲ್ಲೇ ಒದೆತ ನಿರೋಧಕ 
ಅಂಶಗಳನ್ನು ಹೆಚ್ಚಿಸುವ ತಂತ್ರಗಳನ್ನು ಅಳವಡಿಸಿದ್ದಾರೆ . ಒಟ್ಟಾರೆ 
ಪೆಟ್ರೋಲಿಯಂನಲ್ಲಿ ಆಕ್ಷೇನ್ ಸಂಖ್ಯೆಯನ್ನು ಹೆಚ್ಚಿಸಿದಷ್ಟೂ ಅದರ ಒದೆತ 
ನಿರೋಧಕ ಗುಣ ಹೆಚ್ಚುತ್ತದೆ. ಇದರರ್ಥ ಟೆಟ್ರಾ ಈಥೈಲ್ ಲೆಡ್‌ನ ಅವಶ್ಯಕತೆಯೇ 
ಇಲ್ಲ. ಇದೊಂದು ಮಾಲಿನ್ಯ ನಿಯಂತ್ರಣದಲ್ಲಿ ತಳೆದಿರುವ ಬಹುದೊಡ್ಡ 
ಹೆಜ್ಜೆ. ದೇಶಾದ್ಯಂತ ಸೀಸಮುಕ್ತ ಪೆಟ್ರೋಲ್ ಬಳಕೆಗೆ ಬಂದ ನಂತರ ಸಂಚಾರಿ 
ಪೊಲೀಸರಲ್ಲಿ, ಶಾಲಾಮಕ್ಕಳ ರಕ್ತದಲ್ಲಿ ಸೀಸದ ಪ್ರಮಾಣ ಎಷ್ಟು ಕಡಿಮೆಯಾಗಿದೆ 
ಎಂಬುದರ ಮರುಸಮೀಕ್ಷೆಯೂ ಆಗಬೇಕಾಗಿದೆ. 
- ಕೆಲವೊಮ್ಮೆ ಸಾರ್ವಜನಿಕರ ಆರೋಗ್ಯ ಸರ್ಕಾರ ರಚಿಸುವ ಕಾನೂನಿನ 
ಮೇಲೆ ನಿಂತಿರುತ್ತದೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಎಂದರೆ 1976ರಲ್ಲಿ 
ಕೆನಡಾದಲ್ಲಿ ಒಂದು ಕಾನೂನು ಜಾರಿಯಲ್ಲಿತ್ತು. ಅದರಂತೆ ಪೇಂಟ್‌ನಲ್ಲಿ 
ಸೀಸದ ಮಿತಿ ದಶಲಕ್ಷದಲ್ಲಿ 5 ಸಾವಿರ ಭಾಗವಿದ್ದರೂ ನಡೆಯುತ್ತಿತ್ತು. 
ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಮಾಡಿಕೊಂಡ ಕೆನಡಾ ಈಗ ಆ 
ಮಿತಿಯನ್ನು 600ಕ್ಕೆ ಇಳಿಸಿದೆ. ಆಸ್ಟ್ರೇಲಿಯ ಸೀಸಯುಕ್ತ ಪೇಂಟನ್ನು 1992ರಲ್ಲೇ 
ಬಹಿಷ್ಕರಿಸಿದೆ. ಸೀಸ ಸಾರ್ವಜನಿಕರ ಆರೋಗ್ಯದ ಮೇಲೆ ಮಾರಕ ಪರಿಣಾಮ 
ಬೀರಿರುವ ಪೀಡೆ ಎಂದು ಅಮೆರಿಕದ ರೋಡ್ ಐಲೆಂಡ್‌ನ ಅಟಾರ್ನಿ 
ಜನರಲ್ ಘೋಷಿಸಿದ್ದಾರೆ. ಅಲ್ಲಿನ ಎಂಟು ಪೇಂಟ್ ಕಂಪನಿಗಳ ಮೇಲೆ 
ಈಗ ಮೊಕದ್ದಮೆ ದಾಖಲಾಗಿದೆ. ಆದರೆ ನಮ್ಮಲ್ಲಿ? ಟಿ. ವಿ., ಪತ್ರಿಕೆಯ 
ಜಾಹಿರಾತುಗಳಲ್ಲಿ ಬಣ್ಣಕ್ಕೆ ಇನ್ನಷ್ಟು ಬಣ್ಣ ಸೇರಿಸಿ ವೈಭವೀಕರಿಸುತ್ತಿದ್ದೇವೆ. 


ಸೀಸ: ಒಡಲೊಳಗೆ ವೈರಿ •159 


ಬ್ರಾಂಡುಗಳ ನಡುವೆ ಜಾಹೀರಾತುಗಳ ಯುದ್ಧವೇ ಜರುಗುತ್ತಿದೆ. ಸಾರ್ವಜನಿಕರು 
ಎಚ್ಚೆತ್ತುಕೊಳ್ಳದಿದ್ದರೆ ಹಾಲಿ ಕಾನೂನುಗಳು ಅಣಕಿಸಲು ಶುರುಮಾಡುತ್ತವೆ. 
ಪರಿಸರ ಮಾಲಿನ್ಯವೆಂಬುದು ಈಗ ಅಲಂಕಾರದ ಮಾತಾಗಿಲ್ಲ , ನಾವು 
ಒಬ್ಬೊಬ್ಬರು ಅನುಭವಿಸುತ್ತಿರುವ ಕರ್ಮಕಾಂಡದ ಕಥೆಯಾಗಿದೆ. 


* 


* * 


(ತರಂಗ : 14.07.2005 ) 


ಟಿಪ್ಪಣಿ - 1 


ಬೆಂಗಳೂರಿನ ಸೀಸ ವೈಭವ 
ಬೆಂಗಳೂರಿಗೆ ಎಂತೆಂಥವೋ ಗುಣವಾಚಕಗಳಿವೆ. ಸಿಲಿಕಾನ್ ಸಿಟಿ, 
ಉದ್ಯಾನನಗರಿ , ಪಬ್ ಸ್ವರ್ಗ ಇದೀಗ ಇನ್ನೊಂದು ಅಬಿಧಾನ ಈ ನಗರಿಗೆ. 
ಇಲ್ಲಿನ ಮಕ್ಕಳು, ನಾಗರಿಕರ ಒಡಲಲ್ಲೇ ಅಡಗಿದ್ದಾನೆ ಸೀಸವೆಂಬ ರಕ್ಕಸ. 
ಎಂದೇ ಬೆಂಗಳೂರು ಈಗ ಸೀಸನಗರಿ, ಹದಿನೈದು ವರ್ಷಗಳ ಹಿಂದೆ 
ಬೆಂಗಳೂರಿನ ಶಾಲಾಮಕ್ಕಳ ರಕ್ತದಲ್ಲಿ ಡೆಸಿಲೀಟರ್‌ನಲ್ಲಿ 10 ಮೈಕ್ರೋಗ್ರಾಂ 
ಇದ್ದದ್ದು ಈಗ ಸ್ಕೋರ್ ಏರಿಸಿಕೊಂಡು 40ಕ್ಕೆ ತಲಪಿದೆ . ನಿಜ, ಸೀಸಮುಕ್ತ 
ಪೆಟ್ರೋಲ್ ಈಗ ನಗರದಲ್ಲಿ ಲಭ್ಯ . ಹಾಗೆಂದೊಡನೆ ನೂರಕ್ಕೆ ನೂರು ಭಾಗ 
ಸೀಸಮುಕ್ತವೆಂದಲ್ಲ. ಹಿಂದಿನಷ್ಟು ಹಾನಿ ಅದರಿಂದ ಆಗುವುದಿಲ್ಲ ಎಂಬ 
ಊಹೆಯೂ ನಿಜವೇ , ವೈಪರೀತ್ಯದ ಇನ್ನೊಂದು ಮುಖ ಹೇಗಿದೆ ನೋಡಿ. 
ಕೊಲ್ಕತ್ತ ನಗರಿಯಂತೆ ಬೆಂಗಳೂರಲ್ಲೂ ಕೂಡ ಬ್ಯಾಟರಿಯನ್ನು ಧ್ವಂಸ 
ಮಾಡಿದಾಗಲೂ 10 ಮೈಕ್ರೋಗ್ರಾಂ ಸೀಸ ಕೆಲಸಗಾರರ ಒಡಲಲ್ಲಿ ಸೇರುತ್ತದೆ. 
ಮಾಲಿನ್ಯ ನಿಯಂತ್ರಣ ಮಂಡಲಿಯ ಕಣ್ಣು ತಪ್ಪಿಸಿ ಕೆಲಸ ಮಾಡುತ್ತಿರುವ 
ಇಂಥ ನೂರಾರು ಉದ್ಯಮಗಳು ಈ ಮಹಾನಗರಿಯಲ್ಲಿವೆ. ತ್ಯಾಜ್ಯ ನಿರ್ವಹಣೆಗೆ 
ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಬ್ಯಾಟರಿ ನಿಯಮವನ್ನೂ 
ಜಾರಿಗೊಳಿಸಿದೆ . ಕರ್ನಾಟಕ ಒಂದರಲ್ಲೇ 1079 ಘಟಕಗಳಿವೆ. ಇವುಗಳ 

ದಿವ್ಯನೇತ್ರ •160 | 


ಬಹುಪಾಲು ಇರುವುದು ಬೆಂಗಳೂರಿನಲ್ಲೇ . ಜೊತೆಗೆ ಬೆಳ್ಳಿಯ ಅಶುದ್ಧವನ್ನು 
ಸಂಸ್ಕರಿಸಿ ತೆಗೆಯಲು ಸೀಸವನ್ನು ಬಳಸುತ್ತಾರೆ . ಅದರ ಬಾಷ್ಪ ನೇರವಾಗಿ 
ಮುಪ್ಪುಸ ಸೇರುತ್ತವೆ. ಇಂಥ ಉದ್ಯಮದಲ್ಲಿ ತೊಡಗಿರುವವರು ಯಾರೂ 
ಮುಖವಾಡ ತೊಟ್ಟುಕೊಳ್ಳುವುದಿಲ್ಲ . ಬದಲು ಇಡೀ ಉದ್ಯಮವೇ ಮುಖವಾಡ 
ಧರಿಸಿದೆಯೇನೋ ಎನ್ನಿಸುತ್ತದೆ. 

ಬೆಂಗಳೂರಿನ ಕಾಮಾಕ್ಷಿಪಾಳ್ಯ , ಪೀಣ್ಯ ಕೈಗಾರಿಕಾ ಪ್ರದೇಶ, ಬಿಡದಿ 
ಸುತ್ತಮುತ್ತ ಸೀಸ ಕರಗಿಸುವ 12 ದೊಡ್ಡ ಉದ್ಯಮಗಳಿವೆ. ಪರಿಣಾಮವಾಗಿ 
ಇಲ್ಲಿನ ನಿವಾಸಿಗಳ ನೆತ್ತರಿನಲ್ಲಿ 25ರಿಂದ 35 ಮೈಕ್ರೋಗ್ರಾಂ ಸೀಸ 
ಸೇರಿರುವುದನ್ನು ಪರೀಕ್ಷೆಗಳು ಖಚಿತಗೊಳಿಸಿವೆ . ಈ ಉದ್ಯಮದಲ್ಲಿರುವ 
ಕೆಲಸಗಾರರಲ್ಲಿ ಈ ಪ್ರಮಾಣ 45 ರಿಂದ 50 ಮೈಕ್ರೋಗ್ರಾಂಗಳು , ಸೀಸದ 
ಕಣಗಳು ಹಾರಿ ಗಾಳಿ ಸೇರದಂತೆ ಫಿಲ್ಟರ್‌ಗಳನ್ನು ಬಳಸಿ ಎಂದೂ , ತೆರೆದ 
ಕುಲುಮೆಯಲ್ಲಿ ಈ ಕೆಲಸ ಮಾಡಬೇಡಿ ಎಂದೂ ಲೆಡ್ ಸಿಡ್ ಮತ್ತು 
ಸಲ್ಲೂರಿಕ್ ಆಮ್ಲ ಬಿಡುಗಡೆಯಾಗಿ ಸದ್ದಿಲ್ಲದೆ ಸಾವು ತರುತ್ತದೆಂದು ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಲಿ ಇವರಿಗೆಲ್ಲ ಎಚ್ಚರಿಕೆ ನೀಡಿದೆ. 
ಪರಿಹಾಸ್ಯವೆಂದರೆ ಸೀಸದ ಬಾಷ್ಪದ ಜೊತೆಗೆ ಈ ಎಚ್ಚರಿಕೆಯನ್ನೂ ಈ 
ಉದ್ಯಮಗಳು ಗಾಳಿಗೆ ತೂರಿಬಿಟ್ಟಿವೆ. 

ಟಿಪ್ಪಣಿ- 2 


ಸೀಸ - ಬೇಡದ ಸಹವಾಸ. 
ಪ್ರಕೃತಿಯಲ್ಲಿ ಲಭ್ಯವಿರುವ ನೂರಾರು ಖನಿಜಗಳಲ್ಲಿ ನಮ್ಮ ದೇಹ 
ಪೋಷಣೆಗೆ ಕೆಲವು ಖನಿಜಗಳು ಅತ್ಯಗತ್ಯವಾಗಿ ಬೇಕೇಬೇಕು. ಕ್ಯಾಲ್ಸಿಯಂ 
ದೇಹಕ್ಕೆ ಪೂರೈಕೆಯಾಗದಿದ್ದರೆ ಮೂಳೆಗಳು ಬೆಳೆಯುವುದೆಲ್ಲಿ ಸಾಧ್ಯ ? ಹಾಗೆಯೇ 
ಸೋಡಿಯಂ, ಪೊಟಾಸಿಯಂ ಒಂದೊಂದೂ ನಮ್ಮ ದೇಹದ ಅಂಗಾಂಗಗಳ 
ಅಭಿವೃದ್ಧಿಯಲ್ಲಿ ನಿರ್ದಿಷ್ಟ ಪಾತ್ರ ವಹಿಸುತ್ತವೆ. ಚೋದ್ಯವೆಂದರೆ ಸೀಸದಿಂದ 
ಅಂಥ ಯಾವೊಂದು ಘನಂದಾರಿ ಉಪಯೋಗವೂ ನಮ್ಮ ದೇಹಕ್ಕಿಲ್ಲ. 

ಸೀಸ: ಒಡಲೊಳಗೆ ವೈರಿ •161 


ಇದರ ಬದಲು ಇದರ ಆಮಂತ್ರಣ ನಮ್ಮ ಜೀವಕ್ಕೆ ಮಾರಕ. ಬಲು ಮೃದು, 
ಕಡಿಮೆ ದ್ರವನಬಿಂದು, ತುಕ್ಕು ನಿರೋಧಕ , ಮುಕ್ಕಾಗುವುದನ್ನು ತಪ್ಪಿಸುತ್ತದೆ, 
ಕಾರ್ಬನ್ ಸ೦ಯುಕ್ತಗಳನ್ನು ನಿರ್ಮಿಸಲು ಬಲುಯುಕ್ತ ಎಂಬ 
ಕಾರಣದಿಂದಾಗಿ ಅದರ ಕೈಗಾರಿಕಾ ಉಪಯೋಗ ಹೆಚ್ಚುತ್ತಲೇ ಹೋಯಿತು. 
ಆದರೆ ಸೀಸ ಎಷ್ಟು ಮೊಂಡು ಎಂದರೆ ಅದು ಜೈವಿಕವಾಗಿ ವಿಘಟಿಸುವುದೇ 
ಇಲ್ಲ. ನಮ್ಮ ದೇಹವನ್ನು ಒಮ್ಮೆ ಪ್ರವೇಶಿಸಿತೋ ಮುಗಿಯಿತು, ಅನೇಕ 
ರೂಪಗಳಲ್ಲಿ ಅದು ದಾಂಧಲೆ ಮಾಡುತ್ತಲೇ ಹೋಗುತ್ತದೆ. ಕ್ಯಾಡ್ಮಿಯಂ 
ಮತ್ತು ಪಾದರಸದಂತೆಯೇ ದೇಹದ ವಿಚಾರದಲ್ಲಿ ಅವನ್ನು ನಂಜೇಂದೇ 
ಪರಿಗಣಿಸಲಾಗಿದೆ. ಮೂತ್ರಪಿಂಡ ಒಂದಷ್ಟು ಅದನ್ನು ಹೊರದಬ್ಬುತ್ತದೆ, 
ಜೀರ್ಣನಾಳಗಳು ಅಲ್ಪ ಪ್ರಮಾಣವನ್ನ ಹೊತ್ತು ಹಾಕುತ್ತದೆ. ತೀರ ಅಲ್ಪಾಂಶ 
ಎಂದರೆ ಶೆ.8 ಭಾಗದ ಸೀಸವನ್ನು ನಮ್ಮ ರೋಮಗಳು, ಉಗುರು, ಬೆವರು 
ಹೊರ ಹಾಕುತ್ತವೆ. ನಮ್ಮ ನರವ್ಯೂಹ, ಮೂತ್ರಪಿಂಡ , ಕಂಕಾಲ, 
ಸಂತಾನೋತ್ಪತ್ತಿಯ ಅಂಗಗಳು ಬಹುಬೇಗ ಸೀಸಕ್ಕೆ ಬಲಿಯಾಗುತ್ತವೆ. ರಕ್ತದಲ್ಲಿ 
ಹಿಮೋಗ್ಲೋಬಿನ್ ಉತ್ಪನ್ನದ ಪ್ರಮಾಣ ಕಡಿಮೆಯಾಯಿತೆಂದರೆ ಅದು 
ಅನಿಮೀಯಕ್ಕೆ ಎಡೆಮಾಡಿಕೊಡುತ್ತದೆ. ಇಂಡಿಯನ್‌ ಜರ್ನಲ್ ಆಫ್ ಕ್ಲಿನಿಕಲ್ 
ಬಯೋಕೆಮಿಸ್ಪಿ ಸೀಸದ ಇಂಥ ರಕ್ಕಸ ಗುಣಗಳ ಬಹುದೊಡ್ಡ ಪಟ್ಟಿಯನ್ನೇ 
ನೀಡಿದೆ. 

ಟಿಪ್ಪಣಿ- 3 

ಇದೀಗ ಸೀಸ ಮಾಪಕ 
ಸೀಸವಿಷ ಜಾಗತಿಕ ಸಮಸ್ಯೆಯ ಸ್ವರೂಪ ಪಡೆದ ನಂತರ ಅದನ್ನು 
ಅಳೆಯುವುದೂ ಅನಿವಾರ್ಯವಾಯಿತು. ಭೌತರಸಾಯನ ವಿಜ್ಞಾನದ 
ಪ್ರಯೋಗಾಲಯಗಳಲ್ಲಿ ಬಳಸುವ ಪರಮಾಣು ಶೋಷಣ ರೋಹಿತ 
ಮಾಪಕಗಳು - ಎಕ್ಸ್ - ಕಿರಣ ಸ್ಪುರದೀಪ್ತಿ ಇವನ್ನೇ ಬಳಸಿ ಸೀಸವನ್ನು 
ಅಳೆಯಬಹುದು. ವಾಸ್ತವವಾಗಿ ಇವಾವೂ ಸೀಸವನ್ನು ಅಳೆಯಲೆಂದೇ 

ಬಂದರು ದಿವ್ಯನೇತ್ರ •162 


ರೂಪಿತವಾದುವಲ್ಲ. ಇದೀಗ ಸೀಸಮಾಪಕಗಳು ಲಭ್ಯವಿವೆ. ನಮ್ಮ ಶರೀರದಲ್ಲಿ 
ಎರಡು ಹನಿ ರಕ್ತ ತೆಗೆದು ಕೆಲವೊಂದು ಕಾರಕಗಳನ್ನು ಬಳಸಿ ಅದನ್ನು ಸೀಸ 
ಮಾಪಕಗಳಲ್ಲಿಟ್ಟರೆ ಕೇವಲ ಮೂರು ನಿಮಿಷದಲ್ಲಿ ನಮ್ಮ ರಕ್ತದಲ್ಲಿ ಇರುವ 
ಸೀಸದ ಪ್ರಮಾಣವನ್ನು ಖಚಿತವಾಗಿ ಅಳೆಯುವ ಎರಡು ಉಪಕರಣಗಳು 
ಲಭ್ಯ . ಒಂದು - ಲೆಡ್ ಅನಲೈಸರ್, ಮತ್ತೊಂದು - ಲೆಡ್ ಕೇರ್ ಎಂಬ 
ಪುಟ್ಟ ಸಾಧನ. ಮನೆಮನೆಯಲ್ಲಿ ನಾವು ರಕ್ತದೊತ್ತಡವನ್ನು ಅಳೆಯಲು 
ಇಟ್ಟುಕೊಳ್ಳಬಹುದಾದ ಮಾಪಕದಂತೆ ಸದ್ಯದಲ್ಲಿ ಇದನ್ನು ಇಟ್ಟುಕೊಳ್ಳಲಾಗದು. 
ಏಕೆಂದರೆ ಲೆಡ್ ಅನಲೈಸರ್ ಬೆಲೆ ಅಮೆರಿಕದ ಡಾಲರ್ ಲೆಕ್ಕದಲ್ಲಿ 15,000 
ಡಾಲರ್. 


* 


* 


* 


- ಸೀಸ: ಒಡಲೊಳಗೆ ವೈರಿ •163 


. 


ಲವಣ ಪುರಾಣ 


ಗಾಂಧೀಜಿಯವರ ದಂಡಿಯಾತ್ರೆಯ ನೂರು ವರ್ಷಗಳನ್ನು 
ಇತ್ತೀಚೆಗೆ ದೇಶಾದ್ಯಂತ ಆಚರಿಸಲಾಯಿತು. ಅಂದು ಬ್ರಿಟಿಷ್ 
ಸರಕಾರ ಉಪ್ಪಿನ ಮೇಲೆ ತೆರಿಗೆ ವಿಧಿಸಿ, ಅದರ ಮುಕ್ತ 
ಮಾರಾಟವನ್ನು ನಿಷೇಧಿಸಿದಾಗ ಲಕ್ಷಾಂತರ ಮಂದಿ ಅದಕ್ಕೆ 
ಅಸಹಕಾರವನ್ನು ಪ್ರದರ್ಶಿಸಿ, ಸರಕಾರದ ಕ್ರಮವನ್ನು 
ಪ್ರತಿಭಟಿಸಿದ್ದರು. ಈಗ ನಮ್ಮ ಸರಕಾರ 'ಅಯೋಡಿನ್ ' 
ಕಾರಣವೊಡ್ಡಿ ಸಾಮಾನ್ಯ ಉಪ್ಪನ್ನು ನಿಷೇಧಿಸುವ ಆದೇಶ 
ಹೊರಡಿಸಿದೆ. ಅನೇಕ ಮಂದಿಯ ಬದುಕು ಅತಂತ್ರವಾಗಲಿದೆ. 
ಇದರೊಂದಿಗೆ ಉಪ್ಪು ತಯಾರಿಸುವ ವಿದೇಶಿ ಕಂಪನಿಗಳು ಈ 
ದೇಶಕ್ಕೆ ಕಾಲಿಡಲಿವೆ. 


) 


ಉಪ್ಪುಎಂದೊಡನೆ ಅದರ ಸಮುದ್ರದ ನಂಟು ಥಟ್ಟನೆ ನೆನಪಿಗೆ ಬರುತ್ತದೆ. 
ಸಮುದ್ರವನ್ನೇ ಬರಿದುಮಾಡಿದ ಪುರಾಣ ಪ್ರಸಂಗವೊಂದಿದೆ. ಕಾಲೇಯರೆಂಬ 
ರಾಕ್ಷಸರು ಪ್ರಜಾಪೀಡಕರಾಗಿ ಯಾರ ಕೈವಶವೂ ಆಗದೆ ಸಮುದ್ರದಲ್ಲಿ ಅಡಗಿ 
ಕುಳಿತಾಗ, ಅವರನ್ನು ಪತ್ತೆ ಮಾಡಲು ಅಗಸ್ಯಮುನಿ ಇಡೀ ಸಮುದ್ರದ ನೀರನ್ನೇ 
ಕುಡಿದನಂತೆ. ತಳದಲ್ಲಿ ಅಡಗಿ ಕುಳಿತ ಈ ರಕ್ಕಸರನ್ನು ಹಿಡಿದೆಳೆದು 
ಹೊರಬರುವಂತೆ ಮಾಡಿದನಂತೆ . ಇದು ಮಹಾಭಾರತದ ವನಪರ್ವದಲ್ಲಿ 
ಬರುವ ಪ್ರಸಂಗ, ವಿಜ್ಞಾನಿಗಳ ಲೆಕ್ಕಾಚಾರದಂತೆ 1380 ಘನ ಕಿ. ಮೀ . ನೀರು 
ಸಾಗರದಲ್ಲಿ ತುಂಬಿದೆ. ಪ್ರತಿ ಘನ ಕಿ. ಮೀ . ನೀರು 1.14 ಸಹಸ್ರಕೋಟಿಟನ್ 
ತೂಕವಿದೆ. ಈ ಪ್ರಮಾಣದ ನೀರಿನಲ್ಲಿ 40 ಮಿಲಿಯನ್ ಟನ್ನು ಘನ ವಸ್ತುಗಳು 
ವಿಲೀನವಾಗಿವೆ. ಅಗಸ್ಯ ಮಾಡಿದಂತೆ ಇಡೀ ಸಾಗರದ ನೀರನ್ನೇ ಬರಿದು 
ಮಾಡುವುದಾದರೆ ಅದರಲ್ಲಿರುವ ಲವಣದ ಪ್ರಮಾಣ ಎಷ್ಟು ಗೊತ್ತೆ? 1 .6 
ಕಿ. ಮೀ . ಅಗಲದ, 280 ಮಿ . ಎತ್ತರದ ಲವಣ ಗೋಡೆಯನ್ನು ಅದರಿಂದ 
ನಿರ್ಮಿಸಿ, ಭೂಮಿಯ ಸಮಭಾಜಕ ವೃತ್ತದಲ್ಲಿ ಒಂದು ಸುತ್ತು ಬರಬಹುದು. 
ಅಥವಾ ನೆಲದ ಮೇಲೆ ಹರಡಿದರೆ 15 ಯುರೋಪುಖಂಡಗಳನ್ನು ಸಲೀಸಾಗಿ 
ಅದರ ಮೇಲೆಕೂಡಿಸಬಹುದು. ಇದು ಸಾಗರ ನೀರಿನ ಲವಣ ವೈಭವ. 
ಪ್ರತಿಲೀಟರು ಸಾಗರ ನೀರಿನಲ್ಲಿ 35 ಗ್ರಾಂ ಲವಣ ವಿಲೀನವಾಗಿರುತ್ತದೆ. 

ಲವಣವೆಂದರೆ ನಾವು ನಿತ್ಯ ಬಳಸುವ ಅಡುಗೆ ಉಪ್ಪು - ಸೋಡಿಯಂ 
ಕ್ಲೋರೈಡ್ ಅಷ್ಟೇ ಅಲ್ಲ ಕ್ಯಾಲ್ಸಿಯಂ, ಮೆಗ್ನಿಸಿಯಮ್, ಪೊಟ್ಯಾಸಿಯಮ್ 
ಕ್ಲೋರೈಡ್, ಬೊಮೈಡ್, ಅಯೋಡೈಡ್‌ಗಳನ್ನು ಕೂಡ ಲವಣದ ಗುಂಪಿಗೇ 
ಸೇರಿಸುತ್ತೇವೆ. ಇವುಗಳ ಪೈಕಿಸೋಡಿಯಂಕ್ಲೋರೈಡ್‌ಗೆ ಹೆಚ್ಚು ಪ್ರಾಶಸ್ಯ ಸಾಗರ 
ನೀರಿನ ಲವಣಗಳಲ್ಲಿ ಇದಕ್ಕೆ ಶೇ . 85 ಪಾಲು,ಜೋರ್ಡಾನ್ ಮತ್ತು ಇಸ್ರೇಲ್‌ಗಳ 
ನಡುವೆ ಇರುವ, ಸಮುದ್ರ ಮಟ್ಟಕ್ಕಿಂತ 400 ಮಿ . ಕೆಳಗಿರುವ ಮೃತಸಮುದ್ರದ 
ಪ್ರತಿ ಲೀ . ನೀರಿನಲ್ಲಿ 280 ಗ್ರಾಂ ಲವಣ ವಿಲೀನವಾಗಿದೆ. ಮಹಾರಾಷ್ಟ್ರದ 
ಔರಂಗಬಾದ್ ಜಿಲ್ಲೆಯಲ್ಲಿ ಲೋನಾರ್ ಕ್ರೇಟರ್ ಎಂಬ ತಗ್ಗಿನಲ್ಲಿ ಇರುವ 
ಸರೋವರನ್ನು ಲವಣ ಸರೋವರ ಎಂದೇ ಕರೆಯುತ್ತಾರೆ. ಇಲ್ಲಿ ಲವಣಾಸುರ 


ಲವಣ ಪುರಾಣ • 165 | 


ಎಂಬ ರಾಕ್ಷಸ ಅಡಗಿದ್ದನಂತೆ. ವಿಷ್ಣು ಅವನನ್ನು ಕೊಂದನಂತೆ. ಇದಕ್ಕೆ 
ಹೊಂದಿಕೊಂಡಂತೆ ಇದೇ ಹೆಸರಿನ ಗ್ರಾಮವೊಂದಿದೆ. ಪುರಾಣ ಏನೇ ಇರಲಿ, 
ಇದೂ ಕೂಡ ಮೃತಸಮುದ್ರದಂತೆ ಉಪ್ಪುಮಯ. ಬಾಷ್ಟ್ರೀಕರಣವನ್ನು 
ಹೊರತುಪಡಿಸಿದರೆ ಬೇರೆ ಯಾವ ಮಾರ್ಗದಲ್ಲೂ ಈ ಜಲರಾಶಿಗೆ ಉಪ್ಪಿನಿಂದ 
ಬಿಡುಗಡೆ ಇಲ್ಲ ಬಾಷ್ಪವಾಗುವ ದರ ಕೂಡ ಕಡಿಮೆ, ಎಂದೇ ಶಾಶ್ವತವಾಗಿ ಈ 
ನೀರು ಲವಣಮಯವಾಗಿದೆ. 

ವಿಕಾಸದ ಪ್ರಾರಂಭದ ಹಂತದಲ್ಲಿ ಮನುಷ್ಯ ಪ್ರಾಣಿಗಳನ್ನು ಕೊಂದು ಅವುಗಳ 
ಮಾಂಸ ಸೇವನೆಯಿಂದ ತನ್ನ ದೇಹಕ್ಕೆ ಬೇಕಾದ ಉಪ್ಪನ್ನು ಪಡೆಯುತ್ತಿದ್ದ. 
ಸಸ್ಯಾಹಾರ ಪ್ರಧಾನವಾದಂತೆ ಉಪ್ಪನ್ನು ಹೊರಮೂಲದಿಂದ 
ಪಡೆಯಬೇಕಾಯಿತು. ಸಮುದ್ರದ ನೀರು ಉಪ್ಪೆಂದು ಕಂಡುಕೊಳ್ಳಲು ಈ 
ಮತಿವಂತನಿಗೆ ಕಷ್ಟವಾಗಲಿಲ್ಲ. ಮುಂದೆ ಮಡಿಗಳನ್ನು ನಿರ್ಮಿಸಿ, ಪಾತಿಕಟ್ಟಿ 
ಬಾಷ್ಪವಾಗಿಸಿ, ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆದ. ದೇಹಕ್ಕಷ್ಟೇ ಅಲ್ಲ 
ಆಹಾರ ಸಂರಕ್ಷಣೆಗೆ, ಚರ್ಮ ಹದಕ್ಕೆ ಉಪ್ಪಿನ ಮೊರೆಹೊಕ್ಕ, ಅಂಡಲೆಯುವಾಗ 
ತನ್ನೊಡನೆ ಉಪ್ಪನ್ನೂ ಒಯ್ದ ಅನಂತರ ಅದು ಬದುಕಿನ 
ಅಗತ್ಯಗಳಲ್ಲೊಂದಾಯಿತು. ಹಿಮಾಲಯದಂತಹ ಗುಡ್ಡಗಾಡುಗಳಲ್ಲಿ 
ವಾಸಿಸುವ ಜನರಿಗೆ ಸಮುದ್ರ ಎಂದೂ ದೂರ. ಬಂಧುಗಳು ಬರುವಾಗ 
ತಮ್ಮೊಡನೇ ಉಪ್ಪು ತರುವ ಪರಿಪಾಠ ಅಲ್ಲಿ ಬೆಳೆಯಿತು. ಅಷ್ಟೇಕೆ, ಚೀಣ 
ಭಾರತವನ್ನು ಅತಿಕ್ರಮಣ ಮಾಡಿದಾಗ, ಗುಡ್ಡಗಾಡಿನ ಜನರನ್ನು ಓಲೈಸಲು | 
ಉಪ್ಪಿನ ಪೊಟ್ಟಣಗಳನ್ನು ತರುತ್ತಿದ್ದರಂತೆ. ಬಹುಶಃ ಯಾವ ಖನಿಜಕ್ಕೂ ಉಪ್ಪಿನಷ್ಟು 
ಪ್ರಾಶಸ್ಯವಿಲ್ಲ, ಚಿನ್ನ, ಬೆಳ್ಳಿ ಇಲ್ಲದೆ ಬದುಕಬಲ್ಲೆವು, ಉಪ್ಪು ಇಲ್ಲದೆ ಸಾಧ್ಯವೆ? | 
ಉಪ್ಪಿಲ್ಲದ ಅಡುಗೆ ರುಚಿಸೀತೆ ? ನಾಲಗೆ ಒದ್ದೀತೆ ? ನಮಗಷ್ಟೇ ಅಲ್ಲ | 
ಅಭಿವರ್ಧನೆಗೆ ಸಸ್ಯಗಳಿಗೂ ಲವಣಾಂಶ ಬೇಕು. ಅಭಯಾರಣ್ಯಗಳಲ್ಲಿ 
ಪ್ರಾಣಿಗಳು ಉಪ್ಪು ನೆಕ್ಕಲೆಂದೇ ಅಲ್ಲಲ್ಲೇ ಉಪ್ಪು ಚೆಲ್ಲುವ ಪರಿಪಾಟ ಈಗಲೂ | 
ಉಂಟು. 

ಬದುಕಿನಲ್ಲಿ ಉಪ್ಪಿನೊಡನೆ ನಮ್ಮದು ಭಾವನಾತ್ಮಕ ನಂಟು. ಉಪ್ಪಿನ | 


ದಿವ್ಯನೇತ್ರ • 166 | 


ಋಣವಿಲ್ಲದಿದ್ದರೆ ಭೀಷ್ಮ ದ್ರೋಣರು ಕೌರವರ ಪಕ್ಷವಹಿಸಬೇಕಾಗಿತ್ತೆ ? *ಉಪ್ಪು 
ತಿಂದ ಮನೆಗೆ ಎರಡು ಬಗೆಯುವುದು ತರವಲ್ಲ ಎಂಬ ನಾಣ್ಣುಡಿ ಋಣದ 
ಸಂಕೇತ. ಚೀಣದ ಔಷಧ ಶಾಸ್ತ್ರಗ್ರಂಥ ' ಪೆಂಗ್ - ಟ್ಯಾವೋ ಖಾನ್ - ಮೂ ' 
4200 ವರ್ಷಗಳಷ್ಟು ಹಳೆಯದು. ಇದರಲ್ಲಿ 40 ವಿವಿಧ ಬಗೆಯ ಉಪ್ಪಿನ 
ಉಲ್ಲೇಖವಿದೆ. ಅಷ್ಟೇ ಅಲ್ಲ ಈಗಿನಂತೆ ಮಡುವುಗಟ್ಟಿಸಿ ಸಮುದ್ರದನೀರನ್ನು 
ಬಾಷ್ಪಮಾಡಿ ಉಪ್ಪು ಪಡೆಯುವ ವಿಧಾನವನ್ನು ಆಗಲೇ ಅದರಲ್ಲಿ ಪ್ರಸ್ತಾಪಿಸಿದೆ. 
ರೋಮನ್ ಸೈನಿಕರಿಗೆ ಪ್ರಾಚೀನ ಕಾಲದಲ್ಲಿ ವಿಶೇಷವಾದ ಉಪ್ಪಿನ ರೇಷನ್ 
ಕೊಡುತ್ತಿದ್ದರು. ಅಂಥ ರೇಷನ್ನಿಗೆ ಹೆಸರು 'ಸೆಲೇರಿಯಮ್ ಅರ್ಜೆಂಟಮ್' 
' ಇಂಗ್ಲೀಷಿನ ಸ್ಯಾಲರಿ' ಎಂಬ ಪದ ಸೆಲೇರಿಯಮ್ ಎಂಬ ಪದದಿಂದ 
ನಿಷ್ಪತ್ತಿಯಾಗಿದೆ. ಟೊಮಾಟೋ ಸಾಸ್ ಗೊತ್ತಲ್ಲ ? ಈ ಸಾಸ್ ಅಥವಾ 
ಸಾಸೇಜ್‌ಗೂ ಲ್ಯಾಟಿನ್ನಿನ 'ಸಾಲ್' ಎಂಬ ಪದವೇ ಮೂಲ. ಬೈಬಲ್ಲಿನ ಉಪ್ಪಿಗೆ 
ಸಂಬಂಧಿಸಿದಂತೆ 30 ಉಲ್ಲೇಖಗಳಿವೆ. ಆರ್ಥಿಕವಾಗಿ ಉಪ್ಪುಸಾಕಷ್ಟು ಪ್ರಾಮುಖ್ಯ 
ಗಳಿಸಿದ ಸರಕು. ಪ್ರಾಚೀನಗ್ರೀಸ್‌ನಲ್ಲಿ ಜೀತದಾಳುಗಳನ್ನು ಉಪ್ಪಿಗೆ ವಿನಿಮಯ 
ಮಾಡಿಕೊಳ್ಳುತ್ತಿದ್ದರಂತೆ. ಅಂಥ ಆಳು ಅನಾಲಾಯಕ್ಕಾಗಿದ್ದರೆ ನಾಟ್ ವರ್ಥ್ 
ಹಿಸ್ ಸಾಲ್ಸ್ ಎನ್ನುತ್ತಿದ್ದರಂತೆ - ಈಗಲೂ ಈ ನುಡಿಗಟ್ಟು ಬಳಕೆಯಲ್ಲಿದೆ. 

ನಿಸರ್ಗದಲ್ಲಿ ಸುಲಭದಲ್ಲಿ ಉಪ್ಪು ದೊರೆಯುತ್ತದೆಂಬ ಮಾತ್ರಕ್ಕೆ ಅದನ್ನು 
ಯಾವ ಕಾಲಕ್ಕೂ ನಿರ್ಲಕ್ಷಿಸುವಂತಿಲ್ಲ, ಉಪ್ಪು ಜಗತ್ತಿನಲ್ಲಿ ಸಮರಕ್ಕೆ 
ನಾಂದಿಹಾಡಿದೆ. ರಾಜಕೀಯ ರೀತಿ ರಿವಾಜುಗಳ ಬದಲಾವಣೆಗೆ ಪ್ರೇರೇಪಿಸಿದೆ. 
ಹೊಸ ನೆಲವನ್ನು ಆವಿಷ್ಕರಿಸಲು ಕುಮ್ಮಕ್ಕು ಕೊಟ್ಟಿದೆ. ಉತ್ತರ ಅಮೆರಿಕದ 
ಚರಿತ್ರೆಯಲ್ಲಿ ಉಪ್ಪಿಗೊಂದು ಪ್ರಮುಖ ಸ್ಥಾನವಿದೆ. ಕ್ಯಾರಿಬಿಯನ್‌ನಲ್ಲಿ 
ಸ್ಥಳೀಯರು ಸಮುದ್ರದಿಂದ ಉಪ್ಪು ತೆಗೆಯುವುದನ್ನು ಯೂರೋಪಿಯನ್ನರು 
ಕಂಡರು. ಅಮೆರಿಕದ ಶೋಧಕ್ಕೆ ಇದೂ ಕೂಡ ಒಂದು ಪ್ರೇರಣೆಯಾಯಿತು. 
ಹದಿನೈದನೆಯ ಶತಮಾನದಲ್ಲಿ ಯೂರೋಪಿನಲ್ಲಿ ಮತ್ತೊದ್ಯಮದಲ್ಲಿ 
ತೊಡಗಿದ್ದ ಹಡಗುಗಳಲ್ಲಿ ಹೊರಟ ಧೀರರು ನ್ಯೂ ಫೌಂಡ್ ಲ್ಯಾಂಡನ್ನು 
ಪತ್ತೆ ಹಚ್ಚಿದರು. ಅವರು ಸಂಗ್ರಹಿಸಿದ ಮೀನನ್ನು ಸಂರಕ್ಷಿಸಲು ಆದ್ರ್ರತೆಯ 


ಲವಣ ಪುರಾಣ •167 


ವಿಧಾನವನ್ನು ಕಂಡುಕೊಂಡರು.ಪೋರ್ಚುಗೀಸರು, ಸ್ಪ್ಯಾನಿಷರು ಉಪ್ಪು ಬಳಸಿ 
ಒಣ ವಿಧಾನದಿಂದ ಮೀನನ್ನು ಸಂರಕ್ಷಿಸಿದರು . ಉತ್ತರ ಅಮೆರಿಕದಲ್ಲಿ 
ಯೂರೋಪಿಯನ್ನರು ತಳ ಊರಲು ಇದೂ ಕೂಡ ಪ್ರೇರಕವಾಯಿತು. 
ಅಮೆರಿಕಾದ ಕ್ರಾಂತಿಯಲ್ಲಿಉಪ್ಪಿನ ಸ್ಥಳಗಳ ಬಗ್ಗೆ ಸುಳಿವುಕೊಡದೇ ಇರುವುದು 
ಕೂಡ ಬ್ರಿಟಿಷರ ಒಂದು ಕಾರ್ಯತಂತ್ರವಾಗಿತ್ತು. ನ್ಯೂಯಾರ್ಕ್ ಇಂದಿಗೂ 
ಕೂಡ ಉಪ್ಪಿನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. 1795ರಲ್ಲಿ 
ನ್ಯೂಯಾರ್ಕ್ ಸ್ಟೇಟ್ ಮತ್ತು ಒಗಾನ್‌ಡನ್ ಬುಡಕಟ್ಟು ಜನರ ನಡುವೆ ನೆಲದ 
ಸ್ವಾಮ್ಯದ ಬಗ್ಗೆ ಒಡಂಬಡಿಕೆಯಾದಾಗ ಉಪ್ಪಿನ ನಿಕ್ಷೇಪಗಳ ಬಗ್ಗೆಯೂ ಷರತ್ತನ್ನು 
ವಿಧಿಸಲಾಗಿತ್ತು. 1825ರಲ್ಲಿ ಹಡನ್ ನದಿ ಸಂಪರ್ಕ ಮಾಡಲು ಏರಿ ಸರೋವರ 
ಮತ್ತು ನ್ಯೂಯಾರ್ಕಿನ ಆಲ್ಬೆನಿ ನಡುವೆ 584 ಕಿ. ಮೀ . ಉದ್ದದ ಕಾಲುವೆ 
ತೆರೆದಾಗ ಅಲ್ಲಿ ಉಪ್ಪಿನ ಸಂಚಯವಾಗಿ ಜಲಮಾರ್ಗಕ್ಕೆ ಅಡಚಣೆಯಾಗಿತ್ತು. 
ಅದನ್ನು ಉಪ್ಪಿನ ನರಕ' ಎಂದು ಕರೆದರು. 
_ 230 ಮಿಲಿಯನ್ ವರ್ಷಗಳ ಹಿಂದೆ ಸಾಗರ ಹಿಂದೆ ಸರಿದು ಅದರಲ್ಲಿ 
ವಿಲೀನವಾಗಿದ್ದಲವಣಗಳುಸಂಚಯನವಾದುದರ ಫಲವಾಗಿ ಜಗತ್ತಿನ ಪ್ರಖ್ಯಾತ 
ಉಪ್ಪಿನ ನಿಕ್ಷೇಪ ಮಿಚಿಗನ್ ಸುತ್ತ ಮೈದಳೆಯಿತು. ಇಲ್ಲಿ 1000 ಅಡಿ ಆಳದವರೆಗೆ 
ಗಣಿಮಾಡಿ ಕಲ್ಲುಪ್ಪನ್ನು ತೆಗೆಯುತ್ತಿದ್ದಾರೆ. ಇದರ ಪ್ರಮಾಣವೇ 71 ಟ್ರಿಲಿಯನ್ 
ಟನ್ನುಗಳೆಂದು ಅಂದಾಜು ( ಒಂದು ಟ್ರಿಲಿಯನ್ ಎಂದರೆ 1 ರ ಮುಂದೆ 12 
ಸೊನ್ನೆ), 

ಅಮೆರಿಕದ ಸಿವಿಲ್ ಯುದ್ದದಲ್ಲಿ ಉಪ್ಪು ಬಹು ದೊಡ್ಡ ಪಾತ್ರ ವಹಿಸಿತ್ತು. 
1864ರ ಡಿಸೆಂಬರ್‌ನಲ್ಲಿ ಸಾಲ್ಸ್‌ವಿಲ್ಲೆ ಎಂಬ ಜಾಗದಲ್ಲಿ ಯೂನಿಯನ್ ಸೈನ್ಯ 
36 ಗಂಟೆಗಳ ಯುದ್ಧ ನಡೆಸಿತ್ತು . ಕಾರಣ ಅಲ್ಲಿನ ಉಪ್ಪಿನ ಗಣಿಗಳನ್ನು 
ವಶಪಡಿಸಿಕೊಳ್ಳುವುದು. ದಕ್ಷಿಣದಲ್ಲಿ ನೆಲೆಯೂರಿದ್ದ ಅದರ ಸೈನ್ಯಕ್ಕೆ ಉಪ್ಪಿನ 
ಪೂರೈಕೆ ಅಗತ್ಯವಾಗಿತ್ತು. ಯುದ್ದ ಸಮಯದಲ್ಲಿ ನಾಗರಿಕರಿಗೆಉಪ್ಪಿನ ಪೂರೈಕೆಯ 
ಕೊರತೆಯಿಂದ ಬಾಧೆಯಾಗಿ ಸಿಡಿದೆದ್ದರು. ಅಮೆರಿಕ ಉಪ್ಪಿಗೆ ಎಷ್ಟು ಪ್ರಾಶಸ್ಯ 
ನೀಡಿದೆಯೆಂದರೆ ಕನ್ಸಾಸ್‌ನ ಭೂಮ್ಯಂತರ್ಗತ ಉಪ್ಪಿನ ಗಣಿಯ 


- ದಿವ್ಯನೇತ್ರ •168 


ಮ್ಯೂಸಿಯಮ್ಮನ್ನು ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸಾರ್ವಜನಿಕರಿಗಾಗಿ ಉದ್ಘಾಟನೆ 
ಮಾಡುತ್ತಿದೆ. ಉಪ್ಪು ನೆಪೋಲಿಯನ್‌ನ ಆಕ್ರಮಣಶೀಲತೆಗೆ ಭಂಗತಂದಿತ್ತು . 
ಮಾಸ್ಕೋದಿಂದ ಕಾಯ್ದೆಗೆಯುವಾಗ ನೆಪೋಲಿಯನ್ ಸೈನ್ಯದ ಸಾವಿರಾರು ಮಂದಿ 
ಯೋಧರು ಸಾವಿಗೀಡಾಗಬೇಕಾಯಿತು. ಏಕೆಂದರೆ ಉಪ್ಪಿನ ಕೊರತೆಯಿಂದಾಗಿ 
ಅವರ ದೇಹದ ವ್ರಣಗಳು ವಾಸಿಯಾಗಲಿಲ್ಲ 
- 'ಉಪ್ಪಿನ ಕರೆ ಎಲ್ಲ ದೇಶಗಳಲ್ಲೂ ಆದಾಯದ ಬಾಬತ್ತೆಂದೇ 
ಪರಿಗಣಿತವಾಗಿದೆ. ಚೀಣಉಪ್ಪಿನ ಕರವನ್ನು ಖಜಾನೆ ತುಂಬುವ ಆಕಾರವೆಂದೇ 
ಮೊದಲಿನಿಂದಲೂ ಬಗೆದಿದೆ. ಅಷ್ಟೇ ಅಲ್ಲ ಉಪ್ಪಿನ ಉದ್ಯಮ ಸರ್ಕಾರದ 
ಕೈಯಲ್ಲೇ ಇರಬೇಕೆಂದು ಅದರ ಇರಾದೆ. 1790ರವರೆಗೆ ಫ್ರಾನ್ಸ್ ಉಪ್ಪಿನ ಮೇಲೆ 
ಕರವನ್ನು ನಿರ್ದಾಕ್ಷಿಣ್ಯವಾಗಿ ವಿಧಿಸುತ್ತಿತ್ತು . ಫ್ರಾನ್ಸಿನ ರಾಜಮನೆತನ ಉಪ್ಪಿನ ಗಣಿ 
ಕಾರ್ಯಾಚರಣೆಯನ್ನು ತಮ್ಮ ಇಚ್ಛೆಗನುಗುಣವಾಗಿ ಬೇಕಾದವರಿಗೆ ನೀಡುವ 
ಪರಿಪಾಟವಿಟ್ಟುಕೊಂಡಿತ್ತು . ಉಪ್ಪಿನ ಕರವನ್ನು ಅಲ್ಲಿ ' ಗೆಬೆಲ್' ಎಂದು 
ಕರೆಯುತ್ತಿದ್ದರು. ಕ್ರಿ.ಶ. 1630 - 1760ರವರೆಗೆ ಉಪ್ಪಿನ ಕರ 10 ಪಟ್ಟು ಹೆಚ್ಚಿ 
ಕೊನೆಗೆ ಅದು ಶೇ . 140 ಭಾಗ ಮುಟ್ಟಿತು. ರಷ್ಯದ ಜಾರ್ ಆಡಳಿತ ಕಾಲದಲ್ಲಿ 
ಉಪ್ಪಿನ ಕರವೇ ರಾಜ್ಯದ ಆದಾಯದ ಪ್ರಮುಖ ಮೂಲ. ಭಾರತದಲ್ಲಿ ಸ್ವಾತಂತ್ರ್ಯ 
ಸಂಗ್ರಾಮದಸಮಯದಲ್ಲಿ ಗಾಂಧೀಜಿಉಪ್ಪಿನ ಮೇಲೆಬ್ರಿಟಿಷರುಘೋಷಿಸಿದ್ದ 
ಏಕಸ್ವಾಮ್ಯವನ್ನು ವಿರೋಧಿಸಿ ದಂಡಿ ಯಾತ್ರೆ ನಡೆಸಿದರು. ಸಮುದ್ರದ ದಂಡೆಗೆ 
ಬಂದು ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದು ಇದನ್ನು ನೀವೇ 
ತಯಾರಿಸಿಕೊಳ್ಳಬಹುದು' ಎಂದು ಹೇಳಿಬ್ರಿಟಿಷರ ವಿರುದ್ದ ಅಸಹಕಾರ ಚಳುವಳಿ 
ಘೋಷಿಸಿದರು . ಈ ಚಳುವಳಿಯಲ್ಲಿ ಒಂದು ಲಕ್ಷ ಮಂದಿ 
ಬಂಧನಕ್ಕೊಳಗಾದರು. ಉಪ್ಪಿನ ಶಕ್ತಿಗೆ ಇದಕ್ಕಿಂತ ಬೇರೆಉದಾಹರಣೆ ಉಂಟೆ ? 


* 


* 


* 


( ಉದಯವಾಣಿ: 26.6 .2005 ) 


ಲವಣ ಪುರಾಣ•169 


ಟಿಪ್ಪಣಿ - 1 

ಉಪ್ಪಿನ ಸಂಸ್ಕರಣೆ 
ಉಪ್ಪಿಗೆ ಮೊದಲಿನಿಂದಲೂ ಬೆಲೆ ಇದೆ. ಅದು ಸ್ನೇಹ, ನಂಬಿಕೆ , ಪರಿಶುದ್ಧತೆ ಮತ್ತು 
ಔದಾರ್ಯದ ಸಂಕೇತ. ಚೀಣಿಯರು ಕ್ರಿ. ಪೂ . 2200ಕ್ಕೂ ಮೊದಲು ಸಮುದ್ರದಿಂದ 
ಉಪ್ಪನ್ನು ತೆಗೆಯುತ್ತಿದ್ದರು. ಸದ್ಯದಲ್ಲಿ ಜಗತ್ತಿನಲ್ಲಿ ಸೌರ ಬಾಷ್ಟ್ರೀಕರಣದಿಂದ40 ಮಿಲಿಯ 
ಟನ್ನು ಅಡುಗೆಉಪ್ಪನ್ನು ಉತ್ಪಾದಿಸಲಾಗುತ್ತಿದೆ. ಚೀಣ, ಭಾರತ, ಜಪಾನ್, ಟರ್ಕಿ , ಫಿಲಿಪೈನ್ಸ್ 
ಮತ್ತು ಇನ್ನು ಅನೇಕ ದೇಶಗಳು ಗಣನೀಯ ಪ್ರಮಾಣದ ಉಪ್ಪನ್ನು ಬಾಷ್ಟ್ರೀಕರಣದಿಂದ 
ಪಡೆಯುತ್ತಿವೆ. ಆದರೆ ಯು.ಕೆ. ಜರ್ಮನಿ, ಫ್ರಾನ್ಸ್ ಮತ್ತು ಅಮೆರಿಕಸಂಯುಕ್ತ ಸಂಸ್ಥಾನದಲ್ಲಿ 
ಲವಣದ ಗುಮ್ಮಟಗಳೇ ಉಪ್ಪಿನ ಬಳಕೆಗೆ ಮೂಲ. 

ಸೌರ ಉಪ್ಪನ್ನು ಯಶಸ್ವಿಯಾಗಿ ಉತ್ಪಾದಿಸಬೇಕಾದರೆ ಹತ್ತಿರದಲ್ಲೇ ತಾಣವಿದ್ದು 
ತಾಪವಿರುವ ಹವಾಗುಣವಿರಬೇಕಾದುದಷ್ಟೇ ಅಲ್ಲ ಚಪ್ಪಟೆಯಾದನೆಲವಿರಬೇಕು. ಸಮುದ್ರ 
ಮಟ್ಟ ಅಥವಾ ಅದಕ್ಕಿಂತಲೂ ಕೆಳಮಟ್ಟದಲ್ಲಿರಬೇಕು. ಅದರ ನೆಲ ಸಂಪೂರ್ಣವಾಗಿ 
ರಂಧ್ರರಹಿತವಾಗಿರಬೇಕು. ಸಮುದ್ರದ ನೀರನ್ನು ಬಾಷ್ಟ್ರೀಕರಣ ಮಾಡುವ ಕಾಲದಲ್ಲಿ ಮಳೆ 
ಬೀಳಬಾರದು. 
- ಬಹುಶಃ ಹಿಂದೆ ತೀರಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಬುಡಕಟ್ಟಿನ ಜನ ಅಲೆಗಳಿಂದುಂಟಾದ 
ಮಡುಗಳಲ್ಲಿ ಸಮುದ್ರ ನೀರು ಬಾಷ್ಪಗೊಂಡು ಅದರ ಹಿಂದೆ ನೈಸರ್ಗಿಕವಾಗಿ ಉಪ್ಪು 
ಬಿಟ್ಟಿದುದನ್ನು ಗಮನಿಸಿರಬೇಕು. ಇದೇ ಮಾರ್ಗ ಅನುಸರಿಸಿ, ಬೇಕೆಂದೇಸಮುದ್ರದ ನೀರಿಗೆ 
ಕಟ್ಟಿಹಾಕಿ ಬಾಷ್ಟ್ರೀಕರಣದಿಂದ ಮತ್ತು ಸ್ಪಟಿಕೀಕರಣದಿಂದ ಉಪ್ಪನ್ನು ಪಡೆದಿರಬಹುದು. 
ಹೆಚ್ಚುಕಡಿಮೆ ಇಂದಿಗೂ ಇದೇ ವಿಧಾನ ಬಳಕೆಯಲ್ಲಿದೆ. 

ಸಮುದ್ರದಲ್ಲಿ ಭಾರಿ ಅಲೆಗಳೇಳುವಾಗ ಅವುಗಳನ್ನು ಮಡುವಿಗೆ ಬಿಟ್ಟರೆ ತೇಲು 
ವಸ್ತುಗಳು ಸಾವಧಾನವಾಗಿ ತಳಸೇರುತ್ತವೆ. ಅನಂತರ ಬಾಷ್ಟ್ರೀಕರಣಕ್ಕೆಂದೇ ಮಾಡಿದ 
ಪಾತಿಗಳಿಗೆ ಬಿಡಲಾಗುತ್ತದೆ. ಅಲ್ಲಿ ಕ್ಯಾಲ್ಸಿಯಂ, ಜಿಪ್ಪಮ್ ಖನಿಜವಾಗಿ ಅರಳುಗಟ್ಟುತ್ತದೆ. 
ಉಳಿದ ಲವಣಯುಕ್ತ ನೀರನ್ನು ಮತ್ತೊಂದು ಮಡುವಿಗೆ ಬಿಟ್ಟು ಅಲ್ಲಿ ಸೋಡಿಯಂ 


, 


ಜಜ8069530003206 ದಿನೇತ್ರ •170 SOMESSASSONGS 


ಕ್ಲೋರೈಡನ್ನು ಅವಪಾತವಾಗುವಂತೆ ಮಾಡಲಾಗುತ್ತದೆ. ಮೆಗ್ನಿಸಿಯಂ ಲವಣ 
ಸ್ಪಟಿಕೀರಣವಾಗುವ ಹಂತದಲ್ಲಿ ಬಿಟರ್ನ್ಸ್ (ಉಪ್ಪುಹರಳಾದ ಮೇಲೆಉಳಿಯುವ ದ್ರವ). 
ಎಂದು ಕರೆಯುವಮಾತೃದ್ರವವನ್ನುಮಡುವಿನಿಂದ ಹೊರಹಾಕಿ ತಾಜಾ ಲವಣದನೀರನ್ನು 
ಮಡುವಿಗೆ ಬಿಡಲಾಗುತ್ತದೆ. ತಳದಲ್ಲಿ ಸೋಡಿಯಂಕ್ಲೋರೈಡ್ ಮಂದವಾದ 
ಸ್ತರವಾಗುವವರೆಗೆ ಈ ಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ.ಕಲಶ ತೆಗೆಯಲುಉಪ್ಪು 
ನೀರಿನಿಂದ ತೊಳೆಯುತ್ತಾರೆ. ಕ್ಯಾಲ್ಸಿಯಂ, ಮೆಗ್ನಿಸಿಯಮ್ ಮತ್ತು ಪೊಟ್ಯಾಸಿಯಮ್ 
ರಾಸಾಯನಿಕಗಳನ್ನು ಬೊಮಿನ್‌ಗಳನ್ನು ಪಡೆಯಲು ಬಿಟರ್ನ್ಸ್‌ ಬಳಸುತ್ತಾರೆ. 

ಸಣ್ಣ ಬದಲಾವಣೆಗಳನ್ನು ಬಿಟ್ಟರೆ ಜಗತ್ತಿನಾದ್ಯಂತ ಸೌರಶಕ್ತಿ ಬಳಸಿ ಉಪ್ಪನ್ನು ಪಡೆಯುವ 
ವಿಧಾನ ಒಂದೇ . ಭಾರತದಲ್ಲಿ ಗುಜರಾತ್ , ರಾಜಸ್ತಾನ , ಮಹಾರಾಷ್ಟ್ರ , ತಮಿಳುನಾಡು, 
ಆಂಧ್ರಪ್ರದೇಶ ಉಪ್ಪನ್ನು ತಯಾರಿಸುವ ಪ್ರಮುಖ ರಾಜ್ಯಗಳು, ವರ್ಷಂಪ್ರತಿ ಸುಮಾರು 
ಹತ್ತು ದಶಲಕ್ಷ ಟನ್ನು ಉಪ್ಪು ಭಾರತದಲ್ಲಿ ಉತ್ಪಾದನೆಯಾಗುತ್ತದೆ. ನೆರೆಯ ನೇಪಾಳ, 
ಭೂತಾನ್ ಮತ್ತು ಮಾಲೀವ್‌ಗಳಿಗೆಐದು ಲಕ್ಷಟನ್ನು ಉಪ್ಪನ್ನು ರಫ್ತು ಮಾಡಲಾಗುತ್ತದೆ. 
ಒಂದು ಎಕರೆಗೆ ಸಾಧಾರಣವಾಗಿ 15ರಿಂದ20 ಟನ್ನು ಉಪ್ಪನ್ನು ಉತ್ಪಾದಿಸಲಾಗುತ್ತದೆ. 

ಭಾರತದಲ್ಲಿ ಅಡುಗೆಗೆ ಬಳಸುವ ಹೆಚ್ಚಿನ ಪಾಲಿನ ಉಪ್ಪು ಬಾಷ್ಟ್ರೀಕರಣದಿಂದಲೇ 
ಬರುತ್ತದೆ. ಇದರಲ್ಲಿ ಶೇ . 94 ಭಾಗಸೋಡಿಯಂಕ್ಲೋರೈಡ್ ಅಂಶವಿರುತ್ತದೆ.ಸ್ವೀಡನ್ 
ಮತ್ತು ರಷ್ಯಗಳಂತಹ ಕೆಲವು ದೇಶಗಳಲ್ಲಿ ಉಪ್ಪನ್ನುತಯಾರಿಸಲು ಬೇರೊಂದು ಮಾರ್ಗವನ್ನು 
ಅನುಸರಿಸುತ್ತಾರೆ. ನೀರನ್ನು ಮತ್ತೆ ಮತ್ತೆ ಘನೀಕರಿಸಿ ಅದರಿಂದ ಬಂದ ಲವಣದ 
ದ್ರಾವಣವನ್ನು ಸಾರೀಕರಿಸಿ ಹರಳುಗಟ್ಟುವಂತೆ ಮಾಡುತ್ತಾರೆ. ಬಹುತೇಕ ದೇಶಗಳು ತಾವು 
ಉತ್ಪಾದಿಸುವಉಪ್ಪನ್ನು ರಾಸಾಯನಿಕ ಕೈಗಾರಿಕೆಗಳಿಗೆ ಬಳಸುತ್ತವೆ. ಉಪ್ಪಿನ ದ್ರಾವಣವನ್ನು 
ವಿದ್ಯುತ್ ವಿಭಜನೆ ಮಾಡಿ ಕಾಸ್ಟಿಕ್ಸೋಡಮತ್ತುಕ್ಲೋರಿನ್ ತಯಾರಿಸುತ್ತಾರೆ.ಉಪ್ಪಿನಿಂದ 
ಉಪ ಉತ್ಪನ್ನವಾಗಿ ಸೋಡಿಯಂ ಸಿಟ್, ಜಿಪ್ಸಮ್ , ಮೆಗ್ನಿಸಿಯಂಕ್ಲೋರೈಡ್, 
ಮೆಸೀಸಿಯಂಸಿಟ್, ಮೆಗ್ನಿಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂಕ್ಲೋರೈಡ್, 
ಪೊಟಾಸಿಯಮ್ಬೋಮೈಡ್,ಸೋಡಿಯಂಪ್ರೋಮೈಡ್ ಲಭ್ಯವಿದೆ. 


ಲವಣ ಪುರಾಣ •171 


ಟಿಪ್ಪಣಿ - 2 

* ಉಪ್ಪಿನೊಡನೆ ನಂಟು 
* ಮಧ್ಯಪ್ರಾಚ್ಯದಲ್ಲಿ ಅಮಾನ್ ಮತ್ತುಜೋರ್ಡಾನ್ ಪಟ್ಟಣಗಳ ನಡುವೆ ಇರುವ 
'ಆ್ಯಸ್ ಸಾಲ್ಟ್' ಎನ್ನುವ ನಗರ ರೋಮನರ ಅಧಿಪತ್ಯದಕಾಲದಲ್ಲಿ ಸಾಲ್ಟ್ಸ್ 

ಎಂದೇ ಖ್ಯಾತಿಯಾಗಿತ್ತು. 
* ಆಸ್ಪಿಯಾದ ಸ್ಯಾಲ್ಸ್ಬರ್ಗ್ ಬಳಿ ಇರುವ ನಾಲ್ಕು ಉಪ್ಪಿನ ಗಣಿಗಳನ್ನು ಆ 

ದೇಶಪ್ರವಾಸಿ ಕೇಂದ್ರಗಳನ್ನಾಗಿ ಅಭಿವೃದ್ಧಿಪಡಿಸಿದೆ. 
* ಬೊಲೀವಿಯ ಕೂಡ ಉಪ್ಪಿನ ಗಣಿಗಳನ್ನು ಪ್ರವಾಸಿ ಕೇಂದ್ರವಾಗಿ 
ರೂಪಿಸಿರುವುದರ ಜೊತೆಗೆ ಅಲ್ಲಿ ಒಂದು ಹೋಟೆಲನ್ನು ಸಂಪೂರ್ಣವಾಗಿ 
ಉಪ್ಪಿನಿಂದಲೇ ನಿರ್ಮಿಸಿದೆ. 
* ವೆನೀಸ್, ಉಪ್ಪನ್ನು ಉತ್ಪಾದಿಸಿ ತನ್ನ ಆರ್ಥಿಕ ಬಲವನ್ನು ಹೆಚ್ಚಿಸಿಕೊಂಡಿದೆ. 
* ಜರ್ಮನಿಯಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳು 
ಯೂರೋಪಿನ ಪ್ರಖ್ಯಾತ ಕಲಾವಿದರ ಪೇಂಟಿಂಗ್‌ಗಳನ್ನು ಉಪ್ಪಿನ ಗಣಿಗಳಲ್ಲಿ 

ಮುಚ್ಚಿಹಾಕಿದ್ದರು. 
* ಪಶ್ಚಿಮ ವರ್ಜಿನಿಯದಪ್ರಸ್ತುತ ಕೈಗಾರಿಕೆಗಳಲ್ಲಿ ಉಪ್ಪಿನಉತ್ಪಾದನೆಗೇ ಮೊದಲ 

ಸ್ಥಾನ. ರಸವಾದಿಗಳು ಉಪ್ಪನ್ನು ಪ್ರತಿನಿಧಿಸಲು ಯು ಪ್ರತೀಕವನ್ನು 

ಬಳಸುತ್ತಿದ್ದರು. 
* ಉಪ್ಪಿನ ಇತಿಹಾಸ ಅಧ್ಯಯನಕ್ಕೆಂದೇ ಅಂತಾರಾಷ್ಟ್ರೀಯ ಸಮಿತಿಯೊಂದು 
ಈಗ ಸ್ಥಾಪನೆಯಾಗಿದೆ. 


000000000000000000000000ಯ 


ದಿವ್ಯನೇತ್ರ •172 2000 


ಚಂದ್ರ ಶಿಲೆಯ ಚೋರರ ನೀವುಕಂಡಿರಾ ? 


ಚಂದ್ರನ ನೆಲವನ್ನೇ ಮಾರಾಟ ಮಾಡಲು ಹೊರಟಿರುವ ಮಾನವ, ಚಂದ್ರಶಿಲೆಯನ್ನು 
ಬಿಟ್ಟಾನೇ ಸೃಷ್ಟಿಯಲ್ಲಿ ಮಾನವನಿಗಿರುವಷ್ಟು ಬುದ್ದಿ' ಮತ್ತಾವ ಪ್ರಾಣಿಗೂ ಇಲ್ಲ. 
ಜತೆಗೆ ನೀಚತನವೂ ... 
ಚಂದ್ರನನ್ನು ಮುಟ್ಟಿಬಂದ ಮೊದಲ ಗಗನಯಾತ್ರಿಗಳು ಸೇರಿದಂತೆ ನಂತರ ಅನೇಕರು 
ಚಂದ್ರನಿಂದ ತಂದ ಶಿಲೆಗಳನ್ನು ಬಿಗಿಪಹರೆಯಲ್ಲಿಟ್ಟಿದ್ದರೂ ಅವನ್ನು ಎಗರಿಸಿದ 
ಖದೀಮರ ಕುರಿತ ಕಥೆ ಎಂತಹದ್ದು ಗೊತ್ತೆ? 


ಚಂದ್ರಯಾನದ ಆ ಒಂದು ಘಳಿಗೆಯನ್ನು ನೆನೆದರೆ ಈಗಲೂ 
ಗಗನಯಾತ್ರಿಗಳ ಮೈ ಜುಮ್ಮೆನ್ನುತ್ತದೆ. ಬಹುತೇಕ ಬಾಹ್ಯಾಕಾಶ ವಿಜ್ಞಾನಿಗಳ 
ಅನುಭವಕ್ಕೆ ಬಂದ ಈ ಸಂಗತಿ ಇಂದಿಗೂ ಸಾರ್ವಜನಿಕರಿಗೆ ಅಷ್ಟೇನೂ 
ಪರಿಚಿತವಲ್ಲ. ಅಪೊಲೋ 11 ನೌಕೆ ಚಂದ್ರನಿಂದ ಧರೆಗೆ ಸುರಕ್ಷಿತವಾಗಿ 
ಮರಳಿದಾಗ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಸಹಜವಾಗಿಯೇ ಬೀಗಿದ್ದರು. 
“ ಮನುಷ್ಯನಿಗೆ ಪುಟ್ಟ ಹೆಜ್ಜೆ , ಮನುಕುಲಕ್ಕೆ ತ್ರಿವಿಕ್ರಮ ಹೆಜ್ಜೆ' ಎಂದು 
ಚಂದ್ರಯಾನವನ್ನು ಬಣ್ಣಿಸುವಾಗ ಅಮೆರಿಕ ತನ್ನ ಸಾಹಸದ ಗುಂಗಿನಿಂದ 
ಇನ್ನೂ ಹೊರಬಂದಿರಲಿಲ್ಲ. ಆದರೆ ಹೂಸ್ಟನ್ನಿನ ವಿಜ್ಞಾನಿಗಳಿಗೆ ಬೇರೆಯದೇ 
ತಳಮಳ, ನೀಲ್ ಆರ್ಮ್‌ಸ್ಪಾಂಗ್, ಎಡ್ಮಿನ್ ಆಲ್ವಿನ್ ಮತ್ತು ಮೈಕೇಲ್ 
ಕಾಲಿನ್ಸ್ ಸುರಕ್ಷಿತವಾಗಿ ಧರೆಗೆ ಮರಳಿದರೇನೋ ಸರಿ, ಆದರೆ ಒಡನೆಯೇ 
ಅವರ ಕೈಕುಲುಕುವ ಸಾಹಸವನ್ನು ಯಾರೂ ಮಾಡಲಿಲ್ಲ. ಗಾಲಿ ಕುರ್ಚಿಯಲ್ಲಿ 
ಈ ಮೂವರು ಮಂಡಿ ಅಲ್ಲಾಡದಂತೆ ಕುಳಿತು ಸೀದಾ ತೆರಳಿದ್ದು 13 
ಮಿಲಿಯನ್ ಡಾಲರ್ ಖರ್ಚಿನಲ್ಲಿ ನಿರ್ಮಿಸಿದ್ದ ಲ್ಯೂನಾರ್ ರಿಸೀವಿಂಗ್ 
ಲ್ಯಾಬೋರೇಟರಿಗೆ, ಅಲ್ಲಿ 14 ದಿನಗಳ ಏಕಾಂತವಾಸ, ಹೊರ ಜಗತ್ತಿನ 
ಸಂಪರ್ಕ ರದ್ದು ಎಂದರೂ ಸರಿಯೇ , ಈ ಜಗದ್ವಿಖ್ಯಾತರಿಗೆ ಒಂದು ಕೋಣೆ. 
ಅದೇ ಲ್ಯಾಬೋರೇಟರಿಯಲ್ಲಿ ಇನ್ನೊಂದು ಕೋಣೆಯಲ್ಲಿ ಈ ಖೇಚರರು 
ತಂದ 20 ಕಿಲೋ ಚಂದ್ರಶಿಲೆಯ ಪೆಟ್ಟಿಗೆಗಳು, ಜುಲೈ 26 , 1969 - ನಾಸಾ 
ಸಂಸ್ಥೆಯ ವಿಜ್ಞಾನಿಗಳ ಜೀವ ಹೊಡೆದುಕೊಳ್ಳುತ್ತಿತ್ತು. ಒಂದು ವೇಳೆ ಈ 
ಗಗನಯಾನಿಗಳು ತಮ್ಮೊಡನೆ ಚಂದ್ರನ ನೆಲದಿಂದ ಅಗೋಚರ, ಅಪರಿಚಿತ 
ಬ್ಯಾಕ್ಟಿರಿಯಾಗಳನ್ನೇನಾದರೂ ತಂದಿದ್ದರೆ ? ಅವು ಧರೆಯಲ್ಲಿ ವೃದ್ಧಿಸುತ್ತಹೋಗಿ 
ಇಡೀ ಭೂಮಿಗೇ ಶಾಪವಾಗಿ ಮನುಕುಲಕ್ಕೆ ಮುಳುವಾದರೆ ? ಹಲವು 
ಕೋಟಿ ವರ್ಷಗಳು ಸುಮ್ಮನಿದ್ದು, ಶಿಲೆಯಲ್ಲೋ , ಚಂದ್ರನ ಮಣ್ಣಲ್ಲೋ ಅವಿತು 
ಬಿಡುಗಡೆಗೆ ಕಾದಿದ್ದರೆ ? ಚಂದ್ರಯಾನ ಧರೆಗೆ ಸಾವಿನ ಯಾತ್ರೆಯಾದರೆ ? ಹೀಗೆಲ್ಲ 
ಎಣಿಸುತ್ತ 14 ದಿನ ಅತಿ ಸೂಕ್ಷ್ಮ ಆಹಾರಕೊಟ್ಟು, ಕಟ್ಟುಕಟ್ಟಳೆಯಿಂದ ಈ 
ಮೂರು ಮಂದಿ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ಕಣ್ಣಿಟ್ಟಿದ್ದರು, ಅವರಲ್ಲಿ 
ಯಾರೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ಇವರ ಜಂಘಾಬಲವೇ ಉಡುಗಿಹೋಗುತ್ತಿತ್ತು. 


ದಿವ್ಯನೇತ್ರ •174 


ಇವರ ಆತಂಕಕ್ಕೂ ಕಾರಣವಿತ್ತು. ಎಬೋಲೋ ಎಂಬ ಅಪರಿಚಿತ ವೈರಸ್ 
ಪೂರ್ವ, ದಕ್ಷಿಣ ಮತ್ತು ಮಧ್ಯ ಆಫ್ರಿಕದಲ್ಲಿ ಕಪಿಗಳಿಂದ ಮನುಷ್ಯರಿಗೂ 
ಹರಡಿ ದಾಂಧಲೆ ಮಾಡುತ್ತ ತೀವ್ರ ಜ್ವರ ತಂದು ಕೊಲ್ಲಲು ಪ್ರಾರಂಭಿಸಿದಾಗ 
ಇಡೀ ಜಗತ್ತೇ ತಲ್ಲಣಿಸಿಹೋಗಿತ್ತು. ಇಂಥ ವೈರಸ್‌ಗಳು ಚಂದ್ರನಿಂದ ಇಲ್ಲಿಗೂ 
ಏಕೆ ಬರಬಾರದು ಎಂಬ ಊಹೆಯಲ್ಲೇ ವಿಜ್ಞಾನ ಜಗತ್ತು ಕಂಗೆಟ್ಟುಹೋಗಿತ್ತು. 20 
ಕಿಲೋ ತೂಕದ ಚಂದ್ರಶಿಲೆ ಪೆಟ್ಟಿಗೆಯನ್ನು ಲ್ಯಾಬೋರೇಟರಿಯಲ್ಲಿ ತೆಗೆಯುವಾಗ 
ರನ್ನಿಂಗ್ ಕಾಮೆಂಟರಿಗೆಂದೇ ಒಬ್ಬ ತಜ್ಞನೇಮಕವಾಗಿದ್ದ ತುರ್ತಾಗಿ ಈಗಲ್‌ಕೋಶಕ್ಕೆ 
ಬರುವಾಗ ತಾನು ಸಂಗ್ರಹಿಸಿದ ಎಷ್ಟೋ ಶಿಲೆಗಳ ಮಾದರಿಗೆ ಲೇಬಲನ್ನೇ 
ಅಂಟಿಸಿರಲಿಲ್ಲ, ಅದೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು . ಚಂದ್ರಶಿಲೆಯನ್ನು 
ಪುಡಿಮಾಡಿ 21 ಪ್ರಭೇದಗಳಿಗೆ ಇಲ್ಲಿ ಉಣಬಡಿಸಿದ್ದರು. ಮುತ್ತುಮಳಿ, ಕೆಲವು 
ಜಾತಿಯ ಮೀನು, ಜಿರಳೆ, 300 ಬಿಳಿ ಇಲಿಗಳಿಗೆ ಆಹಾರದಲ್ಲಿ ಚಂದ್ರನ 
ಮೃತ್ತಿಕೆಯನ್ನು ಉಣಿಸಲಾಗಿತ್ತು . ಈ ಜೀವಿಗಳಿಗೆ ಏನೂ ಬಾಧಕವಿಲ್ಲವೆಂದು 
ಖಾತರಿಯಾದ ಮೇಲೆಯೇ ಈ ಮೂವರು ಖೇಚರರ ಬಿಡುಗಡೆಯಾಗಬೇಕೆಂದು 
ಮೊದಲೇ ತೀರ್ಮಾನಿಸಲಾಗಿತ್ತು . ಜೊತೆಗೆ ಚಂದ್ರನಲ್ಲಿ ಭೂಮ್ಯತೀತ 
ಜೀವಿಗಳಿವೆಯೇ ಎಂದು ಈ ಅಗ್ನಿಪರೀಕ್ಷೆಯಿಂದ ತಿಳಿದುಕೊಳ್ಳುವ ಕಾತರವೂ 
ವಿಜ್ಞಾನಿಗಳಿಗಿತ್ತು. 

ಪೆಟ್ಟಿಗೆ ತೆಗೆದೊಡನೆ ಶಿಲೆಗಳು ಬಾಂಬಾಗಿ ಸಿಡಿಯಲಿಲ್ಲ ಯಾವೊಂದು 
ಜೀವಿಯೂ ದಿಢೀರೆಂದು ನುಗ್ಗಿ ಹೊರಬರಲಿಲ್ಲ ಚಂದ್ರನ ದೂಳನ್ನು ಸೇವಿಸಿದ 
ಜಿರಲೆಗಳು ಕೂಡಮೃಷ್ಟಾನ್ನಭೋಜನವೆಂದುಕೊಂಡವು. ಇದು ಚಂದ್ರಶಿಲೆ 
ಭೂಮಿಗವತರಿಸಿದಾಗಿನ ಆರಂಭದ ಕಥೆ. ಅನಂತರ ಮಾನವ 9 ಬಾರಿ 
ಚಂದ್ರನನ್ನು ಸ್ಪರ್ಶಿಸಿ ಬಂದಿದ್ದಾನೆ. ಪ್ರತಿಬಾರಿಯೂ ಸ್ಮಾರಕವೆಂಬಂತೆ 
ಶಿಲಾಚೂರುಗಳನ್ನು ಎತ್ತಿಕೊಂಡು ಬಂದಿದ್ದಾನೆ. ಹೀಗೆ ಭೂಮಿಗೆ ತಂದ 
ಚಂದ್ರಶಿಲೆಯ ಒಟ್ಟು ಪ್ರಮಾಣ 382 ಕಿಲೋಗ್ರಾಂ. ಅಮೆರಿಕ ಇದಕ್ಕೆ ಲೆಕ್ಕ 
ಕೊಡುತ್ತದೆ : ಇಡೀ ಅಪೋಲೋ ಯೋಜನೆಗೆ ಆ ದೇಶಕ್ಕೆ ತಗಲಿದ ಒಟ್ಟು ಖರ್ಚು 
24 ಸಹಸ್ರ ಕೋಟಿ ಡಾಲರ್. ಪ್ರತಿ ಒಂದು ಗ್ರಾಂ ಚಂದ್ರನ ಕಲ್ಲಿಗೆ 60 ,000 


ಚಂದ್ರಶಿಲೆ •175 


ಡಾಲರ್ ವೆಚ್ಚವಾಗಿದೆ ಎನ್ನುತ್ತಾರೆ. ಹಣದಿಂದ ಅಳೆದಾಗ ಲೆಕ್ಕಾಚಾರವೆಲ್ಲವೂ 
ಹೀಗೆಯೇ . 
- ಚಂದ್ರಯಾನದಿಂದ ಸಂಗ್ರಹಿಸಿದ ಶಿಲೆಯನ್ನೆಲ್ಲ ಏನು ಮಾಡಿದರು ? 
ಹೂಸನ್ನಿನ ಜಾನ್ಸನ್ ಸ್ಪೇಸ್ ಸೆಂಟರಿನಲ್ಲಿ ಬಿಗಿ ಕಾವಲಿನಲ್ಲಿಟ್ಟರು. ಗಾಳಿ 
ತೂರದಂತೆ, ಸೂಕ್ಷ್ಮ ಜೀವಿ ಪ್ರವೇಶಿಸದಂತೆ, ನಿಕ್ಸನ್ ತಲೆಯಲ್ಲಿ ಅಮೆರಿಕದ ಈ 
ಅನುಪಮ ಸಾಧನೆಯನ್ನು ಇಡೀ ಮನುಕುಲದೊಂದಿಗೆ ಹಂಚಿಕೊಳ್ಳುವ 
ಆಸೆಯಾಯಿತು. ನಾಸಾ ಸಂಸ್ಥೆಯ ವಿಜ್ಞಾನಿಗಳನ್ನು ಕರೆದು ಗೋಷ್ಠಿ ಮಾಡಿದರು. 
“ನೀವೆಲ್ಲ ಒಂದು ಕೆಲಸ ಮಾಡಿ, ಚಂದ್ರಶಿಲೆಯನ್ನು ಒಂದಷ್ಟು ದಾನವಾಗಿ ಜಗತ್ತಿನ 
135 ದೇಶಗಳಿಗೆ ಹಂಚಿಬಿಡಿ. ಈ ದೇಶಗಳು ರಾಜಕೀಯವಾಗಿ ಅಮೆರಿಕದ 
ಪರವಾಗಿ ಇವೆಯೋ , ಇಲ್ಲವೋ ಎಂಬುದನ್ನು ಪರಿಗಣಿಸಬೇಡಿ' ಎಂದರು. 
ಸೊಗಸಾದ ಲೋಹದ ಫಲಕ, ಯಾವ ದೇಶಕ್ಕೆ ಚಂದ್ರಶಿಲೆಯ ಕೊಡುಗೆ 
ಕೊಡುತ್ತಾರೋ , ಆ ದೇಶದ ಧ್ವಜ, ಜೊತೆಗೆ ಕಿರುಬೆರಳಿನ ತುದಿಗಾತ್ರದ 
ಚಂದ್ರಶಿಲೆ, ' ಗುಡ್ ವಿಲ್ ಮೂನ್ರಾಕ್ ' ಎಂದು ಹೆಸರಿಟ್ಟು ಅಲಾಸ್ಕದಿಂದ 
ಹಿಡಿದು ಹೊಂಡುರಸ್‌ವರೆಗೆ ಶಿಲಾದಾನ ನಡೆಯಿತು. ಶುರುವಾಯಿತು ನೋಡಿ, 
ಚಂದ್ರಶಿಲೆಯ ಸಾಹಸಗಾಥೆ. ಕೊಟ್ಟಿದ್ದೇನೋ ಲೆಕ್ಕ ಸಿಕ್ಕಿತು, ಅನಂತರ ಅವುಗಳ 
ಗತಿ ಏನಾಯಿತೆಂಬುದು ಇನ್ನೊಂದು ಪರ್ವ . 1998ರ ಹೊತ್ತಿಗೆ ನಾಸಾ ಸಂಸ್ಥೆಗೆ 
ಏಕೋ ಅನುಮಾನಮೂಡಿತು. ಆ ಹೊತ್ತಿಗೆ' ಚಂದ್ರಶಿಲೆ ಮಾರಾಟಕ್ಕಿವೆ' ಎಂದು 
ವೆಬ್ ಸೈಟಿನಲ್ಲಿ ಜಾಹೀರಾತು ಕಂಡು ನಾಸಾ ವಿಜ್ಞಾನಿಗಳು ಬೆಚ್ಚಿಬಿದ್ದಿರು. 
ಗಾಳಿಯೂ ನುಗ್ಗದಲ್ಯಾಬೋರೇಟರಿಯಲ್ಲಿ ಕಳವೆ? ಶಿಲೆಗಳಿದ್ದಪೆಟ್ಟಿಗೆಯ ಸೀಲ್ 
ಕೂಡ ಒಡೆದಿರಲಿಲ್ಲ, ಗುಡ್ ವಿಲ್ ಎಂದು ನಿಕ್ಸನ್ ಧಾರಾಳವಾಗಿಕೊಟ್ಟ 
ಚಂದ್ರಶಿಲೆಗಳನ್ನು ಕೆಲವು ರಾಷ್ಟ್ರಗಳು ಮಾರಾಟಕ್ಕಿಟ್ಟಿವೆಯೆ ? ಈ ಸಮಸ್ಯೆಯನ್ನು 
ಬಗೆಹರಿಸುವುದು ಹೇಗೆ? ಆ ದೇಶಗಳನ್ನು ಕೇಳುವುದು ಮರ್ಯಾದೆಯೆ ? ಹೀಗೆ 
ತಲೆಕೆಡಿಸಿಕೊಂಡ ನಾಸಾ ಸಂಸ್ಥೆ ಜಾನ್ಸನ್ ಸ್ಪೇಸ್ ಸೆಂಟರಿನಲ್ಲಿ ಒಂದು ಯೋಜನೆ 
ರೂಪಿಸಿತು . ಇನ್ಸ್ಪೆಕ್ಟರ್ ಜನರಲ್ ಒಬ್ಬನನ್ನು ನೇಮಿಸಿ ಬಂಕರ್‌ನಲ್ಲಿ 
“ ಆಪರೇಷನ್ ಡ್ಯೂನಾರ್ ಎಕ್ಲಿಪ್' ಎನ್ನುವ ಅಂಕಿತ ನಾಮದಲ್ಲಿ ಶೋಧ 


2025 ದಿನೇತ್ರ •176 


ಪ್ರಾರಂಭಿಸಿತು. ಜಾನ್ ಎಸ್ಟೇಟ್ ಕಂಪನಿ ಎಂಬ ನಕಲಿ ಸಂಸ್ಥೆ ಸ್ಥಾಪಿಸಿ 
ಯು . ಎಸ್ . ಎ. ಟುಡೇ ಎಂಬ ಜನಪ್ರಿಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿತು . 
ಅದರಲ್ಲಿ ' ಮಾನವ ಚಂದ್ರನ ಮೇಲೆ ಕಾಲಿಟ್ಟ ಚಿತ್ರ, ಅದರಡಿಯಲ್ಲಿ ಅಸಲೀ 
ಚಂದ್ರಶಿಲೆ ಇದ್ದವರು ಮಾರಾಟ ಮಾಡಬೇಕೆಂದಿದ್ದರೆ ನಮ್ಮನ್ನು ಸಂಪರ್ಕಿಸಿ' ಎಂಬ 
ಜಾಹೀರಾತು . 
ಚಂದ್ರಚೋರರು 

ಜಾಹೀರಾತು ಫಲ ಕೊಟ್ಟಿತು . ' ನಮ್ಮಲ್ಲಿವೆ, ಬೇಕೆ?' ಎಂದು ವೆಬ್‌ಸೈಟಿಗೆ 
ಮುತ್ತಿದ್ದೂ ಮುತ್ತಿದ್ದೇ , ದಾನಕೊಟ್ಟಶಿಲೆಯೇ ಮಾರಾಟಕ್ಕೆ ಲಭ್ಯವಿತ್ತು. ಒಂದೇ 
ಒಂದು ವ್ಯತ್ಯಯವೆಂದರೆ ಆ ದೇಶದ ಹೆಸರನ್ನು ಫಲಕದಲ್ಲಿ ಮರೆಮಾಡಿ 
ಪ್ರದರ್ಶಿಸುತ್ತಿದ್ದರು. ಈಗ ಜಾನ್ಸನ್ ಸ್ಪೇಸ್ ಸೆಂಟರಿನ ವಿಜ್ಞಾನಿಗಳಿಗೆ ಫಜೀತಿ 
ಗಿಟ್ಟುಕೊಂಡಿತು. ಅಕಸ್ಮಾತ್ ಅವು ನಕಲಿ ಕಲ್ಲಾಗಿದ್ದರೆ ? ರಿಸ್ಕ್ ತೆಗೆದುಕೊಳ್ಳುವುದು 
ಬೇಡವೆಂದು ಇವರೇ ಭೂವಿಜ್ಞಾನಿಗಳಾದರು, ಖನಿಜ ಶಾಸ್ಕ ಶಿಲಾ ಶಾಸ್ತ್ರ 
ಮೈಕ್ರೋಸ್ಕೋಪ್ ಎಲ್ಲ ಅಧ್ಯಯನಕ್ಕೂ ಇಳಿದರು. ಆ ಹೊತ್ತಿಗೆ ರಷ್ಯನ್ನರು 
1970 - 76ರ ನಡುವೆ ಚಂದ್ರನಿಂದ ಕಲ್ಲು ತಂದಿದ್ದರು . ಅಲ್ಲೂ ಅದನ್ನು 
ರಾಷ್ಟ್ರೀಯ ಆಸ್ತಿ ಎಂಬಂತೆ ತಿಜೋರಿಯಲ್ಲಿ ಭದ್ರಪಡಿಸಿದ್ದರು . ಮೊದಲ 
ವ್ಯಾಪಾರ ಈಗ ಕುದುರಿತ್ತು. ಮಾರಾಟಗಾರ ಅಸಲೀ ಚಂದ್ರ ಶಿಲೆಯನ್ನೇ 
ತೋರಿಸಿದ್ದ ಬೆಲೆಕೇವಲ 50 ಲಕ್ಷ ಅಮೆರಿಕನ್ ಡಾಲರ್ . ಚಂದ್ರಶಿಲೆ ಎಂದರೆ 
ಜುಜುಬಿ ಬೆಲೆಗೆ ಮಾರಲಾಗುತ್ತದೆಯೆ ? ಮಾರುವೇಷದ ವ್ಯಾಪಾರಿಗಳು ಆಗಲಿ 
ಎಂದರು. ತಿಂಗಳುಗಟ್ಟಲೆ ಇ - ಮೇಲ್ ಸಂಪರ್ಕ, ಮಾತುಕತೆಯಾದ ಮೇಲೆ 
ಮಿಯಾಮಿಯ ರೆಸ್ಟೋರೆಂಟ್ ಒಂದರಲ್ಲಿ ಖುದ್ದು ಮಾತುಕತೆಯಾಡುವಾಗ 
ಚಂದ್ರಶಿಲೆಯ ಕಳ್ಳ ಸಿಕ್ಕಿಬಿದ್ದ ಶಿಲೆಯನ್ನು ವಶಕ್ಕೆ ತೆಗೆದುಕೊಂಡು ಅದೂ ಒಂದು 
ದಾಖಲೆಯಾಯಿತು. ಸೌರವ್ಯೂಹದ ಅನ್ಯಕಾಯದ ಶಿಲೆಯೊಂದನ್ನು 
ವಶಪಡಿಸಿಕೊಂಡದ್ದು ಇದೇ ಮೊದಲು. ಈ ಕೇಸ್ ಇತಿಹಾಸ ನಿರ್ಮಿಸಿತು. 
ನಾಸಾದ ಮೂಸಿಯಂ ಅಧಿಕಾರಿಗಳು ಬಂದರು . ಇದು ನಮ್ಮ ದೇಶದ್ದೇ 
' ಜಿನೈನ್' ಎಂದರು . ಮೊದಲು ಅಪರಾಧ ಕಂಡುರಸ್‌ನಿಂದ. ಉತ್ತರ 

ಚಂದ್ರಶಿಲೆ •177 


ಅಮೆರಿಕದ ತುತ್ತ ತುದಿಯಲ್ಲಿ ಗ್ವಾಟೆಮಾಲದ ಆಗೇಯ ದಿಕ್ಕಿನಲ್ಲಿರುವ ಪುಟ್ಟ 
ರಾಷ್ಟ್ರ ಹೊಂಡುರಸ್, ಕರ್ನಾಟಕದ ಶೇ .೨೦ ಭಾಗ ಇದರ ವಿಸ್ತೀರ್ಣ. ಆದರೂ 
ನಿಕ್ಸನ್ ದಾನ ಮಾಡಿದ ಶಿಲೆಗಳ ಪಟ್ಟಿಯಲ್ಲಿ ಇದರ ಹೆಸರೂ ಇತ್ತು. ಇದಾದ 
ನಂತರವೂ ಸುಲಭವಾಗಿ ಈ ಮಾಲು ಮರಳಿ ಅಮೆರಿಕ ಸೇರಲಿಲ್ಲ. ಅಮೆರಿಕ 
ವರ್ಸ್ಸ್ ಲೂಸ್ಕೆಟ್‌ಬಾಲ್ ಎಂದುಕೋರ್ಟಿನಲ್ಲಿ ದಾವಾ ಹೂಡಿ 2003ರಲ್ಲಿ 
ಮಿಯಾಮಿಯ ನ್ಯಾಯಾಧೀಶರು ಇದು ಅಮೆರಿಕಕ್ಕೆ ಸೇರಬೇಕೆಂದು 
ತೀರ್ಪುಕೊಟ್ಟರು. ಮತ್ತೆ ಅದು ಜಾನ್ಸನ್ ಮ್ಯೂಸಿಯಂತಲಪಿತು. ಅಲ್ಲಿಂದ ಅದು 
ಎಲ್ಲಿಗೆ ಹೋಯಿತೆಂದರೆ ವಾಷಿಂಗ್ಟನ್ ಡಿ.ಸಿ. ಯಲ್ಲಿ ಒಂದು ಸಮಾರಂಭ 
ಏರ್ಪಡಿಸಿ ಹೊಂಡುರಸ್ ರಾಯಭಾರಿಗೆ ಅದನ್ನು ಮತ್ತೆ ದಾನವಾಗಿ 
ಕೊಡಲಾಯಿತು. 'ಈಗಲಾದರೂ ಇದನ್ನು ಸುರಕ್ಷಿತವಾಗಿಡಿ' ಎಂದು ಅಮೆರಿಕ 
ಕಿವಿಮಾತು ಹೇಳಿತು. 

ಮಾಲ್ಪಾ ಗೊತ್ತಲ್ಲ? ನಮ್ಮ ಗೋವಾ ರಾಜ್ಯದ ಹತ್ತನೇ ಒಂದು ಭಾಗದಷ್ಟು 
ವಿಸ್ತೀರ್ಣ, ಮೆಡಿಟರೇನಿಯನ್ ಸಮುದ್ರದ ಒಂದು ದ್ವೀಪಕಲ್ಪ, ನಿಕ್ಸನ್ 
ಮಹಾಶಯರು ಈ ಪುಟ್ಟ ದ್ವೀಪವನ್ನೂ ಮರಯದೆ'ನೀವೂ ಇಟ್ಟುಕೊಳ್ಳಿ' ಎಂದು 
ಫಲಕದ ಸಮೇತಒಂದು ಚುರು ಚಂದ್ರಶಿಲೆಯನ್ನುಕೊಟ್ಟಿದ್ದರು. ಚಂದ್ರಶಿಲೆಯ 
ಕಳವಿನ ಬಗ್ಗೆಯೇ ನಾಸಾ ಸಂಸ್ಥೆ ಒಂದು ಉಪನ್ಯಾಸವೇರ್ಪಡಿಸಿದ್ದಾಗ ನಮ್ಮಲ್ಲೂ 
ಅದು ಕಳವಾಗಿದೆ' ಎಂದು ಮಾಲ್ಪಾ ವಿದ್ಯಾರ್ಥಿಯೊಬ್ಬ ಹೇಳಿದ್ದ. ಅಲ್ಲಿನ 
ಮೂಸಿಯಂನಿಂದ ಅದನ್ನು ಎಗರಿಸಿದ್ದರು. ಆದರೆ ಫಲಕವನ್ನು 
ಬಿಟ್ಟುಹೋಗಿದ್ದರು. ಒಂದು ವೇಳೆ ಸಿಕ್ಕಿದ್ದರೂ ಅದನ್ನು ಅಸಲೀ ಎಂದು 
ಗುರುತಿಸುವುದು ಹೇಗೆ? ಸ್ಥಳೀಯ ಪತ್ರಿಕೆಯಲ್ಲಿ ಮನವಿ ನೀಡಿ ' ಯಾರ 
ಬಳಿಯಲ್ಲಾದರೂ ಈ ಚಂದ್ರಶಿಲೆಯ ಚೂರು ಇದ್ದರೆ ದಯವಿಟ್ಟು ಹಿಂತಿರುಗಿಸಿ , 
ನಿಮಗೆ ಶಿಕ್ಷೆ ಕೊಡುವುದಿಲ್ಲ ಹೆಸರನ್ನೂ ಬಹಿರಂಗಪಡಿಸುವುದಿಲ್ಲ' ಎಂದು 
ಗೋಗರೆದರೂ ಮಾಲು ಬರಲಿಲ್ಲ ಒಯ್ದವರ ಮನಸ್ಸು ಕಲ್ಲು - ಕರಗಲಿಲ್ಲ ! ಈಗ 
ನಾಸಾ ಸಂಸ್ಥೆ ಹೇಳುತ್ತಿದೆ' ಮುಂದಿನ ಕೆಲವು ತಿಂಗಳಲ್ಲಿ ದಾನಕೊಟ್ಟಈ ಶಿಲೆಯ 
ಹೆಸರಿನಲ್ಲಿ ಎಷ್ಟೋ ನಕಲಿ ಶಿಲೆಗಳು ಮಾರಾಟವಾಗಲೂ ಸಾಧ್ಯ '. 1995ರಲ್ಲಿ 


ದಿವ್ಯನೇತ್ರ •178 


ಆಫ್ಘಾನಿಸ್ತಾನದ ರಾಷ್ಟ್ರೀಯಮ್ಯೂಸಿಯಮ್ಮನ್ನುಕೊಳ್ಳೆಹೊಡೆದಾಗ ಪುಟಾಣಿ 
ಚಂದ್ರಶಿಲೆಯೂ ನಾಪತ್ತೆಯಾಗಿತ್ತು. 1998ರಲ್ಲಿರುಮೇನಿಯಾದ ಸರ್ವಾಧಿಕಾರಿ 
ಆ ದೇಶಕ್ಕೆ ಕೊಡುಗೆಯಾಗಿಕೊಟ್ಟಿದ್ದ ಚಂದ್ರಶಿಲೆಯನ್ನು ಮಾರಿಕೊಂಡು ಹಣವನ್ನು 
ಜೇಬಿಗೆ ಇಳಿಸಿದ್ದ. ಸದ್ಯದಲ್ಲಿ ಜಾನ್ಸನ್ ಸ್ಪೇಸ್ ಸೆಂಟರಿನ ವಿಜ್ಞಾನಿಗಳು ಎರಡು 
ಡಜನ್ ಚಂದ್ರಶಿಲೆಗಳ ಸ್ಥಿತಿ ಏನಾಗಿದೆಯೆಂದು ಪತ್ತೆ ಮಾಡಿದ್ದಾರೆ. ಉಳಿದ 111 
ದೇಶಗಳಲ್ಲಿ ಅವುಗಳು ಎಲ್ಲಿವೆ ಎಂಬುದೇ ಸರಿಯಾಗಿ ಲೆಕ್ಕ ಸಿಕ್ಕುತ್ತಿಲ್ಲ 30 
ವರ್ಷಗಳಿಂದ ಜಾನ್ಸನ್ ಸ್ಪೇಸ್ ಸೆಂಟರ್ ಜೋಪಾನ ಮಾಡಿಕೊಂಡು ಬಂದ 
ಮನುಕುಲದ ಆಸ್ತಿಯೆಂದೇ ಪರಿಗಣಿಸಲಾದ ಚಂದ್ರಶಿಲೆಗಳು ಭೂಮಿಯಲ್ಲಿ 
ಅಭದ್ರವಾಗಿದೆ. ಒಂದೊಂದು ಗ್ರಾಂಗೂ ಸಾವಿರಾರು ಡಾಲರ್ ಬೆಲೆ ಇರುವಾಗ 
ಚಂದ್ರಶಿಲೆಗೆ ಆಕರ್ಷಣೆ ಇದ್ದೇ ಇದೆ. ದುಡ್ಡಿಗಾಗಿಕಲ್ಲು ಕರಗುವ ಸಮಯ ಇದು. 


( ಸುಧಾ) 

ಟಿಪ್ಪಣಿ - 1 * 

' ಚಂದ್ರನ ಒಂದು ಚೂರಿಗಾಗಿ' 
ನನ್ನ ಹೆಸರು ಆ‌ರಾಬಿನ್‌ಸನ್ ,ಫ್ಲೋರಿಡಾದ ಥಾಂಪ ನಿವಾಸಿ. ನನ್ನ ಬಳಿ ಅತ್ಯಂತ 
ವಿರಳವಾದ ಅನೇಕಕ್ಯಾರೆಟ್ ತೂಕದ ಚಂದ್ರಶಿಲೆ ಇದೆ. ಅದನ್ನು ಕೊಳ್ಳುವ ಗಿರಾಕಿಗಾಗಿ 
ಹುಡುಕುತ್ತಿದ್ದೇನೆ. ಇಂಥ ಅಪರೂಪದ ವಸ್ತುವನ್ನು ಮಾರಲು ಇರುವನೂರೆಂಟು ಕಾನೂನಿನ 
ರಂಕಲುಗಳು ಎಲ್ಲರಿಗೂ ತಿಳಿದಿರುವ ವಿಚಾರವೇ . ನನ್ನ ವ್ಯವಹಾರ ಏನಿದ್ದರೂ ನೇರ. 
ನೀವಾಗಲೀ ಅಥವಾ ನಿಮಗೆ ಪರಿಚಿತರಾಗಲಿ ಯಾರಿಗಾದರೂ ಈ ವ್ಯವಹಾರದಲ್ಲಿ ಆಸಕ್ತಿ 
ಇದ್ದರೆ ನನಗೆ ತಿಳಿಸಿ' ಹೀಗೆಂದು ಇ - ಮೇಲ್ ಬಂದರೆ ಅಂಥವರನ್ನು ಹುಚ್ಚರು ಎನ್ನಬೇಕು. 
ಜಂಕ್ ಮೇಲ್ ಎಂದು ನಿರ್ಲಕ್ಷಿಸಿ ಅವನ್ನೆಲ್ಲಗುಡಿಸಿ ಹಾಕುತ್ತಾರೆ ತಾನೆ? ಆದರೆ ಬೆಲ್ಸಿಯಂನ 
ಆಂಟ್‌ವರ್ಪ್‌ ಖನಿಜ ಸಂಗ್ರಹಕಾರನೊಬ್ಬನಿಗೆ ಈ ಇ - ಮೇಲ್ ಬಂದಾಗ ಆತ 
ಅಚ್ಚರಿಗೊಂಡ. ಆ ವ್ಯಕ್ತಿಯನ್ನು ಹುಚ್ಚ ಎಂದು ಕರೆಯುವ ಬದಲು ಸರ್ಚ್ ಇಂಜಿನ್ 
ಬಳಸಿ ಅವನ ಎಲ್ಲ ಜಾಹೀರಾತನ್ನು ಹುಡುಕಿದ್ದ ಅಂಥ ಒಂದು ಜಾಹೀರಾತು ಅಂಟ್‌ವರ್ಪ್‌ 
ಕ್ಲಬ್ಬಿನ ಮ್ಯಾಗಸೈನ್ ಒಂದರಲ್ಲಿ ಅದೇ ವ್ಯಕ್ತಿಯಿಂದ ಪ್ರಕಟವಾಗಿತ್ತು. ಅಲ್ಲಿ ಆತ ಹೆಚ್ಚೇನೂ 

ಚಂದ್ರಶಿಲೆ •179 


ಹೇಳಿರಲಿಲ್ಲ ' ಅಪರೂಪದ ಚಂದ್ರಶಿಲಾ ಚೂರುನನ್ನಬಳಿ ಇದೆ. ಹೆಚ್ಚಿಗೆ ಮಾಹಿತಿಬೇಕೆಂದರೆ 
ನನ್ನನ್ನು ಸಂಪರ್ಕಿಸಿ' ಎಂದು ಚುಟುಕಾಗಿ ಬರೆದಿದ್ದ 
- ಅಮೆರಿಕದ ಫೆಡೆರಲ್ ಕಾನೂನಿನ ಪ್ರಕಾರ ಚಂದ್ರಶಿಲೆ ರಾಷ್ಟ್ರೀಯ ಆಸ್ತಿ . ಯಾವುದೇ 
ವ್ಯಕ್ತಿ, ಖಾಸಗಿ ಸಂಸ್ಥೆ ಅದನ್ನು ಇಟ್ಟುಕೊಳ್ಳುವಂತಿಲ್ಲ, ಜಾನ್ಸನ್ ಸ್ಪೇಸ್ ಸೆಂಟರಿನಲ್ಲಿ 
ಬಂಗಾರಕ್ಕಿಂತಲೂ ಭದ್ರವಾಗಿ ಲಾಕರ್‌ನಲ್ಲಿ ಚಂದ್ರಶಿಲೆಗಳನ್ನು ಭದ್ರಪಡಿಸಿದ್ದಾರೆ. ಈ 
ಆಸಾಮಿಗೆ ಹೇಗೆ ಸಿಕ್ಕಿತು ? ಜೊತೆಗೆ ಕ್ಯಾರೆಟ್ ಎನ್ನುವ ಮಾತನ್ನೂ ಸೇರಿಸಿದ್ದಾನೆ. 
ಸಾಮಾನ್ಯವಾಗಿ ರತ್ನ ಖನಿಜಗಳ ತೂಕ ಅಳೆಯಲು ಈ ಕ್ಯಾರೆಟ್ ಎನ್ನುವ ಮಾನಕವನ್ನು 
ಬಳಸುತ್ತಾರೆ. (ಕ್ಯಾರೆಟ್ ಎಂದರೆ 200 ಮಿ . ಗ್ರಾಂ . = ಗ್ರಾಂನ 5ನೇ ಒಂದು ಭಾಗ). 
ಮೂನ್‌ಸ್ಟೋನ್ಎಂಬ ರತ್ನ ಖನಿಜವಿದೆ. ಥೇಟ್ ಚಂದ್ರನ ಬೆಳದಿಂಗಳಂತೆಯೇ ಅದರ 
ಹೊಳಪು. ಅದೇನೂ ಅಂಥ ವಿರಳವಲ್ಲ ( ಬೆಂಗಳೂರು, ಚನ್ನಪಟ್ಟಣದಲ್ಲಿ ಈ ಚಂದ್ರಕಾಂತ 
ಮಣಿಯೂ ಸೇರಿದಂತೆ ಹತ್ತಾರು ರತ್ನ ಖನಿಜಗಳನ್ನು ಕಡೆಯುವ ದೊಡ್ಡಉದ್ಯಮವೇ 
ಇದೆ). ಚಂದ್ರಶಿಲೆಯನ್ನು ಈ ಆಸಾಮಿಕೆ. ಜಿ. ಯ ಲೆಕ್ಕದಲ್ಲಿ ಹೇಳುವುದನ್ನು ಬಿಟ್ಟು ಮಿಲಿಗ್ರಾಂ 
ಲೆಕ್ಕದಲ್ಲಿ ಹೇಳುತ್ತಿದ್ದಾನಲ್ಲ ಎಂಬ ಸಂಶಯವು ಆತನಿಗೆ ಬಂತು. ಇದಕ್ಕೆ ಕಾರಣವೂ ಇತ್ತು. 
ಒಂದು ಗ್ರಾಂ ಚಂದ್ರಶಿಲೆಗೆ ಆತ 500 ಅಮೆರಿಕನ್ ಡಾಲರ್ ಎಂದು ಬೆಲೆ ನಮೂದಿಸಿದ್ದ 
ಆಂಟ್‌ವರ್ಪ್‌ನ ಈ ಖನಿಜ ಸಂಗ್ರಹಕಾರ ಒಡನೆಯೇ ಫೆಡೆರಲ್ ಬ್ಯೂರೋ ಆಫ್ 
ಇನ್‌ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಈ ಇ - ಮೇಲ್‌ನ್ನು ರವಾನಿಸಿದ. ಜೊತೆಗೆ ತನ್ನ ಅಕ್ಕ 
ಭಾವ ಇದನ್ನು ಖರೀದಿಸಲು ಆಸಕ್ತರಾಗಿದ್ದಾರೆ ಎಂಬ ಮಾತನ್ನೂ ಸೇರಿಸಿ ಎಫ್. ಬಿ.ಐ.ಗೆ 
ಒಳಗುಟ್ಟನ್ನೂ ಹೇಳಿದ್ದ ವಾಸ್ತವವಾಗಿ ಕಲ್ಲಿನ ಐಟಂಗಳನ್ನು ಕುರಿತು ಎಫ್. ಬಿ. ಐಗೂ ಏನೂ 
ತಿಳಿಯದು. ಎಲ್ಲ ಕಲ್ಲೂ ಒಂದೇ ತರಹ, ನಮ್ಮಂತಹವರಿಗೆಕೊರಿಯಾ, ಜಪಾನ್, ಚೀನ, 
ಮಂಗೋಲಿಯದ ಜನರ ನಡುವೆ ವ್ಯತ್ಯಾಸಕಲ್ಪಿಸುವುದು ಕಷ್ಟವಾದಂತೆ. ಶೋಧಕರು 
ಕಲ್ಲಿನ ಬಗ್ಗೆ ಒಂದಷ್ಟು ಪ್ರಾಥಮಿಕ ತಿಳಿವಳಿಕೆ ಪಡೆಯಬೇಕಾಯಿತು. ಖನಿಜ ವಿಜ್ಞಾನಿಗಳನ್ನು 
ಸಂಪರ್ಕಿಸಿದರು . ಖನಿಜ - ಶಿಲೆಯನ್ನು ಹೇಗೆ ಗುರುತಿಸಬೇಕೆಂದು ಪಾಠ 
ಮಾಡಿಸಿಕೊಂಡರು. 'ಎಲ್ಲ ಚಂದ್ರಶಿಲೆಗಳೂ ಬಹುತೇಕ ಕಪ್ಪುಕಲ್ಲೇ . ವಿಶೇಷವೆಂದರೆ 
ಬಹುತೇಕ ಎಲ್ಲವುಗಳಲ್ಲೂ ಸಣ್ಣಸಣ್ಣರಂಧ್ರಗಳಿರುತ್ತವೆ. ಉಿಯ ಕಣಗಳು ಸಾವಿರಾರು 
ಕಿ. ಮೀ . ವೇಗದಿಂದ ಚಂದ್ರನನ್ನು ಅಪ್ಪಳಿಸಿದಾಗಸ್ಪಂಜಿನಲ್ಲಿ ರಂಧ್ರವಿರುವಂತೆ ಶಿಲೆಗಳಲ್ಲೂ 


ದಿವ್ಯನೇತ್ರ •180 ರಂದರದಾಸರು 


ರಂಧ್ರವಾಗುತ್ತದೆ. ಜೊತೆಗೆ ಸೂಕ್ಷ್ಮವಾಗಿ ಲೆನ್ಸ್ ಹಿಡಿದುಕೊಂಡು ನೋಡಿದರೆ ಕೆಲವು 
ಭಾಗದಲ್ಲಿ ಸುಟ್ಟು ಗಾಜಿನಂತಾದ ಭಾಗವಿರುತ್ತದೆ. ' ಇವಿಷ್ಟೂ ಲಕ್ಷಣಗಳಿದ್ದರೆ ಅಸಲಿ, 
ಇಲ್ಲದಿದ್ದರೆ ನಕಲಿ ಎಂದುತೀರ್ಮಾನಿಸಿ' ಎಂಬ ಗುಟ್ಟನ್ನು ಹೇಳಿಸಿಕೊಂಡಿದ್ದರು. ಅಕ್ಸಾಂಡಿನ 
ಹೋಟೆಲೊಂದರಲ್ಲಿ ವ್ಯವಹಾರ ಕುದುರಿಸುವ ನೆಪದಲ್ಲಿ ಎಫ್. ಬಿ. ಐ. ಚಂದ್ರಶಿಲೆಯ 
ಚೋರರನ್ನು ಬಂಧಿಸಿತ್ತು. ಕಾಕತಾಳೀಯವೆಂಬಂತೆ ನೀಲ್ ಆರ್ಮ್‌ಸ್ಟ್ರಾಂಗ್‌ ಚಂದ್ರನ 
ಮೇಲೆಕಾಲಿಟ್ಟ33ನೇ ವರ್ಷದ ಸಂಭ್ರಮದ ಆಚರಣೆಯ ದಿನದಂದೇ . 

ಹೂಸ್ಟನ್ನಿನ ಜಾನ್ಸನ್ ಸ್ಪೇಸ್ ಸೆಂಟರಿನಲ್ಲಿ ಸೆಕ್ಯೂರಿಟಿ ಎಲ್ಲವನ್ನೂ ಭೇದಿಸಿ , ಅಲ್ಲಿನ ಭದ 
ಕಪಾಟಿನಲ್ಲಿಟ್ಟಿದ್ದ ಚಂದ್ರಶಿಲೆಯನ್ನು ಚೋರರು ಎಗರಿಸಿದ್ದರು. ವಾಸ್ತವವಾಗಿ ಅವರು 
ಸೆಕ್ಯೂರಿಟಿಯನ್ನುಭೇದಿಸುವ ಅವಶ್ಯಕತೆಯೇ ಬರಲಿಲ್ಲ ಏಕೆಂದರೆ ಆ ಮಂದಿಯೇ ಈ 
ಕೆಲಸ ಮಾಡಿದ್ದರು. ದಿಗ್ಧಮೆಯಾಗುವ ವಿಚಾರವೆಂದರೆ ಒಂಬತ್ತು ಬಾರಿ ಚಂದ್ರನನ್ನು ಸರ್ಶ 
ಮಾಡಿ ಕ್ರಮಬದ್ಧವಾಗಿ ಜೋಡಿಸಿದ್ದ ಶಿಲೆಗಳಲ್ಲಿ ಒಂದೊಂದು ಮಾದರಿಯನ್ನು ಅಷ್ಟೇ 
ಕ್ರಮಬದ್ಧವಾಗಿ ಅಪಹರಿಸಿದ್ದರು. ಜೊತೆಗೆ ಮಂಗಳಗ್ರಹದಿಂದ ಸಿಡಿದು ಬಂದು 
ಅಂಟಾರ್ಕ್‌ಟಿಕ ಖಂಡದ ಹಿಮದ ಹಾಸಿನಲ್ಲಿ ಬಿದ್ದಿದ್ದ ಮಂಗಳ ಶಿಲೆಯನ್ನೂ ಚೋರರು 
ಎಗರಿಸಿದರು. ಇದೀಗ ಅವರೆಲ್ಲ ಕಾನೂನುಎದುರಿಸುತ್ತಿದ್ದಾರೆ. ಅಪರೂಪದ ವಸ್ತುಗಳನ್ನು 
ವಿಶೇಷವಾಗಿ ಸರ್ಕಾರದ ಅಥವಾ ಸಂಸ್ಥೆಗಳ ಐತಿಹಾಸಿಕ ಮಹತ್ವದ ವಸ್ತುಗಳನ್ನು 
ಮಾರುವುದು ಬಲು ಕಷ್ಟದಕೆಲಸ. ಮೊದಲು ಅದು ನಕಲಿಯಲ್ಲ ಅಸಲೀ ಎಂದು ಸಾಬೀತು 
ಮಾಡಬೇಕು. ಅದು ಮಾಡಿದರೂ ಕಷ್ಟ ಮಾಡದಿದ್ದರೆ ವ್ಯಾಪಾರ ಕುದುರುವುದಿಲ್ಲ ಇದು 
ಹೇಗೆಂದರೆ 'ಮೈಸೂರು ಅರಮನೆಯ ಸ್ವರ್ಣ ಸಿಂಹಾಸನದ ಒಂದು ಕಾಲು ನನ್ನ ಬಳಿ 
ಇದೆ, ಆಸಕ್ತರು ಸಂಪರ್ಕಿಸಬಹುದು, ಅದು ಅಸಲಿ' ಎಂದು ಜಾಹೀರಾತು ಕೊಟ್ಟಹಾಗೆ. 


ಟಿಪ್ಪಣಿ - 2 


* ಚಂದ್ರಶಿಲೆಯಲ್ಲಿ ಏನಿದೆ? 
ಕಲ್ಲಿಗೆಷ್ಟು ಬೆಲೆ ಇದೆ? ನಮ್ಮ ದೃಷ್ಟಿಯಲ್ಲಿ ಕವಡೆಕಿಮ್ಮತ್ತೂ ಇಲ್ಲ, ಆದರೆ ಅಮೆರಿಕದ 
ವಾಷಿಂಗಟನ್ ಡಿ. ಸಿ. ಯಲ್ಲಿರುವ ರಾಷ್ಟ್ರೀಯಮ್ಯೂಸಿಯಂ ಸಂದರ್ಶಿಸಿದರೆ ಕಲ್ಲಿನ ಕಿಮ್ಮತ್ತು 


ಚಂದ್ರಶಿಲೆ •181 


ತಿಳಿಯುತ್ತದೆ. ಆ ಮೂಸಿಯಂನಲ್ಲಿ ಅಮೆರಿಕದ ಬಾಹ್ಯಾಕಾಶದಲ್ಲಿ ಮಾಡಿರುವ 
ಸಾಧನೆಯನ್ನು ನೆನಪಿಸುವ ಅನೇಕಸಂಗ್ರಹಗಳಿವೆ.ರೈಟ್ ಸಹೋದರರು ಹಾರಿಸಿದ ವಿಮಾನ 
ಕೂಡ ಅಲ್ಲಿದೆ. ಹೆಬ್ಬಾಗಿಲಿನಲ್ಲೇ ಬಾಣದ ಮೂತಿಯನ್ನು ಹೋಲುವ ಪುಟ್ಟ ಕರಿ ಕಲ್ಲನ್ನು 
ಗೋಡೆಗೆ ಅದ್ದಿದ್ದಾರೆ. ಅದನ್ನು ನೇವರಿಸಲು ನಿತ್ಯ ಜನ ಕ್ಯೂ ನಿಲ್ಲುತ್ತಾರೆ. ಹತ್ತಿರ ಬರುತ್ತಲೇ 
ಕೈ ಉದ್ದ ಮಾಡುತ್ತಾರೆ. ಸ್ಪರ್ಶ ಸುಖವನ್ನು ಅನುಭವಿಸುತ್ತಾರೆ. ನನಪನ್ನು ಎದೆ ತುಂಬ 
ತುಂಬಿಕೊಳ್ಳುತ್ತಾರೆ. ವಾಸ್ತವವಾಗಿ ಈ ಕಲ್ಲನ್ನು ಮುಟ್ಟಲು 3,48 , 000 ಕಿ. ಮೀ . ಉದ್ದ 
ಕೈಚಾಚಬೇಕಾಗಿತ್ತು. ಇಲ್ಲಿ ಅದು ಮೊಳಕ್ಕೆ ದೂರ, ಮನುಕುಲದ ಮಹೋನ್ನತ 
ಸಾಧನೆಯನ್ನು ನೆನಪಿಸುವ ಚಂದ್ರಶಿಲೆ ಇದು. 

ಅಮೆರಿಕ ಚಂದ್ರನಿಂದ ಹೊತ್ತುತಂದಿರುವ 382 ಕಿ. ಗ್ರಾಂ .ತೂಕದ ಎಲ್ಲ ಶಿಲೆಗಳೂ 
ಅಗ್ನಿಶಿಲೆಗಳೇ . ಅವನ್ನು ಹಿಂಡಿದರೂ ಒಂದು ಹನಿ ನೀರಿಲ್ಲ ಅಂದರೆ ಭೂಗರ್ಭದಿಂದ 
ಬಂದು ಮೇಲೆದ್ದು ಶಿಲಾರಸವಾಗಿ ತಣಿದವು. ಚಂದ್ರನ ಎರಡು ಲಕ್ಷಣಗಳಲ್ಲಿ ಒಂದು 
ಹೈಲ್ಯಾಂಡ್ಸ್ ಎಂಬ ಜಾಗ. ಇವೆಲ್ಲ ಬೆಟ್ಟದ ಸಾಲು. ಇನ್ನೊಂದು ತಗ್ಗು ಪ್ರದೇಶ, ತಿಳಿ ಕಪ್ಪು 
ಬಣ್ಣದ ಛಾಯೆಯ ಪ್ರದೇಶ. ಇದೇ ಮೇರಿಯ , ಲ್ಯಾಟಿನ್ ಭಾಷೆಯಲ್ಲಿ ಸಮುದ್ರ 
ಎಂದರ್ಥ. ಬಹುತೇಕ ಚಂದ್ರಶಿಲಾ ಸಂಗ್ರಹಣೆ ಮಾಡಿರುವುದು ಈ ಮೇರಿಯ 
ಭಾಗದಿಂದಲೇ ಹೈಲ್ಯಾಂಡಿನಲ್ಲಿಉಲ್ಕಾತಾಡಣೆಯಿಂದಾದಕುಳಿಗಳು ಸಹಸ್ರಾರಿವೆ. ಇಲ್ಲಿ 
ವಿಶಿಷ್ಟಶಿಲೆಗಳಿವೆ. ಫೇಜಿಯೋಕ್ಲಸ್ ಎಂಬ ಖನಿಜದಿಂದಾದ ಅನಾರ್ಥೆಸೈಟ್ ಎಂಬ 
ಶಿಲೆಯಿದೆ. ( ತಮಿಳುನಾಡಿನ ಸೀತಂಪುಂಡಿ, ಮೈಸೂರುಬಳಿಯ ಕನಕನಹುಂಡಿಯಲ್ಲಿ 
ಇಂಥವೇ ಶಿಲೆಗಳಿವೆ). ಈ ಬಗೆಯ ಶಿಲೆಗಳು ಚಂದ್ರನಲ್ಲಿ 50 ಕಿ. ಮೀ . ಮಂದದ 
ಹೊರಕವಚವನ್ನು ರೂಪಿಸಿವೆ. ಇವು ಹುಟ್ಟಿ460 ಕೋಟಿವರ್ಷಗಳೆಂದು ಅಂದಾಜು. 

ಮೇರಿಯತಗ್ಗಿನಲ್ಲಿ ಜ್ವಾಲಾಮುಖಿಗಳು ಭುಗಿಲೆದ್ದು ಲಾವಾರಸ ಹರಿಸಿವೆ. ಅದರಿಂದ 
ಘನೀಭವಿಸಿದ ಬಸಾಲ್ಟ್ ಎಂಬ ಶಿಲೆಗಳಿವೆ ( ನಮ್ಮ ಗುಲ್ಬರ್ಗ, ಬೀದರ್ ಜಿಲ್ಲೆಯ ಬಹುತೇಕ 
ಭಾಗ ಈ ಶಿಲೆಗಳಿಂದಾಗಿವೆ. ಆದರೆ ಇವು ಹುಟ್ಟಿ ಆರುಕೋಟಿವರ್ಷಗಳಾಗಿವೆ ಅಷ್ಟೇ ). 
ಚಂದ್ರನಲ್ಲಿ ಈಶಿಲಾರಸ ಹರಿದು 360ಕೋಟಿವರ್ಷಗಳಾಗಿವೆ ಎಂದು ಅಂದಾಜು. ಚಂದ್ರನ 
ಮೇಲೈಯನ್ನು ಲಟಪಟ ಲಟ್ಟಿಸುವಉಲ್ಕೆಗಳು ಅಲ್ಲಿನ ಶಿಲೆಗಳನ್ನು ಛಿದ್ರಮಾಡಿ ಮಣ್ಣನ್ನು 
- ಉತ್ಪಾದಿಸಿವೆ. ಇಂಥವನ್ನು ರಿಗೋಲಿತ್ ಎನ್ನುತ್ತಾರೆ. ಒಮ್ಮೊಮ್ಮೆ ಚಂದ್ರನಲ್ಲೂ ಟ್ರಾಫಿಕ್ 


ದಿವ್ಯನೇತ್ರ •182 ನಯವಾದುದರಿಂದ 


ಆಕ್ಸಿಡೆಂಟ್ ಆಗುತ್ತದೆ. ಅನ್ಯಕಾಯ ಭಿಂದು ನುಗ್ಗಿ ಚಂದ್ರನ ಒಂದಷ್ಟು ಚೂರನ್ನು 
ಎಗರಿಸಿದಾಗ, ಚಂದ್ರನ ಗುರುತ್ವವನ್ನೂ ಮೀರಿ ಅವು ನೆಗೆದು ಭೂಮಿಯ ಮೇಲೆ ವಿಶಾಲ 
ಸಾಗರದಲ್ಲೋ , ಮರುಭೂಮಿಯಲ್ಲೋ ಅಥವಾ ಅಂಟಾರ್ಕ್‌ಟಿಕದಂತಹ ಹಿಮಖಂಡದ 
ಮೇಲೋ ಬೀಳುವುದುಂಟು. ಇಂಥ ಹಲವು ತುಣುಕುಗಳು ಅಂಟಾರ್ಕ್‌ಟಿಕದ 
ಹಿಮಸ್ತರದಲ್ಲಿ ಸಿಕ್ಕಿವೆ. ಇಂಥ ಒಂದು ಶಿಲೆಯ ಹೆಸರು ಎ.ಎಲ್. ಹೆಚ್. 81005, ( ಅಲೆನ್ಸ್ 
ಹಿಲ್‌ನಲ್ಲಿ 1981ರಲ್ಲಿ ಪತ್ತೆ ಮಾಡಿದ ಐದನೆಯಶಿಲೆಇದು ಎಂಬುದು ಇದರರ್ಥ ). ಇದರಲ್ಲಿ 
ಕ್ಯಾಲ್ಸಿಯಂಸಂಯೋಜನೆಯ ಖನಿಜಗಳಿವೆ ಹೀಲಿಯಂ,ನಿಯಾನ್, ಆರ್ಗಾನ್, ಕ್ರಿಪ್ಪಾನ್, 
ಕ್ವಿನಾನ್ ಎಂಬ ಅಪರೂಪದ ಅನಿಲಗಳಿವೆ. ಭೂಮಿಯಲ್ಲಿ ಕಲ್ಲಿನಲ್ಲಿ ಇವುನಾಪತ್ತೆ . 


ಚಂದ್ರಶಿಲೆ •183 


ನಮ್ಮ ಬದುಕಿನಲ್ಲಿ ಸಾಹಿತ್ಯ , ಸಂಗೀತ, ಕಲೆಯಂತೆ ವಿಜ್ಞಾನವೂ 
ಬೆರೆತುಬಿಟ್ಟಿದೆ. ಸುತ್ತಣ ಆಗುಹೋಗುಗಳಿಗೆ ಸ್ಪಂದಿಸುವ, ಕಾರ್ಯಕಾರಣ 
ಸಂಬಂಧವನ್ನು ಒರೆಗೆ ಹಚ್ಚಿ ನಮ್ಮ ಮನೋಸ್ಥಿತಿಯನ್ನು ಔನ್ನತ್ಯಕ್ಕೆ 
ಏರಿಸುವ ತಾಕತ್ತು ವಿಜ್ಞಾನಕ್ಕಿದೆ. ಈ ಸಂಕಲನದ ಹದಿಮೂರು 
ಲೇಖನಗಳು ಈ ಧ್ವನಿಯ ಅಭಿವ್ಯಕ್ತಿಗೆ ಕನ್ನಡಿ ಹಿಡಿದಿವೆ. ನಮ್ಮ 
ಅಂತರಂಗವನ್ನು ಸದ್ದಿಲ್ಲದೆ ಆವರಿಸುತ್ತವೆ. ಮಂಗಳ ಗ್ರಹದ ಸಾಹಸಗಾಥೆ, 
ಹಬ್ ಕಂಡ ವಿಶ್ವರೂಪ, ಬರ್ಮುಡಾ ಟ್ರೈಯಾಂಗಲ್‌ನ ರಹಸ್ಯ , 
ಸುನಾಮಿಯ ಹಾಲಾಹಲ ಒಂದೊಂದೂ ನಮ್ಮ ಜಗತ್ತಿನ ಬಗೆಗೆ 
ವಾಸ್ತವತೆಯನ್ನು ತೆರೆದಿಡುತ್ತ ಹೋಗುತ್ತವೆ . ವೈಚಾರಿಕತೆಯೇ ವಿಜ್ಞಾನದ 
ಹೆಬ್ಬಾಗಿಲು. 


ಇಲ್ಲಿನ ನಿರೂಪಣೆ ಮತ್ತು ಶೈಲಿ ವಿಜ್ಞಾನ ಮತ್ತು ಸಾಹಿತ್ಯದ ನಡುವಿನ 
ತೆಳುಗೆರೆಯನ್ನು ಅಳಿಸಿಹಾಕುತ್ತವೆ. ಒಮ್ಮೆ ಓದಿದಾಗ ಕೆಲವು 
ಕಾಲವಾದರೂ ನಮ್ಮನ್ನು ಕಾಡದಿದ್ದರೆ ಅಂಥ ವೈಚಾರಿಕ ಚಿಂತನೆಗಳು 
ನಿಸ್ಸಂಶಯವಾಗಿ ಅಲ್ಪಾಯುಗಳು, ಆಳಕ್ಕಿಳಿದ ಈ ಲೇಖನಗಳು ನಿಮ್ಮ | 
ಚಿಂತನೆಗೆ ಕಾವುಕೊಡುತ್ತವೆ. 


